ಪ್ರತಿಭಾವಂತ ಸಂಸದೀಯ ಹಟುಗಳು ಬದುಕು ಬರಹ ಮಾಲಿಕೆ 


ಎಸ್‌. ಶಿವಪ್ಪ 


ರಚನೆ ಹಾಗೂ ಸಂಗ್ರಹ 
ಕೂಡ್ಲಿಗೆರೆ ಮಲ್ಲಕಾರ್ಜುನ 


ಪ್ರಕಟಣೆ : 
ಕರ್ನಾಟಕ ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ 
ವಿಧಾನಸೌಧ, ಬೆಂಗಳೂರು 560 001 


S. SHIVAPPA: Prathibhavantha Samsadiya Patugala Baduku 
Baraha Malike (Eminent Parliamentarian Series) Written by Kudligere 
Mallikarjuna (M.C. Mallikarjuna), Journalist & Author, Published by 
Karnataka Legislature Library Committee, Vidhana Soudha, 
Bangalore-01. 


Pages - 306+15 
Rupees - 30/- 


@ The Right of publication rests with the Chairman, 
Kamataka Legislative Council and 

the Speaker, Karnataka Legislative Assembly, 
Vidhana Soudha, 

Bangalore - 01. 


First Edition- December, 2004 
Number of Copies : 2,000 


Printed and Designed by : 
Government Printing Press, 
Bangalore-01. 


ಎಸ್‌ .ಶಿವಪ್ಪ ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ : 
ಲೇಖಕ : ಕೂಡಿಗೆರೆ ಮಲ್ಲಿಕಾರ್ಜುನ (ಎಂ.ಸಿ. ಮಲ್ಲಿಕಾರ್ಜುನ) ಪತ್ರಕರ್ತರು ; 
ಪ್ರಕಟಣೆ : ಕರ್ನಾಟಕ ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ, ವಿಧಾನ ಸೌಧ, ಬೆಂಗಳೂರು. 


ಬೆಲೆ ರೂ : 30- 
ಪುಟ ಸಂಖ್ಯೆ : 306+15 


ಪುಸ್ತಕದ ಮುದ್ರಣದ ಹಕ್ಕನ್ನು 

ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಮತ್ತು 
ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್ತು 

ವಿಧಾನ ಸೌಧ, ಬೆಂಗಳೂರು. ಇವರಿಗೆ ಸೇರಿರುತ್ತಿದೆ. 


ಮೊದಲನೆ ಮುದ್ರಣ : ಡಿಸೆಂಬರ್‌, 2004 
ಪ್ರತಿಗಳು : 2,000 

ಮುಖ ಪುಟ ವಿನ್ಯಾಸ ಮತ್ತು ಮುದ್ರಣ: 

ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು -560 001 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಎಸ್‌.ಶಿವಪ್ಪ 
ಪರಿವಿಡಿ 

ಭಾಗ : ಒಂದು 
ಎಸ್‌. ಶಿವಪುನವರ ವ್ಯಕ್ತಿತ್ವ ಮತ್ತು ಅವರ ಸೈದ್ಧಾಂತಿಕ ರಾಜಕಾರಣದ 
ಸಂಕ್ಷಿಪ್ತ ಪರಿಚಯ 

ಭಾಗ : ಎರಡು 
ಸದನದಲ್ಲಿ ಎಸ್‌.ಶಿವಪ್ಪ 

ಭಾಗ : ಮೂರು 
ಸಭಾಪತಿಯಾಗಿ ನೀಡಿದ ತೀರ್ಪುಗಳು ಮತ್ತು ಅಭಿಪ್ರಾಯಗಳು 

ಭಾಗ : ನಾಲು 


ಸದನದಲ್ಲಿ ಸಂತಾಪ ಸೂಚನೆ ಮತ್ತು ಗಣ್ಯರ ದೃಷ್ಟಿಯಲ್ಲಿ 


ಎಸ್‌. ಶಿವಪ್ಪನವರು 
ಎಸ್‌.ಶಿವಪ್ಪನವರ ಬದುಕಿನ ಪ್ರಮುಖ ಘಟನೆಗಳು 
ಭಾಗ : ಐದು 


ಗಣ್ಯರ ದೃಷ್ಟಿಯಲ್ಲಿ ಎಸ್‌. ಶಿವಪ್ಪ 


21 


267 


287 


296 


i 
ಪೀಠಿಕೆ 


ನಾಡಿನ ಪ್ರತಿಭಾವಂತ ಪಟುಗಳ ಬದುಕು-ಬರಹ ಮಾಲಿಕೆಗೆ ಸೇರುತ್ತಿರುವ 
ಮತ್ತೊಂದು ಶ್ರೀ ಎಸ್‌.ಶಿವಪ್ಪರನ್ನು ಕುರಿತ ಈ ಪುಸ್ತಕ. ನಾಡಿನ ಸಂಸದೀಯ ಕ್ಷೇತ್ರಕ್ಕೆ ಅಮೋಘ 
ಸೇವೆ ಸಲ್ಲಿಸಿದ ಮಹನೀಯರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ, ಇದರೊಂದಿಗೆ ಈ 
ಗಣ್ಮರ ಜೀವನ ಸಂದೇಶ, ದೇಶ ಸೇವೆ, ಜನಹಿತ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಅವರ 
ಶದ್ದೆ ದಕ್ಷತೆ ಮತ್ತು ಕರ್ತವ್ಯ ಪ್ರಜ್ಞೆ ಕುರಿತಂತೆ ಇಂದಿನ ಮತ್ತು ಮುಂದಿನ ಜನಾಂಗಕ್ಕೆ ಮಾಹಿತಿ 
ನೀಡುವುದು ನಮ್ಮ ಹಿರಿಯಾಸೆ. 

ಈವರೆಗೆ ಈ ಮಾಲಿಕೆಯಲ್ಲಿ ಅನೇಕ ಮಹನೀಯರನ್ನು ಕುರಿತ ಹೊತ್ತಗೆಗಳನ್ನು 
ಪ್ರಕಟವಾಗಿವೆ. 

ವಿಧಾನ ಮಂಡಲದ ಗ್ರಂಥಾಲಯ ಉಪಸಮಿತಿಯು ಶ್ರೀ ಬಿ.ಬಿ. ಶಿವಪ್ಪುನವರ 
ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ವಿಧಾನಮಂಡಲದ ಕಲಾಪಗಳ ವರದಿ ಮಾಡುವ ಅನುಭವಿ 
ಪತ್ರಕರ್ತರನ್ನು ಈ ಮಾಲಿಕೆಗಾಗಿ ಬರೆಯುವಂತೆ ಮನವಿ ಮಾಡಿಕೊಂಡಿತು. ಇದಕ್ಕೆ ಒಳ್ಳೆಯ 
ಪ್ರಶಿಕ್ರಿಯೆ ಸಹಿತ ಸಿಕ್ಕಿದೆ. ಸಂಸದೀಯ ಪಟುಗಳ ಸೇವೆಯನ್ನು ಸಮೀಪದಿಂದ ವೀಕ್ಷಿಸುವ 
ವರದಿಗಾರರ ಲೇಖನ ಹೆಚ್ಚು ಪ್ರಭಾವಶಾಲಿ ಮತ್ತು ಆಕರ್ಷಕ ಅಂಶಗಳಿಂದ ಕೂಡಿರುವುದು 
ಸಹಜ. 

ವಿಧಾನಸಭೆ ಮತ್ತು ವಿಧಾನಪರಿಷತ್‌ ಸದಸ್ಕರಾಗಿ ದೇಶಕ್ಕೆ ಹಲವು ವರುಷಗಳ ಸೇವೆ 
ಸಲ್ಲಿಸಿದವರು ಶ್ರೀ ಎಸ್‌.ಶಿವಪ್ತನವರು. ಶಿವಪನವರ ಬಗೆಗೆ ಪುಸ್ತಕ ಬರೆಯಲು ಪತ್ರಕರ್ತ ಶ್ರೀ 
ಕೂಡ್ತಿಗೆರೆ ಮಲ್ರಿಕಾರ್ಜುನರವರನ್ನು ನಿಯೋಜಿಸಲಾಗಿತ್ತು. ಪತ್ರಕರ್ತರಾಗಿ, ವಿಧಾನಮಂಡಲದ 
ವರದಿ ಮಾಡಿದ ಅನುಭವವಿರುವ ಇವರು ಈಗಾಗಲೇ ಮಾಜಿ ಸಚಿವ ಶ್ರೀ ಕಾಗೋಡು 
ತಿಮ್ಮಪ್ಪನವರ ಅಭಿನಂದನಾ ಗ್ರಂಥಕ್ಕೆ ವಿಧಾನಮಂಡಲದ ಭಾಷಣಗಳನ್ನು ಅಚ್ಚುಕಟ್ಟಾಗಿ 
ಸಂಗ್ರಹಿಸಿಕೊಟ್ಟಿರುತ್ತಾರೆ. ಇವರು ಸಾಹಿತ್ಯದಲ್ಲಿ ಸಂಶೋಧನೆಯನ್ನು ಸಹ ಕೈಗೊಂಡಿರುತ್ತಾರೆ. 
ಸಂಸದೀಯ ಕಾರ್ಯವಿಧಾನ, ನಡವಳಿಕೆಗಳು, ನಿಯಮಾವಳಿ, ಕಲಾಪಗಳ ಸಮೀಕ್ಷೆ, 
ವಿಧಿವಿಧಾನಗಳು ಕಾನೂನು ರಚನೆ, ವಿಶ್ಲೀಯ ಕಲಾಪ-ಇವುಗಳ ಒಳನೋಟವನ್ನೊಳಗೊಂಡ 
ಈ ಪುಸ್ತಕ ಹೊಸತನದಿಂದ ಕೂಡಿದೆ. 

ಶ್ರಮವಹಿಸಿ ಉತ್ತಮ ಕೃತಿ ಹೊರತಂದ ಲೇಖಕರಿಗೆ ಅಭಿನಂದನೆಗಳು. 


ವಿ.ಆರ್‌. ಸುದರ್ಶನ್‌ ಕೃಷ್ಣ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನಸಭೆ 
ಬೆಂಗಳೂರು, 


1ನೇ ಜನವರಿ, 2005 


I 
ಮುನ್ನುಡಿ 

ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹಗಳ ಕುರಿತಂತೆ ನಾಡಿನ ಪಬುದ್ಧ 
ರಾಜಕಾರಣಿಗಳ ಜೀವನ ಚಿತ್ರಣಗಳನ್ನು ದಾಖಲಿಸಿ, ಅವರ ವ್ಯಕ್ಷಿತ್ತದ ಅನೇಕ ಹೊಳಹುಗಳನ್ನು 
ಸದನದಲ್ಲಿ ಮಾಡಿದ ಚರ್ಚೆಗಳ ಮೂಲಕ ಅರಿತುಕೊಳ್ಳುವಂತೆ ಮಾಡಿರುವ ಸಚಿವಾಲಯದ ಉದ್ದೇಶ 
ಸ್ತುತ್ಕರ್ಹವಾದುದು. ಮೌಲ್ಯಾಧಾರಿತ ವ್ಯಕ್ಷಿತ್ತ ರಾಜಕೀಯ ಸಿದ್ದಾಂತಗಳನ್ನು ಮೈಗೂಡಿಸಿಕೊಂಡಿದ್ದ, 
ನಾಡಿನ ಅನೇಕ ರಾಜಕೀಯ ಮುತ್ನದ್ದಿಗಳ ಚಿತ್ರಣವನ್ನು ದಾಖಲಿಸಿ, ಸಂಶೋಧಿತ ವಸ್ತುವಾಗಿಯೂ 
ಸಹ ನೋಡಬಹುದಾಗಿದೆ. 


ಈ ಹಿನ್ನೆಲೆಯಲ್ಲಿ ವಿಧಾನ ಮಂಡಲದ ಗ್ರಂಥಾಲಯ ಉಪ ಸಮಿತಿಯು ರಾಜ್ಯದ 
ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹದ ಮಾಲಿಕೆಯಡಿಯಲ್ಲಿ ಪುಸ್ತಕಗಳನ್ನು 
ಬರೆಸಿ ಪ್ರಕಟಣೆಯನ್ನು ಮಾಡಲು ತೀರ್ಮಾನಿಸಿರುವುದು ಒಂದು ಉತ್ತಮ ಕೆಲಸ. ಕ್ರಿಯಾಶೀಲ 
ರಾಜಕಾರಣಿಯೊಬ್ಬರ ಬದುಕಿನ ಒಳನೋಟ, ಅವರು ಜನಸಾಮಾನ್ಯರೊಂದಿಗೆ ಸ್ಪಂದಿಸುತ್ತಿದ್ದ ರೀತಿ 
ರಿವಾಜುಗಳನ್ನು ಮುಂದಿನ ಜನಾಂಗದವರು ಅರಿತು ಕೊಳ್ಳಲು ಇದೊಂದು ಉತ್ತಮ ಪ್ರಯೋಗ 
ಶೀಲ ಕಾರ್ಯವಾಗಿದೆ. ಈಗಾಗಲೆ ರಾಜ್ಯದ ರಾಜಕೀಯ ಮುತ್ತದ್ದಿಗಳ ಪುಸ್ತಕಗಳನ್ನು ಬರೆಸಿ 
ಪ್ರಕಟಿಸಿರುವುದು ಹೆಮ್ಮಯ ವಿಷಯ. ಸಂಸದೀಯ ಪಟುಗಳ ಸಾಲಿನಲ್ಲಿ ಶ್ರೀ ಎಸ್‌.ನಿಜಲಿಂಗಪ್ಪ. 
ಶಾಂತವೇರಿ ಗೋಪಾಲಗೌಡರು, ಕಡಿದಾಳ್‌ ಮಂಜಪ್ಪ ವಿರೇಂದ್ರ ಪಾಟೀಲ್‌, ಕೆ.ಎಸ್‌. ನಾಗರತ್ನಮ್ಮ 
ಮುಂತಾದವರ ಕೃತಿಗಳು ಪ್ರಕಟಗೊಂಡು ಪುಸ್ಥಕ ರೂಪದಲ್ಲಿ ದಾಖಲಾಗಿವೆ. ಕರ್ನಾಟಕದ 
ರಾಜಕಾರಣದಲ್ಲಿ ಅಪರೂಪದ ವ್ಯಕ್ಷಿತ್ತ ರೂಪಿಸಿಕೊಂಡಿದ್ದ ನಾಡಿನ ಹೆಸರಾಂತ ರಾಜಕಾರಣಿ 
ಶೀ ಎಸ್‌.ಶಿವಪ್ಪನವರನ್ನು ಕುರಿತು ಪುಸ್ತಕ ರಚಿಸುವ ಜವಾಬ್ದಾರಿಯನ್ನು ಕರ್ನಾಟಕ ವಿಧಾನಮಂಡಲದ 
ಗ೦ಥಾಲಯದ ಉಪಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನನಗೆ ಒಪ್ಪಿಸಿದಾಗ, ನಾನು ಅದನ್ನು 


() 


ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದುದರ ಫಲವಾಗಿ ಈ ಕೃತಿ ರಚಿತವಾಗಿದೆ. 


ಶಿ: ಎಸ್‌.ಶಿವಪ್ಪನವರು ಸೈದ್ದಾಂತಿಕ ರಾಜಕಾರಣದಲ್ಲಿ ಬಹುದೊಡ್ಡ ಹೆಸರು. ಸಮಾಜವಾದಿ 
ನೆಲೆಯಲ್ಲಿ ಬದುಕನ್ನು ಮೈಗೂಡಿಸಿಕೊಂಡು ನಾಡನ್ನು ಕಟ್ಟ ಹೊರಟವರು. ಸಾಮಾಜಿಕ ನ್ಯಾಯ, 
ಜಾತ್ಕಾತೀತ ಮನೋಭಾವನೆ, ಅಧಿಕಾರ ವಿಕೇಂದ್ರಿಕರಣ ರೈತರ ಹಿತರಕ್ಷಣೆಯ ಮಂತ್ರವನ್ನು ಜಪಿಸುತ್ತಾ 
ನಾಡಿನ ಉದ್ದಗಲಕ್ಕೂ ಸಂಚರಿಸಿ, ಹೋರಾಟ ನಡೆಸಿದವರು. ಅಧಿಕಾರದ ದಾಹಕ್ಕೆ ಎಂದೂ 
ಮನಸೋಲದೆ ಒಬ್ಬ ಮುತ್ನದ್ದಿ ರಾಜಕಾರಣಿಯಾಗಿಯೇ ಕೊನೆಯವರೆಗೂ ಉಳಿದುಕೊಂಡು 
ಬಂದವರು ಶ್ರೀ ಶಿವಪ್ಪನವರು. ಒಂಭತ್ತು ವರ್ಷಗಳ ಕಾಲ ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ 
ನಾಯಕರಾಗಿ, ವಿರೋಧ ಪಕ್ಷದ ನಾಯಕತ್ವಕ್ಕೆ ಗೌರವ ಘನತೆಯನ್ನು ತಂದುಕೊಟ್ಟವರು. ವಿಧಾನ 
ಪರಿಷತ್‌ ಅಧ್ಯಕ್ಷರಾಗಿ ಗಮನರ್ಹವಾದ ತೀರ್ಪುಗಳನ್ನು ಸಹ ನೀಡಿರುತ್ತಾರೆ. ಮಾಜಿ ಮುಖ್ಯಮಂತ್ರಿ 
ಶ್ರೀ ನಿಜಲಿಂಗಪ್ಪಸವರೇ ಒಮ್ಮೆ ಶಿವಪ್ಪನವರ ಕುರಿತು ಅಭಿಪಾಯಿಸಿದ್ದು ಹೀಗೆ “ವಿಧಾನಮಂಡಲದಲ್ಲಿ 
ವಿರೋಧ ಪಕ್ಷದ ನಾಯಕರನ್ನು ಕಾಣುವುದು ವಿದೇಶದಲ್ಲಿ ಮಾತ್ರ ಅಂತಹವರ ಸಾಲಿನಲ್ಲಿ ಶಿವಪ್ರನವರು 
ಸೇರುತ್ತಾರೆ.” ಈ ಮಾತು ಅವರ ವ್ಯಕ್ಷಿತ್ಸಕ್ಕೆ ಹಡಿದ ಕನ್ನಡಿಯಾಗಿದೆ. 


Hl 
ಸಮಾಜವಾದಿ ನಾಯಕರುಗಳಾದ ಡಾ. ರಾಮಮನೋಹರ ಲೋಹಿಯಾ, ಮಧುಲಿಮಯೆ, 
ಜಯಪ್ರಕಾಶ್‌ನಾರಾಯಣ, ಮುಂತಾದ ಗಣ್ಯನಾಯಕರುಗಳ ಒಡನಾಟ ಅವರಿಗಿತ್ತು. ರಾಜ್ಯದಲ್ಲಿ 
ಸಮಾಜವಾದಿ ನೆಲೆಯ ಸಮಾಜವನ್ನು ಕಟ್ಟಲು ಕಂಡ ಕನಸುಗಳು, ಅವರನ್ನು ಸೈದ್ದಾಂತಿಕ 
ರಾಜಕಾರಣದತ್ತ ಒಲುವ ಮೂಡಿಸಿದ್ದು ಸಹಜವೇ ಆಗಿತ್ತು. ಶಿವಪ್ಪನವರು ಸಮಾಜವಾಧಿಯಾಗಿ, 
ಸಂಘಟಿಕನಾಗಿ, ರೈತರ ಹಿತಚೆ೦ತಕನಾಗಿ, ಶೈಕ್ಷಣಿಕ ಪ್ರಗತಿಯ ತಜ್ಞನಾಗಿ ಹೀಗೆ ಬಹುಮುಖೀ 
ವ್ಯಕ್ತಿತ್ವ ಒಳಗೊಂಡ, ಒಬ್ಬ ಅಪರೂಪದ ರಾಜಕಾರಣಿಯಾಗಿದ್ದರು. 


ಶ್ರೀ ಎಸ್‌.ಶಿವಪ್ಪನವರು ವಿಧಾನಮಂಡಲದಲ್ಲಿ ಮಾತನಾಡಿದ ಚರ್ಚೆಗಳನ್ನು ನಾನು 
ಸಂಗ್ರಹಿಸಲು ಹೋದಾಗ ವಿಧಾನಸೌಧದ ಗ್ರಂಥಾಲಯ ಹಾಗೂ ಸಂಶೋಧನಾ ಮತ್ತು ಉಲ್ಲೇಖನಾ 
ಶಾಖೆಯ ಸಿಬ್ಬಂದಿಗಳು ಅಗತ್ಯ ನೆರವು ನೀಡಿರುತ್ತಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳು. ಗಂಥಾಲಯ 
ಉಪಸಮಿತಿಯ ಅಧ್ಯಕ್ಷರಾದ ಶ್ರೀ ಬಿ.ಬಿ. ಶಿವಪನವರಿಗೂ, ಉಪಸಮಿತಿಯ ಎಲ್ಲಾ ಸದಸ್ಕರಿಗೂ 
ಕೃತಜ್ಞತೆಗಳು. ಶಿವಪ್ಪನವರನ್ನು ಕುರಿತಂತೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿವರಲ್ಲಿ ವಿಧಾನಸಭೆಯ 
ಹೆಚ್ಚುವರಿ ಕಾರ್ಯದರ್ಶಿಗಳಾದ ಶ್ರೀ ಎಸ್‌.ಬಿ. ಪಾಟೀಲರಿಗೆ ಹಾಗೂ ಶ್ರೀ ಹೆಚ್‌.ಎಸ್‌. ಜಗನ್ನಾಥ್‌, 
ಅಧೀನ ಕಾರ್ಯದರ್ಶಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಿಧಾನಸಭೆಯ ಕಾರ್ಯದರ್ಶಿಗಳಾದ 
ಶೀ ಟಿ. ರಾಜಣ್ಣನವರು ನನ್ನ ಪರಿಚಯವಾದಂದಿನಿಂದಲೂ ನನ್ನ ಬರವಣಿಗೆಯನ್ನು ಪ್ರೋತ್ಸಾಹಿಸುತ್ತಾ 
ಬಂದಿರುವ ಅವರಿಗೆ ನನ್ನ ಕೃತಜ್ಞತೆಗಳು. ಶಾಸಕರ ಭವನದ ಗ್ರಂಥಾಲಯದ ಎಲ್ಲಾ ಸಿಬ್ದಂದಿಗಳಿಗೂ 
ನನ್ನ ಕೃಠಣ್ಞೆಗಳು. ಈ ರಂಥ ರಚನೆಗೆ ಮೂಲ ದಾಖಲೆಗಳನ್ನು ಒದಗಿಸಿಕೊಟ್ಟ ಶ್ರೀ ಎಸ್‌.ಶಿವಪ್ಪನವರ 
ಮಕ್ಕಳಾದ ಶ್ರೀಮತಿ ಇಂದಿರಮ್ಮ ಡಾ. ಕೇಶವ, ಶ್ರೀ ಸುಧಾಕರ್‌, ಶ್ರೀ ಆನಂದ್‌, ಶ್ರೀ ನಂದಾ, 
ಶೀಮತಿ ವಿನುತ, ಇವರೆಲ್ಲರಿಗೂ ನನ್ನ ವಂದನೆಗಳು. ಪ್ರತಿ ಘಟನೆಗಳ ವಿವರವನ್ನು ಶಿವಪುನವರ 
ಪತ್ನಿ ಶ್ರೀಮತಿ ಜಯಲಕ್ಷ್ಮಮ್ಮ ನವರು ಎಳೆ ಎಳೆಯಾಗಿ ತಿಳಿಸಿರುತ್ತಾರೆ ಅವರಿಗೆ ಮತ್ತು ಅವರ 
ಒಡನಾಡಿ ಡಾ. ಮುನೇಗೌಡ ಅವರಿಗೂ, ಅವರ ಸಹವರ್ತಿ ಸಂಬಂಧಿ ಡಾ. ನಂಜುಂಡಪುನವರಿಗೂ, 
ಕಾಂತರಾಜಪುರದ ಶ್ರೀ ಲಕ್ಕಪ್ಪನವರಿಗೂ, ಆ ಗ್ರಾಮದ ಜನತೆಗೂ ಕೃತಜ್ಞತೆಗಳು. ಪ್ರಸ್ತುತ ಕೃತಿ 
ರಚನೆಯಲ್ಲಿ ತಮ್ಮ ವಿದುತ್‌ ಪೂರ್ಣವಾದ ಮಾಹಿತಿಯನ್ನು ಸಲಹೆಯನ್ನು ಗಂಭೀರವಾಗಿ ಚರ್ಚಿಸಿ 
ನೆರವು ನೀಡಿದ ನಾಡಿನ ಹೆಸರಾಂತ ಸಾಹಿತಿ, ವಿದ್ವಾಂಸರಾದ ಶ್ರೀ ದೇ. ಜವರೇಗೌಡರವರಿಗೆ ನನ್ನ 
ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 

ಈ ಕೃತಿಯ ರಚನೆಗೆ ನೆರವು ನೀಡಿದ ಗೆಳೆಯರಾದ ಡಾ. ಬಿ. ಪಹ್ಲಾದರೆಡ್ಡಿ, ಎಂ.ಸಿ.ಸತೀಶ್‌, 
ಚರ್ಚೆಗಳನ್ನು ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ನೆರವಾದ ಎಂ.ಸಿ. ಸುರೇಶ್‌, ರವಿ, 
ಎಂ.ಆರ್‌.ಶಶಿಕುಮಾರ್‌, ನಂದೀಶ್‌ಕುಮಾರ್‌ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. 


ಕೂಡ್ಲಿಗೆರೆ ಮಲ್ಲಿಕಾರ್ಜುನ 
ಪತ್ರಕರ್ತರು 
ಮಲಛ್ಲೇಶರಂ, ಬೆಂಗಳೂರು. 


x] 


ಭಾಗ-ಒಂದು 
ಎಸ್‌. ಶಿವಪ್ರನವರ ವ್ಯಕ್ತಿತ್ವ ಮತ್ತು 


ಸೈದ್ದಾಂತಿಕ ರಾಜಕಾರಣ 


ಸಂಕ್ಷಿಪ್ಪ ಪರಿಚಯ 


ಭಾಗ-ಒಂದು 
ಎಸ್‌. ತಿವಪ್ಪನವರ ವ್ಯಕ್ತಿತ್ತ ಮತ್ತು ಅವರ ಸೈದ್ಧಾಂತಿಕ ರಾಜಕಾರಣ 


ಕರ್ನಾಟಕದ ರಾಜಕಾರಣದಲ್ಲಿ ಸೈದ್ಧಾಂತಿಕ ರಾಜಕೀಯ, ಸೈದ್ಧಾಂತಿಕ ಹೋರಾಟ 
ಮಾಡಿದವರಲ್ಲಿ ಎಸ್‌. ಶಿವಪ್ಪನವರು ಒಬ್ಬರು. ಸಮಾಜವಾದವೇ ನನ್ನ ಉಸಿರು ಎಂದು ತನ್ನ 
ಇಡೀ ಬದುಕಿನುದ್ದಕ್ಕೂ ಜೀವ ಸೆವೆಸಿದ ಧೀಮಂತ ನಾಯಕ ಎಸ್‌. ಶಿವಪ್ಪನವರು. ಒಬ್ಬ ಪಭಾವಿ 
ಸುಸಂಸ್ಥತ ನಾಯಕ, ಸಾರ್ವಜನಿಕ ಬದುಕಿನಲ್ಲಿ ಮುನ್ನಡೆದು ಜೀವನದಲ್ಲಿ ಆತ್ನಗೌರವ, ಸ್ವಾಭಿಮಾನ 
ಕಾಯ್ತು ನಾಡಿನ ಹಿತ ಚಿಂತನೆಯನ್ನು ಕಾಪಾಡಿದವರಾಗಿದ್ದರು. ರೈತರ, ದೀನ ದಲಿತರ, ಬಡವರ 
ಹಾಗೂ ಶೈಕ್ಷಣಿಕ ಕ್ಷೇತಗಳಲ್ಲಿ ವಿಶೇಷ ಕಾಳಜಿಯನ್ನು ಹೊಂದಿದವರಾಗಿದ್ದರು. 


ಅಧಿಕಾರಕ್ಕಾಗಿ ಶಿವಪ್ಪನವರೆಂದೂ ರಾಜಕಾರಣವನ್ನು ಮಾಡಲಿಲ್ಲ. ಪ್ರತಿಯೊಬ್ಬ 
ರಾಜಕಾರಣಿಗಳಲ್ಲಿ ಅವರದೇ ಆದ ಸಿದ್ದಾಂತ, ಆದರ್ಶ ಮತ್ತು ಚಿಂತನೆಗಳಿರುತ್ತವೆ. ಆದರೆ ಸಿದ್ದಾಂತಕ್ಕೆ 
ವಿರುದ್ಧವಾಗಿ ತಮ್ಮ ಚಿಂತನೆ, ಆದರ್ಶಗಳನ್ನು ಗಾಳಿಗೆ ತೂರಿ ರಾಜಕಾರಣ ಮಾಡಿದವರಲ್ಲ. ಜಾತಿ 
ಆಧಾರಿತ ಸರ್ಕಾರವನ್ನು ನಡೆಸುವಂಥ ಸಂದರ್ಭಗಳಲ್ಲಿ ತೀವವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ 
ರಾಜಕೀಯ ಜೀವನಾವಧಿಯ ಅಂತ್ಕದವರೆಗೂ ಯಾವುದೇ ಪಕ್ಷಾಂತರ ಮಾಡದೆ ತಮ್ಮದೇ ಸಿದ್ದಾಂತಕ್ಕೆ 
ತಮ್ಮ ಜೀವನವನ್ನು ಮುಡಿಪಿಟ್ಟವರು. 


ಎಸ್‌. ಶಿವಪ್ಪನವರ ಹುಟ್ಟೂರು ಕುರಿತು 


ಪ್ರಪಂಚದ ಇತಿಹಾಸದಲ್ಲಿ ಕರ್ನಾಟಕದ ಹಾಸನ ಜಿಲ್ಲೆಯ ಏಕಶಿಲಾ ಮೂರ್ತಿಯಾದ 
ಶವಣಬೆಳಗೊಳದ ಶಾಂತಿಮೂರ್ತಿ ಗೊಮ್ಮಟೇಶ್ವರನ ವಿರಹ ಎಲ್ಲರ ಗಮನ ಸೆಳೆಯುವ ಇತಿಹಾಸಿಕ 
ಪ್ರದೇಶವಾಗಿದೆ. ಈ ಪದೇಶದ ಸಾಂಸ್ಕೃತಿಕ ಪರಂಪರೆಯಿಂದ ಜಗದ್ದಿಖ್ಯಾಶಿಯನ್ನೂ ಸಹ ಹೊಂದಿದೆ. 
ಈ ಭಾಗದಲ್ಲಿ ಜೈನ ಧರ್ಮೀಯರಲ್ಲದೆ ಇತರೆ ಧರ್ಮೀಯರನ್ನು ಒಳಗೊಂಡು ಸರ್ವಧರ್ಮ 


ಸಮಸ್ತಯದ, ಭಾರತೀಯರ ಪ್ರತೀಕವಾಗಿ ಈ ಪ್ರದೇಶ ಗುರುತಿಸಿಕೊಂಡಿದೆ. 

ಕಾಂತರಾಜಪುರ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೊಕಿನಲ್ಲಿದೆ. ಜೈನರ ಪ್ರಸಿದ್ಧ 
ಯಾತ್ರಾ ಸ್ಥಳವಾದ ಶ್ರವಣಬೆಳಗೊಳದ ಸಮೀಪದಲ್ಲಿಯೇ ಇರುವ ಈ ಊರು ಇತ್ತೀಚಿನ ದಿನಗಳಲ್ಲಿ 
ತ್ತರಿತವಾಗಿ ಬೆಳವಣಿಗೆ ಹೊಂದುತ್ತಾ ಬಂದಿದೆ. 

ಕಾಂತರಾಜಪುರ ಶ್ರವಣಬೆಳಗೊಳ ರಸ್ತೆಗೆ ಒಂದೂವರೆ ಕಿಲೋಮೀಟರ್‌ ದೂರದಲ್ಲಿದೆ. 
"ಏಂದಲಹಳ್ಳಿ' ಎಂಬ ಹೆಸರನ್ನು ಪಡೆದಿದ್ದ ಈ ಊರು 19ರಲ್ಲಿ “ಕಾಂತರಾಜಪುರ''ವಾಯಿತು. ಈ 


KS ೪ 
ಗುರುತಿಸಬಹುದಾಗಿದೆ. ಇಲ್ಲಿನ ಸಂಸ್ಕೃತಿ, ಸಂಪತ್ತುಗಳು ಮೇಳವಿಸಿದಂತೆಯೇ ವಿದ್ಯೆ ಮ 


[Se 0 
ರಾಜಕೀಯ ಪ್ರಜೆಗಳೂ ಮೆರೆದಿವೆ. ಈ ಊರಿನ ಸರ್ಮೋತೋಮುಖ ಅಭಿವೃದ್ದಿಗೆ ಇಲ್ಲಿನ ಜನರ, 


ಈ ಊರು 1918ನೇ ಇಸವಿ ಜೂನ್‌ ತಿಂಗಳ 10ನೇ ತಾರೀಖಿನವರೆಗೂ ಕಾಂತರಾಜಪುರದ 
ಬದಲು "ಹಿಂದಲಹಳ್ಲಿ' ಎಂಬ ಹೆಸರನ್ನೇ ಪಡೆದಿತ್ತು. ಆನಂತರ ಮೈಸೂರಿನ ದಿವಾನರಾಗಿದ್ದ 
ಶೀಕಾಂತರಾಜ ಆರಸುರವರು ಇದಕ್ಕೆ “ಕಾಂತರಾಜಪುರ್‌” ಎಂದು ನಾಮಕರಣ ಮಾಡಿದರು. 
ಹಿ೦ದಲಹಳ್ಳಿ ಎಂಬ ಹೆಸರು ಬರಲು ಈ ಊರು ಹಿಂದುಳಿದುದ್ದೇ ಕಾರಣವೆಂದು ಕೆಲವರು 
ಅಭಿಪ್ರಾಯಪಡುತ್ತಾರೆ. ಆದರೆ ಈ ಹೆಸರು ಬರಲು ಅದು ಶ್ರವಣಬೆಳಗೊಳ ಕ್ಷೇತ್ರದ ಬೆಟ್ಟದ ಹಿಂದೆ 
ಇರುವುದೇ ಕಾರಣವೆಂದು ಇತಿಹಾಸಕಾರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 


ಈ ಊರಿಗೆ ಪ್ರಾಥಮಿಕ ಶಾಲೆ ಬಂದಿದ್ದು ಸಹ ಇಲ್ಲಿನ ದಾನಿಗಳ ಔದಾರ್ಯದಿಂದಲೇ, 
ಶ್ರೀ ಎಂ. ಸಂಜಪ್ಪನವರು ಪ್ರಾಥಮಿಕ ಶಾಲೆಯನ್ನು ಕಟ್ಟಿಸಿದರು. ಈ ಶಾಲೆಗೆ ನಾಲ್ಪಡಿ ಕೃಷ್ಣರಾಜ 
ಒಡೆಯರ್‌ರವರ ಸಹೋದರಿ ಜಯಲಕ್ಷ್ಮಮ್ಹಣ್ಣಿಯವರ ಹೆಸರನ್ನು ನಾಮಕರಣ ಮಾಡಲಾಯಿತು. 
ಈ ಊರಿನ ಜನತೆ ಅನೇಕ ವರ್ಷಗಳಿಂದಲೂ ಮೈಸೂರಿನ ಅರಸು ಮನೆತನದ 
ಉತ್ತಮಸಂಪಕ್ಕವನ್ನು ಹೊಂದಿದ್ದರು. ಈ ಊರಿಗೆ ಮುಮ್ಮಡಿ ಚಾಮರಾಜ ಒಡೆಯರ್‌ 
ನಾಲ್ಲಡಿಕೃಷ್ಟರಾಜ ಒಡೆಯರ್‌ ಶ್ರೀ ಜಯ ಚಾಮರಾಜ ಒಡೆಯರ್‌ ಸರ್‌ ಮಿರ್ಜಾ ಇಸ್ಮಾಯಿಲ್‌ 
ಸಿ.ಆರ್‌. ರೆಡ್ಡಿ ಮೊದಲಾದವರು ಈ ಊರಿಗೆ ಭೇಟಿ ನೀಡಿರುವುದು ಒಂದು ವಿಶೇಷ. ಇಂತಹ 
ಮಹನೀಯರ ಆಗಮನದಿಂದ ಈ ಊರಿನ ಬೆಳವಣಿಗೆಗೆ ಮಹತ್ವ ಬಂದಿರುವುದನ್ನು ಕಾಣಬಹುದು. 


. ಹೋರಾಟದಲ್ಲಿ ಈ ಊರಿನ ಜನರ ಪಾತ್ರ ಹಿರಿದು. 1938ರ ಶಿವಪುರ ಕಾಂಗೆಸ್‌ 

ಇಲ್ಲಿನ ಜನರು ಧನ ಸಹಾಯಮಾಡಿ ಯಶಸ್ಸಿಗೆ ಕಾರಣರಗಿದ್ದಾರೆ. ಸ್ವಾತಂತ್ರ್ಯ ಚಳವಳಿ 
ಹೋರಾಟದ ಸನ್ನಿವೇಶದಲ್ಲಿ ಈ ಊರಿನಲ್ಲಿ 1939ರಲ್ಲಿ 144ನೇ ಸೆಕ್ಷನ್‌ ಜಾರಿಮಾಡಲಾಗಿತ್ತು. 1940ರ 
ಚಳವಳಿಯಲ್ಲಿ ಪುನಃ ಈ ಊರಿನ ಜನರು ಪ್ರತಿಭಟನೆ ನಡೆಸಿದ್ದರು. 1942ರ ಕ್ಷಿಟ್‌ ಇಂಡಿಯಾ 
ಚಳವಳಿಯಲ್ಲಿಯೂ ಸಹ ಈ ಊರಿನಲ್ಲಿ ಉಗವಾದ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಿಂದಾಗಿ 


ಇ ಉದಗಿವಾದ ಪ 
ವ ವ. ವ pe  . i ಹ 
ತವಣಬೆಳಗೊಳದಲ್ಲಿಯೂ ಸಡೆದ ಗೋಲಿಬಾರ್‌ನಂದ ಇಲ್ಲಿನ ಅನೇಕ ಜನರು ಗಾಯಗೊಂಡಿದ್ದರು. 
) - x pe pa 3 pe pe x 
ಹೊಲೀಸಿನವರ ಲಾಟಿ ವಿಟು ಮತ್ತು ಗುಂಡೇಟುಗಳಿಗೆ ಜಗದೆ ಸತತ ಹೋರಾಟ ನಡೆಸುತ್ತಾ 


A 
ನ 

ry 
p 

Kl 
2 
ta 


] " ಅವರ ಸಮ್ಮುಖದಲ್ಲಿ ಸ್ಥಾತಂತ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ 
ಹೋರಾಟಗಾರರಿಗೆ ಶ್ರವಣಬೆಳಗೊಳ ಸಮಾವೇಶದಲ್ಲಿ ಪ್ರಶಸ್ಥಿ ಪದಾನ ಮಾಡಿ ಗೌರವಿಸಲಾಗಿದೆ. 


ಭಾರತಕ್ಕೆ ಸ್ಥಾತಂತ್ಮ ಬಂದ ನಂತರದಲ್ಲಿ ಮೈಸೂರು ಸಂಸ್ಥಾನದ ವಿಲೀನಕ್ಕಾಗಿ ಈ 
ಊರಿನ ಜನರು ಹೋರಾಟ ನಡೆಸಿರುವುದು ಕಾಣಬಹುದು. ಈ ಊರಿನ ಜನರು ಮೈಸೂರು 
ಜಾತಾ ಹೊರಟ ಸಂದರ್ಭದಲ್ಲಿ ಅವರನ್ನು ಪಾಂಡವಪುರದ ಬಳಿ ಬಂಧಿಸಲಾಗಿತ್ತು ಆದರೂ ಸಹ 


ಜಾತಾ ನಡೆಸಿದರು. 


ಸ್ಥಾತಂತ್ಯ ಹೋರಾಟವಷ್ನೇ ಅಲ್ಲದೇ ಶಿಕ್ಷಣಕ್ಕೂ ಈ ಊರಿನಲ್ಲಿ ಹೆಚ್ಚಿನ ಮಹತ್ವ ನೀಡಿ 
1918ರಲ್ಲಿಯೇ ಈ ಊರಿನಲ್ಲಿ ಒಂದು ವಾಚಾನಾಲಯವನ್ನು ಸ್ಥಾಪಿಸಲಾಯಿತು. ಸದಭಿರುಚಿಯ 
ಜ್ಞಾನಾಭಿವೃದ್ಧಿಗೆ ಊರಿನ ಜನತೆ ಸಂಕಲ್ಲವನ್ನು ಅಂದೇ ತೊಟ್ಟಿದ್ದರು. ಊರಿನ ಹಿರಿಯರು ಕಿರಿಯರು 
ಎಂಬ ಬೇಧಭಾವವಿಲ್ಲದೆ ಎಲ್ಲರೂ ಸಂಜೆಯ ವೇಳೆ ಒಂದೆಡೆ ಸೇರಿ ಚರ್ಚಿಸುತ್ತಿದ್ದರು. ಇಂತಹ 
ಒಂದು ಚರ್ಚಾ ವೇದಿಕೆಯ ನಿರ್ಮಾಣದ ಪ್ರತಿಫಲವೇ ವೈಚಾರಿಕ ನಿಲುವು, ಅರಿವು, ವಿಚಾರಣೆ 
ಗೋಷ್ಠಿಗಳು ಜನತೆಯನ್ನು ಜಾಗೃತಿಯತ್ತ ಕೊಂಡೊಬ್ಬುದ್ದವು. 


ಸಮಾಜವಾದದ ಪಶಿಪಾದನೆಯ ಬೇರುಗಳು ಅಂದೇ ಆ ಊರಿನಲ್ಲಿ ಕಾಣಿಸಿಕೊಂಡಿದ್ದವು. 
ಈ ಊರಿನ ದೇವಾಲಯಗಳಲ್ಲಿ ಆ ದಿನಗಳಲ್ಲಿಯೇ ಹರಿಜನರ ಪ್ರವೇಶದ ಅವಕಾಶವನ್ನು 
ಕಲ್ಲಿಸಿಕೊಡಲಾಗಿತ್ತು. ಆ ದಿನಗಳಲ್ಲಿಯೇ ಭಾರತದ ಜಾತ್ಯಾತೀತ ರಾಷ್ಟ್ರದ ಕಲ್ಪನೆಗೆ ಹಿಡಿದ ಕನ್ನಡಿಯಂತೆ 
ಈ ಊರು ಮಾದರಿಯಾಗಿತ್ತು. 


ಸ್ಹಾತಂತ್ಯ ಪೂರ್ವದಲ್ಲಿ ಆಧುನೀಕರಣ ಆಗಮನದ ಹಿನ್ನೆಲೆಯಲ್ಲಿ ಅಂದರೆ 1906ರಲ್ಲಿಯೆ 
ಈ ಊರಿನಲ್ಲಿ ಅಂಚೆ ಕಚೇರಿ ಸ್ಥಾಪನೆ ಮಾಡಿ ಆಧುನಿಕತೆಗೆ ನಾಂದಿ ಹಾಡಲಾಯಿತು Wr 
ಮೂಲಭೂತವಾಗಿ ಅವಶ್ಯಕವಾಗಿದ್ದ ಶೈಕ್ಷಣಿಕ ವ್ಯವಸ್ಥೆ ಸ್ಥೆಗಳು ಆ ದಿನಗಳಲ್ಲಿ ಆರಂಭಗೊಂಡಿದ್ದವು. 
ಇದು ಒಂದು ಊರಿನ ಪ್ರಗತಿಯ ಮಾದರಿಯ ಹೆದ್ದಾರಿಯಾಗಿತ್ತು ಶಿಶುವಿಹಾರ, ಪಶುವ್ಧೆ ದ್ಯರಾಲೆ 
ಮತ್ತು ಶಾಲೆಗಳು ಪ್ರಾರಂಭವಾದವು. ಇದಲ್ಲದೆ ಈ ಭಾಗದಲ್ಲಿ 1949ಮತ್ತು 1950ರ ಅವಧಿಯಲ್ಲಿ 
ವಿದ್ಭುಚ್ಛಕ್ತಿ ಮತ್ತು ನೀರಿನ ಸರಬರಾಜು ವ್ಯವಸ್ಥೆಯನ್ನು ಈ ಊರಿಗೆ ಒದಗಿಸಲಾಯಿತು. 


ಶ್ರೀ ಎಸ್‌. ಶಿಪಪುನವರ ತಂದೆಯವರಾದ ಶ್ರೀ ಎಸ್‌. ನಂಜಪ್ಪನವರು ಪೌಢಶಾಲೆ 


ke 


ನಿರ್ಮಿಸುವ ಸಲುವಾಗಿ ಉದಾರವಾಗಿ ದಾನ ಮಾಡಿ, 1949ರಲ್ಲಿ ಪೌಢಶಾಲೆಯನ್ನು ಸ್ಥಾಪ ಪನೆ 
ಮಾಡಿದರು. ಪ್ರೌಢಶಾಲೆ ಸ್ಥಾಪನೆ ಮಾಡಿದುದಲ್ಲ ದೆ ಊರಿನ ಬಡ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ 


ಇತರೇ ಪ್ರದೇಶಗಳಿಂದ ಬಂದು ವ್ಯಾಸಂಗ ಮಾಡುತ್ತಿದ್ದ ಬಡ ವಿದ್ಧಾರ್ಥಿಗಳಿಗೂ ಊಟ, ವಸತಿ 


ಶಗಳ 
ಮತ್ತು ಇತರ ಸೌಲಭ್ರಗಳನ್ನು ಆ ದಿನಗಳಲ್ಲೇ ಒದಗಿಸಿದ್ದರು. ಈ ಶಾಲೆಯಲ್ಲಿ ಅಭ್ಯಾಸ ಮಾಡಿದ 


> F) ವ 


ಈ ಊರಿನ ಜಸರು ಪ್ರಧಾನವಾಗಿ ವ್ಯವಸಾಯ ವೃತ್ತಿಯನ್ನು ಕ್ಕೆ ಗೊಂಡಿದ್ದರೂ, ಸಣ್ಣಿ 
ಕೈಗಾರಿಕೆಯಲ್ಲೂ ಸಹ ಒಂದು ಕೈಮೇಲು, ಹಿತ ತಾಳೆ ಮತ್ತು ತಾಮದ ಪಾತ್ರೆಗಳನ್ನು ತಯಾರಿಸುವ 
ಕಾರ್ಬಾನೆಗಳು ಇಲ್ಲಿನ ಮುಖ್ಯ ಉದ್ದಮವಾಗಿದ್ದವು. ಈ ಊರಿನ ಆರ್ಥಿಕ ಸ್ಥಿತಿಗತಿ ಉತ್ತಮಗೊಳ್ಳಲು 
ಕೈಗಾರಿಕೆ ಅಭಿವೃ ದ್ವಿಯ ಸಾಧನೆಯೇ ಹೆದ್ದಾರಿಯಾಗಿತ್ತು. ಕೆಗ ೈಗಾರಿಕಾಭಿವೃದ್ಧಿ ದಿಯ ಜೊತೆಗೂ ಉತ್ತಮ 
ಶೈಕ್ಷಣಿಕ SE ಸಹ ಈ ಊರಿನ ಶ್ರೇಯೋಜಬಿವೃದ್ಧಿಗೆ TR ವಿದ್ಯಾಭ್ಯಾಸದ 
ಪರಿಣಾಮವಾಗಿ ಇಲ್ಲಿನ ಅನೇಕರು ವಕೀಲರಾಗಿ, ಪದವೀಧರರೂ, ಸ್ನಾತಕೋತ್ತರ ಪದವೀಧರರು, 


ಹಾ pura 


ವೈದ್ಯರು, ಇಂಜಿನಿಯರುಗಳು, ಆಗಿ ನಾಡಿನ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 


ಇಲ್ಲಿನ ವಿಶೇಷವೆಂದರೆ ಈ ಊರಿನಲ್ಲಿ ಲಕ್ಷ್ಮಿ ದೇವರ ಉತ್ಸವ ಅತ್ಮಂತ ವಿಜೃಂಭಣೆಯಿಂದ 
ನಡೆಯುತ್ತದೆ. ಊರೊಳಗೆ ಹೋಗುತ್ತಿದ್ದಂತೆಯೇ ಈಶ್ವರ ದೇವಾಲಯ, ಶ್ರೀರಾಮಮಂದಿರಗಳಲ್ಲಿ 
ಜೆ ಪುನಸ್ಕಾರಗಳು ನಡೆಯುವುದನ್ನು ಕಾಣಬಹುದು. ಪ್ರತಿವರ್ಷವೂ ಸುಗ್ಗಿಯ ಕಾಲದಲ್ಲಿ 
ರಂಗದ ಕುಣಿತ ಈ ಊರಿನ ನ ನಡೆಯುತ್ತದೆ. ರಂಗದ ಕುಣಿತ ಈ ಪ್ರದೇಶದಲ್ಲಿ 
ಸಿದ್ದಿಯಾಗಿದೆ. ಅಸ್ಪಶ್ಯತೆಯ ನಿವಾರಣೆಗಾಗಿ ಹೋರಾಟ ನಡೆಸಿದ ಈ ಊರಿನ ಜನತೆಗೆ ಸರ್ಕಾರ 
ಪ್ರಶಸ್ತಿ ನೀಡಿ ಸೌರವಿಸಿದೆ. ಗ್ರಾಮೀಣ ಬದುಕಿನೊಂದಿಗೆ ಕ್ರೀಡಾ ಮನೋಭಾವ ತಳೆದಿರುವ ಇಲ್ಲಿನ 
ಜನರು, ಕೀಡೆಯ ಮಹತ್ತದಿಂದಾಗಿ ಈ ಪದೇಶದ ಜನತೆ ವಾಲಿಬಾಲ್‌, ಕೊಕ್ಕೊ ಕ್ರೀಡೆಗಳ ಮೂಲಕ 
ಅನೇಕ ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. 


(£1 W 


ಒಂದು ಪುಟ್ಟ ಹಳ್ಳಿಯಾದ ಕಾಂತರಾಜಪುರ ಇಡೀ ರಾಜ್ಯಕ್ಕೆ ಮಾದರಿ ಹಳ್ಳಿಯಾಗಿ ಕಲೆ, 
ಹೋರಾಟ. ಶೈಕ್ಷಣಿಕ ಪಗಶಿ, ಸಾಂಸ್ಕೃತಿಕವಾಗಿ ಮುಂತಾದ ಕ್ಷೇತ್ರಗಳಲ್ಲಿ ಶೀಮಂತವಾಗಿದೆ. ಇಲ್ಲಿ 
ಸಂಸ್ಕೃತಿ, ಸಂಪತ್ತು ಮತ್ತು ರಾಜಕೀಯ ಬೆಳವಣಿಗೆಗಳು ನಮ್ಮ ರಾಷ್ಟದ ಗ 


kv] 
ಕಾಂತರಾಜಪುರವಾಗಿರುವುದು ಮಾದರಿ ಗ್ರಾಮದ ಪ್ರತೀಕವಾಗಿದೆ. ಈ ಊರು ಶ್ರೀಮಂತಿಕೆಗೆ 
ಹೆಸರಾಗಿರುವಂತೆಯೇ ದಾನ ಧರ್ಮಗಳಿಗೆ. ರಾಜಕೀಯ ಸಾಧನೆಗಳಿಗೂ ಹೆಸರಾಗಿದೆ. 


ಎಸ್‌.ಶಿವಪುನವರ ತಂದೆ ಧರ್ಮಪ್ರವರ್ತ ಎಸ್‌.ನಂಜಪ್ಪನವರು. 


p) < 


ಸಂಸದೀಯ ಪಟು 7 


ಗಂಭೀರ ಸ್ವಭಾವದವರೂ, ಆಗಿದ್ದ ಎಸ್‌.ನಂಜಪುನವರು ವಿಶಿಷ್ಠ ವ್ಯಕ್ತಿತ್ತವನ್ನು ಹೊಂದಿದ್ದವರು. ಈ 
ಊರಿನಲ್ಲಿ ಮುಖ್ಯವಾಗಿ ವ್ಯಾಪಾರದಿಂದ ಸಂಪತ್ತು ಕ್ಷೂಢಿಕರಣಗೊಳ್ಳಲು ಕಾರಣವಾಗಿತ್ತು. ಕೈಗಾರಿಕೆಯ 


ಪ್ರವೇಶದಿಂದಾಗಿ ಊರಿನ ಜನತೆ ಪ್ರಗತಿಪರ ಚಿಂತನೆಗಳನ್ನು ಅಂದೇ ಕಾರ್ಯರೂಪಕ್ಕೆ ತರುತ್ತಿದ್ದರು. 


ಎಸ್‌.ನಂಜಪ್ಪನವರು ಮಧ್ಯಮ ವರ್ಗದಿಂದ ಬಂದಿದ್ದರೂ, ಇಂತಹ ಪ್ರಗತಿಪರ 
ಆಶಯಗಳಿಗೆ ದನಿಗೂಡಿಸಿ ಈ ಊರಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲು ಮುಂದಾಗಿದ್ದರು. 
ಆ ದಿನದಲ್ಲೇ ಸರ್ಕಾರದಿಂದ ಮಂಜೂರಾಗಿದ್ದ ಶಾಲೆಗೆ ಸುಸಜ್ಜಿತವಾದ ಕಟ್ಟಡದ ಅಗತ್ಯತೆಯನ್ನು 
ಮನಗಂಡು ಉದಾತ್ತವಾಗಿ ದಾನ ನೀಡಿ ಕಟ್ಟಡ ನಿರ್ಮಿಸಲು ನೆರವಾದರು. 


ಈ ದಾನ ಗುಣದಿಂದಲೇ ಉದಾತ್ತ ಭಾವನೆ ತಳೆದಿದ್ದ ಎಸ್‌.ನ೦ಜಪ್ಪನವರನ್ನು ಕುರಿತು 
ಅಂದಿನ ಮೈಸೂರು ಸಂಸ್ಥಾನದ ಶ್ರೀಮನ್ಮ ಹಾರಾಜರಾದ ಶ್ರೀ ಜಯಚಾಮರಾಜ ಒಡೆಯರ್‌ರವರು 
1949ನೇ ಜುಲ್ಫೈ 10ನೇ ತಾರೀಖು ಪ್ರೌಢಶಾಲೆಯ ಉದಬ್ಬಾಟನೆ ಸಂದರ್ಭದಲ್ಲಿ ಹೇಳಿದ ಮಾತುಗಳಿವು. 
“ನಮ್ಮ ಸಂಸ್ಥಾನದಲ್ಲಿ ವಿದ್ಯಾಭಿವೃದ್ಧಿಯು ಮುಂದುವರಿಯಬೇಕಾದರೆ, ವಿದ್ಯಾಸಂಸ್ಥೆಗಳನ್ನು ಏರ್ಪಡಿಸಿ 
ನಡೆಸಿಕೊಂಡು ಬರುವುದಕ್ಕೆ ಖಾಸಗಿ ಧನಸಹಾಯವು ಇನ್ನೂ ಹೆಚ್ಚು ಹೆಚ್ಚಾಗಿ ಅವಶ್ಯಕ, ತಕ್ಕಷ್ಟು 
ಧನ ಸಂಗ್ರಹವಾಗಿ ನಿಧಿಯು ಏರ್ಪಡುವುದೂ ಅಗತ್ಯ. ಈ ವಿಷಯವನ್ನು ನಾವು ಅನೇಕ ವೇಳೆ 
ಒತ್ತಿ ಹೇಳಿ ತಿಳಿಸಿದ್ದೇವೆ. ಈ ವಿಷಯವಾಗಿ ಈ ಊರಿನಲ್ಲಿ ಆರಂಭ ಪ್ರಯತ್ನ ನಡೆದಿರುವುದೂ 
ಮತ್ತು ಹೈಸ್ಕೂಲಿಗಾಗಿ ನಿಧಿಯನ್ನೇರ್ಪಡಿಸಲು ಉದಾರವಾಗಿ ಧನ ಸಹಾಯ ಮಾಡುವ ಧಾತ್ಯಗಳು 
ಮುಂಡೆ ಬಂದಿರುವುದೂ, ನಮಗೆ ವಿಶೇಷ ಹರ್ಷವನ್ನುಂಟು ಮಾಡಿವೆ. ಶ್ರೀ ಎಸ್‌.ನಂಜಪ್ಪನವರ 
ಉದಾರ ಸಹಾಯಕ್ಕಾಗಿ ಕಾಂತರಾಜಪುರ ನಿವಾಸಿಗಳೂ ಮತ್ತು ಸುತ್ತ ಮುತ್ತಲಿನ ಪ್ರದೇಶಗಳ 
ಜನರೂ ಅವರಿಗೆ ಕೃತಜ್ಞರಾಗಿದ್ದಾರೆಂದು ನಾವು ಸಂಬಿದ್ದೇವೆ. ಇನ್ನು ಈ ಹೈಸ್ಕೂಲಿನ 
ಪ್ರಾರಂಭೋತ್ಸವನ್ನು ನಾವು ಅತ್ಯಂತ ಸಂತೋಷದಿಂದ ನೆರವೇರಿಸುತ್ತೇವೆ” ಎಂದು ತಿಳಿಸಿದ 
ಮಹರಾಜರು ಸ್ವಯಂಪ್ರೇರಿತರಾಗಿ “ಧರ್ಮ ಪ್ರವರ್ತ”” ಎಂಬ ಬಿರುದನ್ನು ನೀಡಿದ್ದರು. 


ಶಾಲಿವಾಹನ ಶಕ 872ನೆಯ ವಿರೋಧಿನಾಮ ಸಂವತ್ತರದ ಆಷಾಡ ಬಹುಳ ಸಪ್ಪಮಾ 
ಭಾನುವಾರದಲ್ಲೂ ವರ್ಧಂತಿ ಮಹೋತ್ಸವ ಪಯುಕ್ಕವವಾದ ದರ್ಬಾರಿನಲ್ಲಿ ನಮ್ಮ ಅನುಗ್ರಹ 
ಪಾತ್ರರಾದ ಶ್ರೀಮಾನ್‌ ಎಸ್‌.ನಂಜಪ್ಪನವರಿಗೆ “ಧರ್ಮಪ್ಪವರ್ತ” ಎಂಬ ಬಿರುದನ್ನು 


ಯು 
ಮರ್ಕಾದೆಗಳೊಡನೆ ದಯ ಪಾಲಿಸಿರುತೇವೆ” 


pa 
[SS 


wl uch 


ಎಸ್‌.ನಂಜಪನವರು ದಾನಿಗಳೆಂದು ಪ್ರಸಿದ್ದರಾಗಿದ್ದಲ್ಲದೆ 
ಸೇವೆ ಮತ್ತು ವಿದ್ಧಾಕಾಂಕ್ಷೆಯಿಂದಲೂ ಪಸಿದ್ದರಾಗಿದ್ದರು. ವಿದ್ಯಾಭ್ಯಾಸದ ಮಹತ್ವ ಅರಿತಿದ್ದ ಇವರು 
ತಮ್ಮ ಕುಟುಂಬದ ಹನ್ನೆರಡಕ್ಕೂ ಪೆಚ್ಚು ಮಂದಿಯನ್ನು ಪದವೀಧರರನ್ನಾಗಿ ಓದಿಸಿದ್ದರು. 


ಮನೋಭಾವನೆಯನ್ನು ತಳೆದಿದ್ದ ಇವರು 1940ರಲ್ಲಿ ಮೈಸೂರು ಸರ್ಕಾರದ ಪಜಾಪ್ರ್ತಶಿನಿಧಿಗೆ ಸಭೆಗೆ 


SY Ne Nei 


ಗುರುತಿಸಿ ಅರ್ಪಿಸಿರುವ ಅಭಿನಂದನ ಪತ್ರದಲ್ಲಿ ಅವರ ವಕ್ತಿತ ಕಾಣಬಹುದು. 


“ಅಖಿಲ ಭಾರತಾವನಿಯಲ್ಲಿ ಸೌಂದರ್ಯದಿಂದಲೂ ಧಾರ್ಮಿಕ ಮತ್ತು ಐತಿಹಾಸಿಕ 
ಸ್ನಾರಕಗಳಿಂದಲೂ, ಕೂಡಿ ಸರ್ವಾಂಗ ಸುಂದರ ಸ್ಥಾನವಾಗಿ “ದಕ್ಷಿಣ ಕಾಶಿ” ಎಂದೆನಿಸಿಕೊಂಡಿರುವ, 
ಶೀ ಶ್ರವಣಬೆಳಗೊಳದ ಸಮೀಪವಾಗಿ ಸದ್ದರ್ಮಿಗಳಿಂದ ಕಾಂತರಾಜಪುರವೆಂಬ ಗ್ರಾಮದಲ್ಲಿ, 
ಮರಿಯಮ್ಮನವರ ಗರ್ಭದಲ್ಲಿ ಜನಿಸಿದವರಾದ ತಾವು ಆಡಂಬರವಿಲ್ಲದೆ ಸರಳ ಜೀವಿಗಳಾಗಿ, 
ಶಾಂತಿಯುತರು ಸತ್ತರಿಣಾಮಿಗಳಾಗಿದ್ದು, ಬಾಲ್ಯ ವಯಸ್ಸಿನಿಂದಲೂ, ಅಹಿಂಸಾತ್ಮಕವಾದ, ಹಿತ್ತಾಳೆ 
ವ್ಯಾಪಾರಗಳನ್ನು ಮಾಡುತ್ತಾ, ನ್ಯಾಯದಿಂದಲೂ, ಕಷ್ಟಾರ್ಜಿತದಿಂದಲೂ, ದನವನ್ನಾರ್ಜಿಸಿ ಖ್ಯಾತಿ 
ವರ್ತಕರೆಂದೆನಿಸಿಕೊಂಡಿರುತ್ತೀರಿ. ಕ್ಷೇತ್ರ ವಾಸಿಗಳಾದ ನಮಗೂ ನಿಮಗೂ ವ್ಯಾಪಾರಾದಿ ಕ್ರಿಯೆಗಳಲ್ಲಿ 
ಪ್ರೇಮ ವಿಶ್ವಾಸ ಬೆಳೆದು, ಕ್ಷೇತ್ರದ ಮಹಿಮೆಯ ಸಂಸ್ಥಾರ ಬಲದಿಂದ ಧರ್ಮ ಪ್ರೇರಿತರಾದ ತಾವು. 
ಚತುರ್ದಾನದಲ್ಲಿ ಮುಖ್ನಿವಾದ ದಾನವೆನಿಸಿಕೊಂಡಿರುವ ವಿದ್ವಾಭಿವೃದ್ಧಿ ಕಾರ್ಯಕ್ಕೆ ಔದಾರ್ಯದಿಂದ 
ಶಕ್ತಿ ಮೀರಿ ಸಹಾಯ ಮಾಡಿದ ತತ್ತಲವಾಗಿ, ಆಳುವ ಮಹಾಸ್ಪಾಮಿಯವರಾದ ಶೀ ಜಯಚಾಮ 
ರಾಜೇಂದ್ರ ಒಡೆಯರ್‌ ಬಹದ್ದೂರ್‌ರವರ ವರ್ಧಂತಿ ಮಹೋತ್ಸವದ ಸಂದರ್ಭದಲ್ಲಿ ತಮಗೆ 
ಧರ್ಮಪ್ರವರ್ತ” ಎಂಬ ಬಿರುದನ್ನು ದಯಪಾಲಿಸಿದ್ದು ನಮ್ಮಗಳಿಗೆ ಮಹದಾನಂದವನ್ನುಂಟು 
ಮಾಡಿದೆ. ಇಂಥಾ ಪಪಸ್ತಿ ದೊರೆತದ್ದು ಯೋಚಿಸುವುದಾದರೆ ನಮಗೂ ನಿಮಗೂ ಅಲ್ಲದೆ, ತಾಲ್ಲೂಕಿನ 
ಸರ್ವ ಪಜಾಮಂಡಲಿಯು ಹೆಮ್ಮೆ ಪಡುವಂತಾದ್ದು ಅಲ್ಲದೆ ತಮ್ಮಂಥಾ ಸುಪುತ್ತರನ್ನು ಪಡೆದ 


ಮಾತಾ ಪಿತೃಗಳೇ ಧನ್ಯರು. ಇನ್ನು ಮುಂದೂ ಪ್ರಜಾ ಸೇವಾಕಾರ್ಯಗಳಲ್ಲಿ ತತ್ತರವಾಗಿ ಇನ್ನೂ 


ಹಾಸುಹೊಕ್ಸಿದ್ದವತ ಎಂಬುದಕ್ಕೆ ಈ ಮೇಲಿನ ನಿದರ್ಶನಗಳನ್ನು ಗಮನಿಸಬಹುದು. 


ಎಸ್‌.ನಂಜಪ್ಪ ಮತ್ತು ತಾಯಿ ಕೆಂಪಮ್ಮನವರ ಮೂರನೇ ಪು 


ಅ (4 


ಗಿ 
ದಿನಾಂಕ 22.10.1914ರಂದು ಜನಿಸಿದರು. ಮೊದಲ ಪುತ್ತ ಎಸ್‌.ನಂಜಪ್ಪ 


ed 


ಹೋರಾಟದಲ್ಲಿ ಭಾಗವಹಿಸಿದ್ದವರು. ಇವರಿಗೆ ಎರಡು ಜನ ಗಂಡು ಮಕ್ಕಳು ರಾಜು ಮತ್ತು ಲಕ್ಕಪ್ಪ 


ಎಂಬುವವರು. ಎಸ್‌.ನಂಜಪ್ಪನವರ ಎರಡನೇ ಪುತ್ರ ಎಸ್‌.ಎನ್‌. ಸಣ್ಣಪುನವರಿಗೆ ಮೂರು ಜನ 
ಗಂಡು ಮಕ್ಕಳು ಅವರಲ್ಲಿ ಡಾ. ನಂಜುಂಡಪ್ಪ, ಶಿವಪ್ಪ ಚಂದ್ರಶೇಖರ ಎಂಬುವರು. 


ಎಸ್‌.ನ೦ಜಪ್ಪನವರ ಹಿರಿಯ ಪುತ್ರ ಎಸ್‌.ಎನ್‌. ನಂಜಪ್ಪನವರು ಸ್ವಾತಂತ್ರ್ಯ ಚಳವಳಿ 


¢ 


L 


ಎಸ್‌.ಶಿವಪ್ತ ಮತ್ತು ಜಯಲಕ್ಷ್ಮಮ್ಮನವರಿಗೆ ನಾಲ್ಕು ಜನ ಗಂಡು ಮಕ್ಕಳು, ಇಬ್ಬರು 
ಪುತ್ರಿಯರಿದ್ದಾರೆ. ಎಸ್‌.ಶಿವಪುನವರ ಮಕ್ಕಳಾದ ಡಾ. ಕೇಶವ ವೈದ್ಯರಾಗಿ, ಎಸ್‌. ಇಂದ್ರಮ್ಮ 
ಗೃಹಿಣಿಯಾಗಿ, ಎಸ್‌.ಆಸಂದ್‌ ವಕೀಲರು ಮತ್ತು ಸಿಂಡಿಕೇಟ್‌ ಸದಸ್ಯರಾಗಿದ್ದರು. ಸುಧಾಕರ್‌ 
ಇಂಜನಿಯರ್‌ ಆಗಿ, ಎಸ್‌.ನಂದೂ ಇಂಟಿರಿಯರ್‌ ಡೆಕೋರೇಟರ್‌ ಆಗಿ, ಮುತ್ತಿ ವಿನುತ 


ಗೃಹಿಣಿಯಾಗಿದ್ದಾರೆ. 


10 ಎಸ್‌. ಶಿವಪ್ರ 


ಎಸ್‌.ಶಿವಪ್ಪನವರ ಮಕ್ಕಳ ವಂಶವೃಕ್ಷ 


1. ಹಿರಿಯ ಮಗಳು ಇಂದಿರಮ್ಮನವರ ಬಾಳಸಂಗಾತಿ ಹೆಜ್‌.ಆರ್‌. ಕೆಂಪೇಗೌಡ, 
ಇವರ ಪುತ್ತರು, ರಶ್ಲೀ ಸಂದೀಪ, ರಾಜುಕೆಂಪಣ್ಣ ರವಿಕೆಂಪಣ್ಣ, 2. ಡಾ. ಕೇಶವ ಅವರ ಪತ್ನಿ 
ಕೋಕಿಲ ಇವರ ಮಗ ಕಾರ್ತಿಕ್‌, ಮಗಳು ಕೀರ್ತನ. 3. ಎಸ್‌.ಆನಂದ್‌ ಅವರ ಪತ್ನಿ ಶಠಿ 
ಆನಂದ್‌ ಇವರ ಮತ್ತರಾದ ಲೋಹಿತ್‌, ಅಜಯ್‌, ವಿಜಯ್‌, 4. ಎಸ್‌.ಸುಧಾಕರ್‌ ಅವರ ಪಸಶ್ಲಿ 
ಸಚೇದೇವಿ (ಮಾಜಿ ಸಂಸತ್‌ ಸದಸ್ಯ ಕೆ.ಎಸ್‌. ಮಲ್ಲೇಗೌಡರ ಮತ್ತಿ) ಓರ್ವ ಪುತ್ತ ಶ್ರೀರಂಗ 
(ಅಂತರರಾಷ್ಟೀಯ ಶೀಡಾಪಟು) 5. ಎಸ್‌ ನಂದೂ ಅವರ ಪತಶ್ಲಿ ದೇವಕಿ ನಂದೂ ಇವರ ಪುಘಾದ 
ಅರ್ಜುನ್‌ 6. ವಿನುತ ಅವರ ಪತಿ ಸೋಮಸುಂದರಂ A ಪುತ್ರಿಯರಾದ ಆಶ್ತಿನಿ, ಅರ್ಜನಾ, 
ಪುತ್ತ ಡಾ. ಹರ್ಷ, ಎಂಬುವವರನ್ನು ಒಳಗೊಂಡು ಇವರ ವಂಶವೃಕ್ಷ ಹರವುಗೊಂಡಿದೆ. 


ಸ್‌.ಶಿವಪ್ಪನವರ ಬಾಲ್ಯ ಜೀವನ 


ಸಕಲ ಸಮೃದ್ಧಿಯಿಂದ ಕೂಡಿದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ 
ಐತಿಹಾಸಿಕ ಪ್ರಸಿದ್ಧ ಸ್ಥಳವಾದ ಶ್ರವಣಬೆಳಗೊಳದ ಸಮೀಪದಲ್ಲಿರುವ, ಕಾಂತರಾಜಮರದ ಸುಂದರ 
ಪರಿಸರದಲ್ಲಿ ಬೆಳೆದ ಶಿವಪ್ಪನವರಿಗೆ ರಾಜಕೀಯ ಬದುಕಿಗೆ ಪೇರೇಪಣೆಯಾಗಿದ್ದು ಅಷ್ಟೇ ಸಹಜ. 
ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಶಿವಪ್ಪನವರು ಊರಿನ ಪರಿಸರ, ಸತ್ಯನಿಷ್ಠೆ, ಪಮಾಣಿಕತೆ, 


ಔದಾರ್ಯತೆಯ ಗುಣಗಳು ಉತ್ತಮ ವ್ಯಕ್ತಿತ್ವ ರೂಪಗೊಳ್ಳಲು ಪ್ರೇರಣೆ ಒದಗಿಸಿದವು 


ei ನವರ ಬಾಲ್ಕ " ವಿದ್ಯಾಭ್ಯಾಸ ' ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು 
ಕಾಂತರಾಜಪುರದಲ್ಲೇ ಪಡೆದರು. ಉನ್ನತ ವ್ಥಾಸಂಗಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್‌ ಕಾಲೇಜಿಗೆ 


ಸೇರಿದರು. 


ಬೆಂಗಳೂರಿನ ಸೆಂಟ್ರೆಲ್‌ ಕಾಲೇಜಿನ ಬಿ. ಎಸ್ಪಿ ಪದವಿ ಅಭ್ಯಾಸ 
ಸಂಸತ್‌ ಸದಸ್ಯ ಕೆ.ಎಸ್‌. ಮಲ್ಲೇಗೌಡರು ಬಾಲ್ಕದ ಗೆಳೆಯರಾಗಿ 
ಸಂಬಂಧಿಕರು ಕೂಡಾ. ಬಿ.ಎಸ್ನಿ ಪದವಿ ಅಭ್ಯಾಸದ ದಿನಗಳ 
ಶೀಡಾಪಟುವಾಗಿದ್ದರು. ವಾಲಿಬಾಲ್‌ನಲ್ಲಿ ಚಾಂಪಿಯಸ್‌ ಆಗಿದ್ದ ಇವರು ತಂಡದ ಉತ್ತಮ 
ನಾಯಕತ್ವವನ್ನು ವಹಿಸಿಕೊಂಡು ಕಾಲೇಜಿಗೆ ಜಯ ತಂದುಕೊಟ್ಟಿದ್ದರು. ಆಗಿನ ಕಾಲಕ್ಕೆ 
ಕಾಂತರಾಜಪುರದ ಗ್ರಾಮಕ್ಕೆ ಮೊದಲ ಬಿ.ಎಸ್ಸಿ ಪದವೀಧರರಾಗಿದ್ದುದು. ನೆಯ ವಿಷಯವಾಗಿತ್ತು. 


ಬಿ.ಎಸ್ಸಿ ಪದವ ಬಳಿಕ, ಶಿವಪುನವರ ಸ್ವತಂತ್ರ ಮನಸು ಯಾರ ಮರ್ಜಿಗೂ ತಲೆ ಬಾಗಲಿಲ್ಲ. 
ಸರ್ಕಾರದ ನೌಕರಿಯ ಚಾಕರಿಯ ಕಡೆ ಮನ ಒಲಿಯಲಿಲ್ಲ. ಆಗಿನ ದಿನಗಳಲ್ಲಿ ಸಮಾಜವಾದ 


ಚಳವಳಿಯ ಕಾವು ದೇಶದಾದಂತ ಏರ ತೊಡಗಿದ ಸಂದರ್ಭವದು. ಗಮನವೆಲ್ಲಾ ಅತ ಸರಿದಿತ್ತು 


ರ ಧಾ 


ಸಂಸದೀಯ ಪಟು I1 


ಹೀಗಾಗಿ ಸರ್ಕಾರಿ ನೌಕರಿಗೆ ಸೇರದೆ ಸಾರ್ವಜನಿಕ ಬದುಕಿನತ್ತ ನೆಟ್ಟ ಕಣ್ಣುಗಳು ಮತ್ತೆ ಹಿಂದಕ್ಕೆ 
ಹೊರಳಲೇ ಇಲ್ಲ. 


ವಿವಾಹ ಬಂಧನ 


ಎತ್ತರದ ಆಳು, ಶಿಸ್ತಿನ ಸಿಪಾಯಿ, ದೃಢಕಾಯ, ಯೌವ್ಪನಿಗ ಶಿವಪ್ಪನವರಿಗೆ ತಂದೆ 
ನಂಜಪುನವರು ವಿವಾಹದ ಬಂಧನಕ್ಕೆ ಒಳಗು ಮಾಡಿದರು. ತುಮಕೂರು ಜಿಲ್ಲೆಯ ತುರುವೇಕೆರೆ 
ತಾಲ್ಲೂಕಿನ ಟಿ. ಹೊಸಹಳ್ಳಿಯ ರಾಮೇಗೌಡ್ರು ಮತ್ತು ಬೊಮ್ಮಮ್ಮನವರ ಪುತ್ರಿಯಾದ 
ಶ್ರೀಮತಿ ಜಯಲಕ್ಷ್ಮಮ್ಮನವರೊಂದಿಗೆ 1941ರಲ್ಲಿ ವಿವಾಹವಾಯಿತು. ಜಯಲಕ್ಷ್ಮಮ್ಮನವರ 
ತಂದೆಯವರೂ ಸಹ ಆಗಿನ ಮೈಸೂರು ಪಜಾಪ್ತಶಿನಿಧಿ ಸಭೆಯ ಸದಸ್ಮರಾಗಿ ಸೇವೆ ಸಲ್ಲಿಸುತ್ತಿದ್ದರು. 


ಸಂಸಾರವಂದಿಗರಾದ ಎಸ್‌.ಶಿವಪ್ಪನವರ ಮನಸ್ಸು ಸ್ವತಂತ್ರ ಹಕ್ಕಿಯಂತಹ ಮನಸು, 
ರ್ವಜನಿಕರತ್ತ್ವ ಕಣ್ಣಾಯಿಸುವ, ಸಮಾಜವಾದದ ಬೇರುಗಳನ್ನಿಡಿದು ಸಾಗುವ ಸಾಹಸದ ಮನಸು 
ತನ್ನ ಕುಟುಂಬಕ್ಕಷ್ಟೇ ಸೀಮಿತವಾಗದೆ ಸಾರ್ವಜನಿಕರ ಬದುಕಿಗೂ ಶಿವಪ್ಪನವರು ಕಾಲಿಟ್ಟರು. 


ತಮ್ಮ ಇಡೀ ಕುಟುಂಬವು ಗಾಂಧೀವಾದದಲ್ಲಿ ನಂಬಿಕೆಯಿಟ್ಟು ಸ್ಪಾತಂತ್ಯ ಚಳವಳಿಯಲ್ಲಿ 
ಸಕಿಯವಾಗಿ ಭಾಗವಹಿಸುತ್ತಿತ್ತು. ಕಾಂಗೆಸ್‌ ಪಕ್ಷಕ್ಕೆ ಅಚಲವಾದ ನಂಬಿಕೆಯಿಟ್ಟು ಅವರ ಸ ಕುಟುಂಬ 
ಕಾಂಗ್ರೆಸ್‌ಗೆ ನಿಷ್ಠರಾಗಿದ್ದರು. ತಮ್ಮ ಕುಟುಂಬ ಕಾಂಗೆಸ್‌ವಾದಿಯಾಗಿದ್ದ ಸಂದರ್ಭದಲ್ಲಿ ಸ್ವತಂತ್ರ 
ಮನೋಭಾವ ಹೊಂದಿದವರಾಗಿದ್ದ ಶಿವಪ್ಪನವರು ಮನೆಯವರೆಲ್ಲರ ವಿರುದ್ಧವಾಗಿ, ಸ್ವತಂತ್ರ ಪಕ್ಷದಲ್ಲಿ 
ನಂಬಿಕೆ ಇಟ್ಟು ರಾಜಕೀಯ ಪ್ರವೇಶ ಪಡೆದರು. 


ರಾಜಕೀಯ ಪ್ರವೇಶ 


ತಮ್ಮ ಕುಟುಂಬ ಕಾಂಗೆಸ್‌ ಪಕ್ಷಕ್ಕೆ ರ eli ಕುಟುಂಬದೊಳಗಿದ್ದು 


ಸಿಡಿದು ಹೊರಬಂದ ಶಿವಪ್ಪನವರು 1943ರಲ್ಲಿ ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ 
ಪದಾರ್ಪಣೆ ಮಾಡಿದರು 


1945ರಲ್ಲಿ ಸ್ವತಂತ್ರ ಅಭ್ವರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದು ಜಯಗಳಿಸಿ ಆಗಿನ ಮೈಸೂರು 
ಸರ್ಕಾರದ ಮೈಸೂರು ಪಜಾಪಶಿನಿಧಿ ಸಭೆಯ ಸದಸ್ಥರಾಗಿ ಆಯ್ದೆಯಾದರು. ತಮಲ್ಲಿದ್ದ ಅಚಲವಾದ 
ತಿನಿಧಿ ಸಭೆಯ ಸದಸ್ಯರನ್ನಾಗಿ ಕೂರಿಸಿತ್ತು. ಈ ಐದು ವರ್ಷಗಳ 
ಸ ಯಲ್ಲಿ ತಮ್ಮ ವ್ಯಕ್ತಿತ್ವ ಮಾತುಗಾರಿಕೆಯ ಮೂಲಕ ಸಭೆಯಲ್ಲಿ 
ಹಿರಿಯರ ಗಮನ ಸೆಳೆದಿದರು. ಆಗ ಅಷೇಕರು ಇವರನ್ನು ಬೆನ ಸ್ಲುತಟ್ಟಿ ಇವರನ್ನು ಪ್ರೋ ಇಹಿಸಿದ್ದು 


kK) 


1952ರಿಂದ 1956ರವರೆಗೆ ವಿಧಾನಸಭೆಯ ಸದಸ್ಯರಾಗಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತದ 
ಅನೇಕ ಹುಳುಕುಗ ಸ ಎತ್ತಿ ಹಿಡಿದು ಶೈಕ್ಷಣಿಕ ಪತಿಗೆ ನಾಂದಿ ಹಾಡಿದರು. ತಮ ದಿಟ್ಟ ನಿಲುವುಗಳಿಂದ 
ಇಡೀ ಸದನದ ಗಮನ ಸೆಳೆದು ಉತ್ತಮ ವಾಗ್ಗಿಯಾಗಿ, ಪಮುಖ ವಿಚಾರ ಗಳ ಮೇಲೆ ಪಖವಿರವಾಗಿ 
ಆಧಾರ ಸಹಿತವಾಗಿ ಸದನದಲ್ಲಿ ವಿಷಯ ಮಂಡಿಸುತ್ತಿದ್ದುದು ಸದನದ ಸೊಬಗನ್ನು ಹೆಚಿಸುಕ್ತಿತ್ತು. 
ಜನಸಾಮಾನ್ಯರ, ರೈತರ ಹಿತ ಕಾಯುವಲ್ಲಿ ಎಂದಿಗೂ ಹಿಂದೆಸರಿಯುತ್ತಿರಲಿಲ್ಲ. ಬಜೆಟ್‌ ಮೇಲಿನ 
ಭಾಷಣ, ರಾಜ್ಯಪಾಲರ ಭಾಷಣ ಕುರಿತಂತೆ ವಿಶೇಷವಾಗಿ ಗಮನ ಸೆಳೆದು ಅದಕ್ಕೊಂದು ತಾರ್ಕಿಕ 
ಅರ್ಥವನ್ನು ಕಲ್ಲಿಸಿ ಅದಕ್ಕೆ ಪರಿಹಾರ ಕಂಡು ಹಿಡಿಯುತ್ತಿದ್ದರು. 


1962-1971ರಲ್ಲಿ ಮತ್ತೊಂದು ಅವಧಿಗೆ ವಿಧಾನಸಭೆಯ ಸದಸ್ಯರಾಗಿ ಚುನಾಯಿತರಾದ 


ಶಿವಪ್ಪನವರು ವಿರೋಧ ಪಕ್ಷದ ನಾಯಕರಾಗಿ, ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ 
ಬರೆದಿಡುವಂತಹ ಶಕ್ತಿಯಾಗಿ ರೂಪುಗೊಂಡು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಘನತೆ ತಂದು 
ಕೊಟ್ಟವರಲ್ಲಿ ಶಿವಪ್ಪನವರು ಒಬ್ಬರು ನಾಡಿನ ಐಳಿಗೆಗಾಗಿ ಒಂಭತ್ತು ವರ್ಷ ವಿರೋಧ ಪಕ್ಷದ 
ನಾಯಕರಾಗಿ ಸೇವೆ ಸಲ್ಲಿಸಿದರು. ಕರ್ನಾಟಕದ ಏಳಿಗೆಗಾಗಿ ಯಾವುದೇ ಭಿನ್ನಮತವಿಲ್ಲದೆ ಶ್ರಮಿಸಿದ 
ಶಿವಪ್ಪನವರು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎತ್ತಿ ಹಡಿದು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡು 


| 


ಹಿಡಿದ ಹಿರಿಯ ಧುರೀಣದಲ್ಲಿ ಒಬ್ಬರಾಗಿದ್ದರು ಎಂಬುದನ್ನು ಗಮನಿಸಬಹುದು. 


1969-1971ರ ಅವಧಿಯಲ್ಲಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಅಧ್ಯಕ್ಷರಾಗಿ 
ಕಾರ್ಯನಿರ್ವಹಿಸಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದರು. ಇದೇ ಸಂದರ್ಭದಲ್ಲಿ 1968ರಲ್ಲಿ 
ಬಹಮಾಸ್‌ಗೆ ತೆರಳಿ ಕಾಮನ್‌ವೆಲ್ತ್‌ ಸಂಸತ್‌ ಸಮಾವೇಶದ ಸಭೆಯಲ್ಲಿ ಭಾರತ ಸರ್ಕಾರವನ್ನು 
ಪತಿನಿಧಿಸಿದ್ದರು. 


1974ರಲ್ಲಿ ವಿಧಾನ ಪರಿಷತ್ತಿನ ಸ ಸ್ಕರಾ ರಾಗಿ ಆಯ್ಕೆಯಾದ ಶಿವಪ್ಪನವರು, 1976ರಿಂದ 
1980ರವರೆಗೆ ಎರಡು ಅವಧಿಗೆ ವಿಧಾನ ಪರಿ ಮ ಅಧ್ಯಕ್ಷ; ರಾಗಿ, ವಿಧಾನ ಪರಿಷತ್ತಿನ ? ಪರಂಪದೆಗೆ 
ಘನತೆ ಗೌರವವನ್ನು ತಂದುಕೊಟ್ಟರು. ವಿಧಾನ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಲ್ಲಿದ್ದು ಸದಸದ ಕಲಾಪವನ್ನು 
ಉತ್ತಮ ರೀತಿಯಲ್ಲಿ ನಡೆಸಿ ಕೊಂಡು ಬಂದ ಸತ್‌ಸಂಪ್ರದಾಯಕ್ಕೆ ನಾಂದಿ ಹಾಡಿದವರಲ್ಲಿ 
ಶಿವಪ್ಪನವರು ಒಬ್ಬರಾಗಿದ್ದರು. ವಿಧಾನ ಪರಿಷತ್‌ಗೆ | ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸ ಸಾರ್ವಜನಿಕ 
ಹಿತಾಸಕ್ತಿಯತ್ತ ನೆಟ್ಟ ನಿಲುವು ಎಂದಿಗೂ ಬಾಗುತ್ತಿರಲಿಲ್ಲ. ಹೀಗಾಗಿ ಅಧ್ಯಕ್ಷ ಸ್ಥಾನದ ಪರಂಪರೆಗೆ 


ಮಹತ್ತವನ್ನು ತಂದುಕೊಟ್ನಪರಲ್ಲಿ ಶಿವಪ್ಪನವರು ವಿಶಿಷವಾಗಿ ಕಾಣುತ್ತಾರೆ. 


ಐಎತ್ವರದ ವಿಲಖುಖನ ಕಟಾಳು, ಸುಂದರ ಯುವಕ, ಶಿಸ್ತಿವ ಸಿಪಾಯಿಯಾಗಿದ್ದ ಶಿವಪ್ಪ 


ಸಮಾಜವಾದಕ್ಕೆ ವಿಶೇಷ ಒಲವು ತೋರಿ ಆಪ್ರಿ ಹಿಡಿದು ನಾಡನ್ನು ಕಟ್ಟಲು ಕನಸನ್ನು ಕಂಡ ಧೀಮಂತ 


ಸಂಸದೀಯ ಪಟು 13 


ನಾಯಕ. ಜಾತ್ಯಾತೀತ ಮನಸ್ಸಿನ ಹುಡುಗ, ನೇರ ನಡೆ ನುಡಿ, ನಿಷ್ಟುರ, ಪ್ರಾಮಾಣಿಕತೆ ದೇಹದ 
ರಕದಂತೆ ಸಂಚರಿಸುತ್ತಿದ್ದ ವ್ಯಕ್ತಿತ್ವ ಹೊಂದಿದ್ದ ಶಿವಪ್ಪನವರು ನಾಡಿನಲ್ಲಿ ವಿಕೇಂದ್ರೀಕರಣ. ರೈ ೈತರಿಗೆ, 
ದೀನ ದಲಿತರಿಗೆ ದನಿಯಾಗಲು ಪಣ ತೊಟ್ಟ ನಾಯಕರಾಗಿದ್ದರು. 


t 


€ 


ವಿದ್ಯಾರ್ಥಿ ದಿಸೆಯಲ್ಲೇ ಸಮಾಜವಾದಿ ಚಳವಳಿಯಲ್ಲಿ ಗುರುತಿಸಿಕೊಂಡಿದ್ದರು. 
ಶಿವಪ್ಪನವರು ಮೈಸೂರಿನಲ್ಲಿ ಸಮಾಜವಾದಿ ಚಳವಳಿಯ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ 
ಭಾಗವಹಿಸುತ್ತಿದ್ದರು. ಅಲ್ಲದೆ, ಮೈಸೂರಿನ ಅನೇಕ ವಿದ್ಯಾರ್ಥಿಗಳ ಸಭೆ ಸಮಾರಂಭಗಳಲ್ಲಿ 
ಭಾಗವಹಿಸುತ್ತಿದ್ದರು. 1947ರಲ್ಲಿ ಡಾ. ರಾಮಮನೋಹರ ಲೋಹಿಯಾ, ಆಚಾರ್ಯ ನರೇಂದ್ರ 
ದೇವ, ಜಯಪ್ರಕಾಶ ನಾರಾಯಣರು, ಕೃಪಲಾನಿ ಮುಂತಾದ ರಾಷ್ಟೀಯ ಸಮಾಜವಾದಿ ನಾಯಕರು 
ಕರ್ನಾಟಕಕ್ಕೆ ಆಗಮಿಸಿ ಸಮಾಜವಾದ ತತ್ತವಬ್ಬಯ ಬತ್ತಿ ಬೆಳೆಸಿದರು. ರಾಜ್ಯದಲ್ಲಿ ಚಳವಳಿಗೆ ನಾಂದಿ 
ಹಾಡಿ ಅನೇಕ ಸಬೆ ಸಮಾರಂಭಗಳಲ್ಲಿ ಭಾಗವಹಿಸಿ ಜನ ಸಾಮಾಸ್ಕರ, ವಿದ್ಯಾರ್ಥಿಗಳ ಗಮನ 
ಸೆಳೆಯುತ್ತಿದ್ದ ಸಂದರ್ಭದಲ್ಲಿ ಇವರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. 


ಕರ್ನಾಟಕ ಸಮಾಜವಾದಿ ಸಂಗಾತಿಗಳಾಗಿ ಶಾಂತವೇರಿ ಗೋಪಾಲಗೌಡರು, ಸಿ.ಜಿ.ೆ.ರೆಡ್ಡ 
ಖಾದಿಶಾಮಣ್ಣ ಗುರುಪಾದಸ್ತಾಮಿ, ಕಣ್ಣನ್‌, ಶಂಕರರೆಡ್ಡಿ, ವೆಂಕಟರಾವ್‌, ಬಾ.ಸು.ಕೃಷ್ಣಮೂರ್ತಿ, 
ಹುಚ್ಚೇಗೌಡ, ನಾಗಭೂಷಣ, ಅಜೀಜ್‌ಸೇಠ್‌, ಬಿ.ರಾಚಯ್ಯ, ವೇದಾಂತ ಹೆಮ್ಮಿಗೆ, 
ಮುಲ್ಭಾಗೋವಿಂದರೆಡ್ಡಿ. ಎಂ.ಪಿ ಈಶ್ವರಪ್ಪ ಸದಾಶಿವರಾಯರು, ಎಸ್‌. ಶಿವಪ್ಪನವರನ್ನು 
ಒಳಗೊಂಡಂತೆ ಇನ್ನೂ ಅನೇಕ ಸಮಾಜವಾದಿ ಸಂಗಾತಿಗಳು ನಾಡನಾದ್ಯಂತ ಸಮಾಜವಾದಿ 
ತತ್ವವನ್ನು ಬಿತ್ತಲು ಶ್ರಮಿಸಿದರು. 

ಅಧಿಕಾರ ವಿಕೇಂದ್ರೀಕರಣ, ಬಂಡವಾಳ ಸಮಾಜವನ್ನು ನಿರ್ಮೂಲನ ಮಾಡುವುದು, 
ರೈತರಿಗೆ ನ್ಯಾಯ ಒದಗಿಸುವುದು, ಕಾರ್ಮಿಕರಿಗೆ ಆಗುತ್ತಿದ್ದ ಅನ್ಯಾಯದ ವಿರುದ್ವ ಭೂಮಿಯ 
ಹಂಚಿಕೆ, ಪಹಾಪ್ರಭುತ್ತದಲ್ಲಿ ನಂಬಿಕೆ ಮುಂತಾದ ಸೈದ್ದಾಂತಿಕ ನಿಲುವುಗಳನ್ನು ತಳೆದು ಅವುಗಳನ್ನು 
ಹೋರಾಟದ ಮೂಲಕ ರಾಜ್ಯಾದ್ಧಂತ ಚಳವಳಿ ನಡೆಸಲು ಸಮಾಜವಾದಿಗಳು ಮುಂದಾದರು. 

ಇಂತಹ ಪ್ರಮುಖ ಅಂಶಗಳ ಕಾರ್ಯಕ್ರಮವನ್ನು ಎಸ್‌.ಶಿವಪ್ಪನವರು ಪಕ್ಷದ 
ಪಣಾಳಿಕೆಯನ್ನಾಗಿ ಮಾಡಿ, ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಜನಸಾಮಾನ್ಯರಿಗೆ ನಾಡಿನಲ್ಲಿ 
ಆಗುತ್ತಿದ್ದ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಡಿಸಿ, ಜನತೆಗೆ, ವಿದ್ಯಾರ್ಥಿ ಸಮೂಹಕ್ಕೆ ಎಚ್ಚರಿಸುತ್ತಿದ್ದರು. 
ರಾಜ್ಯದ ಎಲ್ಲಾ ಪ್ರದೇಶಗಳಿಗೂ ಪ್ರವಾಸ ಕೈಗೊಂಡು ಸಮಾಜವಾದದ ನಿಲುವು ನಿರ್ಧಾರಗಳನ್ನು 


ತಿಳಸುತ್ತಿದರು. 


14 ಎಸ್‌. ತಿವಪ್ಪ 


ಸೋಷಲಿಸ್‌ ಪಾರ್ಟಿಯ ಅಧ್ಯಕ್ಷರಾಗಿ 


ಎಸ್‌, ವ 1953ರಿಂದ 1958ರವರೆಗೆ ಕರ್ನಾಟಕ ರಾಜ್ಯದ ಸೋಷಖಲಿಸ್‌ ಪಾರ್ಟಿಯ 


ee ಸಿದ್ದ 


ಸ್ಪಾತಂತ್ರ್ಯ ಪೂರ್ವದಲ್ಲಿ ಕಾಂಗೆಸ್‌ ಪಕ್ಷದ ದಲ್ಲಿಯೇ ಅನೇಕ ಸಮಾಜವಾದಿಗಳಿದ್ದರು ಮತ್ತು 
ಕಮ್ಮುನಿಸ್ಟ್‌ವಾದಿಗಳು ಕೂಡ ಇದ್ದರು. ಆದರೆ ಸ್ಥಾತಂತ್ರ್ಯ ನಂತರ ಹಳೇ ಮೈಸೂರಿನ ಕಾಂಗ್ರೆಸ್‌ 
ಅಷ್ಟು 'ಪಬಲವಾಗಿರಲಿಲ. ಮೈಸೂರು ಸರ್ಕಾರದ ಪ್ರಜಾಪಶನದಿ ಸಭೆಯ ಸದಸ್ಮರುಗಳಲ್ಲಿ ಕೆಲವರಿಗೆ 
ಭಿನ್ನಾಬಿಪಾಯ ತಲೆಡೊರಿತ್ತು. ಆಗಲೇ ಕಾಂಗ್ರೆಸ್‌ ಮತ್ತು ಸಮಾಜವಾದಿಗಳು ಅಷ್ಟು ಬಲವಾಗಿರಲಿಲ್ಲ. 

ಇಂತಹ ಸಂದರ್ಭದಲ್ಲಿ ನಾಡಿನಲ್ಲಿ ಡಾ. ರಾಮಮನೋಹರ ಲೋಹಿಯಾ, ಆಚಾರ್ಯ 
ನರೇಂದ್ರ ದೇವ, ಜಯಪ್ರಕಾಶ ನಾರಾಯಣ ಮುಂತಾದ ರಾಷ್ಟೀಯ ಸಮಾಜವಾದಿ ನಾಯಕರ 
ಆಗಮನದಿಂದಾಗಿ ರಾಜ್ಯದಲ್ಲಿ ಸಮಾಜವಾದ ಬಲವಾಗಿ ನೆಲೆಯೂರಲು ನೆರವಾಯಿತು. ಈ 
ಸಂದರ್ಭದಲ್ಲಿ ಪಕ್ಷದ ಚುಕ್ಕಾಣಿ ಹಡಿದ ಶಿವಪನವರು ಲೋಹಿಯಾ, ಜೆ.ಪಿಯವರೊಂದಿಗೆ ಪ್ರವಾ 
ಮಾಡಿದ್ದರು, ಇದೇ ಸಂದರ್ಭದಲ್ಲಿಯೇ ಹಣಕಾಸು ತೊಡಕುಗಳನ್ನು ಶಿವಪ್ಪನವರು ಅನೇಕ ಬಾರಿ 
ಎದುರಿಸಿದ್ದು ಉಂಟು. ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಪಕ್ಷದ ಪ್ರಚಾರ ಕಾರ್ಯ ಕೈಗೊಂಡು 
ಪಕ್ಷವನ್ನು ಬಲಪಡಿಸಿದರು. 


1947ರಲ್ಲ ವಿಧಾನ ಪರಿಷತ್ತಿನ Nab ಆಯ್ಕೆಯಾದ ಶಿವಪ್ಪನವರು, 1976ರಿಂದ 


1980ರವರೆಗೆ ಎರಡು ಅವಧಿಗೆ ವಿಧಾನ ಪರಿಷತ್ತಿನ ಅದ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಪರಂಪರೆಗೆ 
ಘನತೆ ಗೌರವವನ್ನು ತಂದುಕೊಟ್ಟರು. ವಿಧಾನ ಪರಿಷತ್ತಿನ ಆಧ್ಯಕ್ಷ ಸ್ಥಾನದಲ್ಲಿದ್ದು ಸದನದ ಕಲಾಪವನ್ನು 
ಉತ್ತಮ ರೀತಿಯಲ್ಲಿ ನಡೆಸಿ ಕೊಂಡು ಬಂದ ಸತ್‌ಸಂಪುದಾಯಕ್ಕೆ ನಾಂದಿ ಹಾಡಿದವರಲ್ಲಿ 
ಶಿವಪ್ಪನವರು ಒಬ್ಬರಾಗಿದ್ದರು. ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ 
ಕೇಂದ್ರ ಬಂದುವಾಗಿದ್ದರು. ಅಧ್ಯಕ್ಷ ಸ್ಥಾನದ ಪರಂಪರೆಗೆ ಮಹತ್ವವನ್ನು ತಂದುಕೊಟ್ಟಮರಲ್ಲಿ ಶಿವಪುನಮರು 
ಒಬ್ಬರಾಗಿದ್ದರು ಎಂಬುದನ್ನು ವಿಶೇಷವಾಗಿ ಗಮನಿಸಬಹುದಾಗಿದೆ. 


ಪ್ರಜಾ ಸೋಷಲಿಸ್ಟ್‌ ಪಾರ್ಟಿ ಅಧ್ಯಕ್ಷರಾಗಿ ಶಿವಪ್ಪ 


ಎಸ್‌.ಶಿವಪ್ಪನವರು 159ರಿಂದ 1971ರವರೆಗೂ ಪಜಾ ಸೋಷಲಿಸ್‌ ಪಾರ್ಟಿಯ ಆಧಕ್ಷರಾಗಿ 


A : KX 

ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸಿದರು. ಇದೇ ಸಂದರ್ಭದಲ್ಲಿ ಕೆಎಂಪಿಪ ್ವ 
ಪಿಎಸ್‌ಪಿಯೊಂದಿಗೆ ವಲೀನಗೊಳಿಸಿದರು. ಪಕ್ಷ ಬಲ ಸಂವರ್ಧನೆ ಸ ಇಮಡಿಗೊಂಡಿತು 
ಮತ್ತೊಮ್ಮೆ ಚುನಾವಣೆಯ ಕಣದಲ್ಲಿ ವಿಜಯಿಯಾಗಿ ಪಎಸ್‌ಪಿಯಿಂದ ಚುನಾಯಿತರಾದರು. 


ಸಂಸದೀಯ ಪಟು 15 


ರಾಜ್ಯದಲ್ಲಿ ಪಿಎಸ್‌ಪಿಯ ಅಧ್ಯಕ್ಷರಾಗಿದ್ದ ಶಿವಪ್ಪನವರು ರಾಷ್ಟೀಯ ಕಾರ್ಯಕಾರಿ 


0 ಆ 


ಸಮಿತಿಯ ಸದಸ್ಯರಾಗಿದ್ದರು. ತಾವು ನಂಬಿದ್ದ ಸೈದ್ದಾಂತಿಕ ನಿಲುವಿಗೆ ಅಂಟಿಕೊಂಡು ರಾಜ್ಯದಲ್ಲಿ 


[a] 
ಪಕ್ಷವನ್ನು ಕಟ್ಟಲು ಶ್ರಮಿಸಿದರು 


ಬದಲಾದ ಪರಿಸ್ತಿತಿಗನುಗುಣವಾಗಿ ತನ್ನ ಸಿದ್ದಾಂತವನ್ನು ಬಿಟ್ಟುಕೊಡದೆ, ಎಸ್‌.ಶಿವಪ್ಪನವರು 
ಕಾಂ]್ರೆಸ್‌ ಪಕ್ಷವನ್ನು ಸೇರಿದರು. 1971-1980 ರವರೆಗೆ ಎಐಸಿಸಿಯ ಸದಸ್ಕರಾಗಿ, ರಾಜ್ಮದಲ್ಲಿ ಕೆಪಿಸಿಸಿಯ 
ಕಾರ್ಯಕಾರಿ ಸದಸ್ಮರಾಗಿ, ಇನ್ನೂ ಅನೇಕ ಸಮಿತಿಗಳ ಸದಸ್ಮರಾಗಿ ಕಾಂಗೆಸ್‌ ಪಕ್ಷಕ್ಕಾಗಿ ದುಡಿದರು. 


ಪುನಃ ಸಮಾಜವಾದಿ ನಿಲುವು ಹೊಂದಿದ್ದ ಜನತಾ ದಳಕ್ಕೆ ಶಿವಪ್ಪನವರು ವಾಪಸ್ಥಾದರು. 
ರಾಜ್ಯ ಜನತಾದಳದ (1989-90) ಉಪಾಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸಲು ಮುಂದಾದರು. 


ರಾಜಕೀಯದಲ್ಲಿ ಮಹತ್ವಕಾಂಕ್ಷೆಯನ್ನು ಹೊಂದಿದ್ದ ಶಿವಪನವರು ರಾಜದ ಅಭಿವೃದ್ಧಿಯ 
oN] Ww 
ಬಗ್ಗೆ ಕನಸು ಕಾಣಲು ಕಾತರರಾಗಿದ್ದರು. ಶಿವಪ್ಪನವರೆಂದೂ ಅಧಿಕಾರ ಗದ್ದುಗೆಗೆ ಆಸೆ, ಆಕಾಂಕ್ಷೆಯನ್ನು 


ಹೊಂದಿದವರಲ್ಲ. ರಾಜಕೀಯ ಬದುಕಿನುದ್ದಕ್ಕೂ ಹೋರಾಟ ನಡೆಸಿದರು. ಪಕ್ಷಕ್ಕಾಗಿ ದುಡಿದು 
ಕನಸು ಕಟ್ಟಿದ ಚೈಕನ್ಯವಾಗಿದ್ದರು. 


ಸೆನೇಟ್‌ ಮತ್ತು ಸಿಂಡಿಕೇಟ್‌ ಸದಸ್ಯರಾಗಿ ಶಿವಪ್ಪನವರು 


ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಸ್‌.ಶಿವಪ್ಪನವರು 1959-71 ಮೈಸೂರಿನ 
ಗ್ರಾಜುಯೇಟ್‌ ಕ್ಷೇತ್ರದಿಂದ ಆಯ್ಕೆಗೊಂಡು ಸೆನೇಟ್‌ ಮತ್ತು ಸಿಂಡಿಕೇಟ್‌ ಸದಸ್ಯರಾಗಿದ್ದರು. 
ಶಿವಪ್ಪನವರು ಸದಸ್ಯರಾಗಿದ್ದ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅನೇಕ ಬೆಳವಣಿಗೆಯನ್ನು 
ಕಂಡಿದೆ. ಶಿವಪನವರ ಪಾಮಾಕಿಕೆ, ಶಿಸ್ತು ಬದ್ದ ನಡವಳಿಕೆಯಿಂದಾಗಿ ಇಲ್ಲಿನ ಅನೇಕ ವಿದ್ವಾಂಸರುಗಳಿಗೆ 
ನಡುಕವನ್ನು ಉಂಟುಮಾಡಿರುವುದು ಇಲ್ಲಿನ ಅನೇಕ ಹಿರಿಯ ವಿದ್ದಾಂಸರುಗಳೇ ಹೇಳುತ್ತಾರೆ. 
ನೇರ ನಡೆನುಡಿಯಿಂದ ಮನೆಮಾತಾಗಿದ್ದ ಶಿವಪ್ಪನವರು ವಿಶ್ವವಿದ್ಯಾಲಯವನ್ನು ತಮ್ಮ ಕನಸಿನೆತ್ತರಕ್ಕೆ 
ಬೆಳೆಸಿದವರು. 


ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದ ಕೆ.ಎಂ. ಫಣಿಕ್ಕರ್‌, ಶೀಮಾಲಿ, 
ಎನ್‌.ನಿಕ್ಕಂ. ಮುಂತಾದ ಘಟಾನುಘಟಿಗಳೇ ಇವರ ಮಾತಿನ ಚಾಟಿಗೆ ಸಿಕ್ಕವರಾಗಿದ್ದಾರೆ, ಶೀಮಾಲಿ 
ಕುಲಪಶಿಗಳಾಗಿದ್ದಾಗ. ಶಿವಪ್ಪನವರು ಏಕ ಸದಸ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆಗ ಒಮ್ಮೆ ಕಾನೂನು 
ಸಮಸ್ಯೆ ಎದುರಾಗಿತ್ತು. ಬನುಮಯ್ಯ ಕಾಲೇಜಿನ ಪ್ರಾಂಶುಪಾಲರು ಹೆಚ್ಚೆಸ್ಥೆ ಆಗಿದ್ದರು. ಅಲ್ಲದೆ 
ಇದರ ಸ್ಥಾಪಕ ಸದಸ್ಯರೂ ಕೂಡ ಆಗಿದ್ದರು. ಅಲ್ಲಿನ ಸದಸ್ಯರು ಪ್ರಾದ್ಮಾಪಕರು ಪ್ರತಿಭಟನೆ ನಡೆಸಿದರು. 
ಈ ಪ್ರತಿಭಟನೆಗೆ ಕಾರಣ ಉಪಾದ್ಮಾಯ ಸೇವಾಭದ್ರತೆಯ ವಿಷಯವಾಗಿತ್ತು. ಇಂತಹ ಸಂದರ್ಭದಲ್ಲಿ ' 
ಶಿವಪ್ಪನವರು ತಳೆದ ನಿಲುವು ಎಲ್ಲರನ್ನು ಮೆಚ್ಚಿಸುವಂತಿತ್ತು. ಮೈಸೂರು ವಿಶ್ವವಿದ್ಯಾಲಯದ ನಿಯಮದ 
ಪ್ರಕಾರ ಸೂಕ್ತ ಕಮ ಕೈಗೊಂಡು ಎದುರಾಗಿದ್ದ ಸಮಸ್ಥೆಯನ್ನು ತಿಳಿಗೊಳಿಸಿದರು. 


ಲ [3] [) ks 


ಹಳ್ಳಿಯಿಂದ ಬಂದ gi ಳು ಪರೀಕ್ಷೆಯಲ್ಲಿ ಇಂಗೀಷ್‌ ಭಾಷೆಯಲ್ಲಿ ಫೇಲಾಗುತಿದ 
py le [sa 


ನ: 


ಸಹಜವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕುವೆಂಪು pi ಶಿವಪ್ತನವರು ಸೇರಿ ಸೆನೇಟ್‌ನಲ್ಲಿ ಈ 
ವಿಚಾರವನ್ನು ಮಂಡಿಸಿ, ಇಂಗ್ಲೀಷ್‌ ಪಾಸಾಗಲು 40 ಅಂಕಗಳಿಸಬೇಕಿದ್ದ ಸಮಯಕ್ಕೆ 35ಕ್ಕೆ ಇಳಿಸಿ 
ಹಳ್ಳಿಯ ವಿದ್ಯಾರ್ಥಿಗಳ ನೆರವಿಗೆ ಬಂದರು. ಇದರಿಂದಾಗಿ ಅನೇಕ ಮಂದಿ ಗ್ರಾಮೀಣ ವಿದ್ಯಾರ್ಥಿಗಳು 


[ 


ಲುಪಶ್ತೀರ್ಣರಾದರು. 


pr 


0 


ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಬೆಳೆಯಬೇಕು ಎಂಬ ಕಾಳಜಿಯನ್ನು ತೀವ್ರವಾಗಿ 
ಹೊಂದಿದ್ದರು. ಈ ಬಗ್ಗೆ ವಿಧಾನಸಭೆಯಲ್ಲೂ ವಿಚಾರವನ್ನು ಮಂಡಿಸಿದ್ದರು. ಪಿಯುಸಿ ತರಗತಿಗಳು 
ಎರಡು ವರ್ಷದ ಅವಧಿಗೆ ನಡೆಸಬೇಕು. ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ನೀಡುವ ಫೀಜು ಕುರಿತು. 
ವಿದ್ಯಾರ್ಥಿಗಳಿಗೆ ಎಂತಹ ಶಿಕ್ಷಣವನ್ನು ಒದಗಿಸಬೇಕು ಎಂಬಂಥ ಅನೇಕ ಅಂಶಗಳ ಕುರಿತು 
ಸಾರ್ವಜನಿಕರ ಗಮನ ಸೆಳೆಯುತ್ತಿದ್ದರು. 


ಆಗಲೇ ವಿಶ್ವವಿದ್ಯಾಲಯದ ಉಪನ್ಮಾಸಕರಿಗೆ ಯುಜಿಸಿ ವೇತನ ನೀಡುವಂತೆ ಕೇಂದ 


ಇವರ ಅವಧಿಯಲ್ಲಿ ವಿಶ್ರವಿದ್ಧಾ ಲಯಕ್ಕೆ ಸುಮಾರು ಇನ್ನೂರು ಎಕರೆ ಭೂಮಿಯನ್ನು 
ಖರೀದಿಸಲಾಯಿತು. ವಿಶ್ವವಿದ್ಯಾಲಯಕ್ಕೆ « ಅತಿಥಿ ಗೃಹ ನಿರ್ಮಾಣ, ಇನ್ನೂ ಮುಂತಾದ ಪ್ರಗತಿ 
ಪರಕಾರ್ಯಗಳನ್ನು ವಿಶ್ವವಿದ್ಯಾಲಯಕ್ಕಾಗಿ ಶಿವಪ್ಪ ಸನವರ ಅವಧಿಯಲ್ಲಿ ಮಾಡಲಾಯಿತು. 


ತವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿ ಶಿವಪ್ಪನವರು 


ಎಸ್‌.ಶಿವಪುನವರ ಕಾರ್ಯಕ್ಷಮತೆಯನ್ನು ಶ್ರವಣಬೆಳಗೊಳದ ಕ್ಷೇತ್ರದ ಜನತೆ ಎಂದಿಗೂ 
ಮರೆಯುವಂತಿಲ್ಲ. ಅವರ ಪ್ರಗತಿಪರ ಚಿಂತನೆ ಕಾರ್ಯವೈ ಏರಿ ಎಂತಹವರೂ ಸಹ 
ಮೆಚ್ಚುವಂತಾದ್ದಾಗಿತ್ತು. ಈ ಕ್ಷೇತದ ಪದೇಶಗಳಲ್ಲಿ ರಸ್ತೆ ನಿರ್ಮಾಣ, ಸತ ಸಳ್ಳು, ಕುಡಿಯುವ ನೀರಿನ 
ಸೌಲಭ್ಯ, ವಿದ್ಯುತ್‌ ಸೌಲಭ್ರದಂತಡ ವ ಮೂಲಭೂತ ಸೌಕರ್ಯಗಳನ್ನು ಸದಾ ಎಚ್ಚರಿಕೆಯಿಂದ ಮ ಯ 
ಗೊಳಿಸದಂತೆ ನೋಡಿಕೊಂಡು. ಸಮಸ್ಯೆ ಎದುರಾದಾಗ ಅಗತ್ಯ ಕ್ರಮ ಕೈಗೊಂಡು ತಠ್‌ಕ್ಷಣವೆ 


[< 
p 


Fu 

lb 
“ 
pe 
4 
» 

| 
(2 

© 
| 


ುಖ್ಯಮಂತ್ರಿಯಾಗಿದ್ದ ಆ ಅವಧಿಯಲ್ಲಿ ಎಸ್‌ -ಶಿವಷ್ಪನವರು 


[se 


{7 


ಬಿಷೇಕವ; 


fou) 
ಪ 


ವಕ್ಕಪಡಿಸಿ ತೆರಿಗೆ 


[3 


ರೆಗೂ ಹೋಯಿತು. ಆದರೆ ಶಿವಪನವರು ನಿಜದ ಅರಿವಾಗಿ “ಎಸ್‌.ನಿಜಲಿಂಗಪ 


ಸಖ 


ಶರಾವತಿ ಪಕರಣದಲ್ರಿ 


ಈ 


್ನಿ 


ವರು ಸಹ ಒಬ್ಬರಾಗಿದ್ದರು. 


ವಿರೋಧ 


ಪನವರಸ 


ಮಾಡಿಕೂಂಡರು ಎಂದು ನಿರ್ಭಯವಾಗಿ 


ಡಿದರು. ಶಿವಪುನ 


ವರನ್ನು ಕುರಿತಂ 


ದನ್ನು ಗುಂಪಾಗಿ ಕೂಡಿ 


—. 


ಬು 


p] 


pe) 


i) 


ky 


ಭಣೆಯಿಂದ ಆಚರಿಸಲಾಯಿತು. 
ಒಬ್ಬರು ಶಿವಪನಪರು” ಎಂ 


೦ 
Pa 
ಹೆ 


ವ 


೧ 
[oe 
ANY 


ಡಿದರು. ರಾಜ್ದದ ಜನತೆ ಕಂದಾಯಕ್ಕೆ ಬ 


ಯಿಂದ ಆಅ? 
ತ್ತಾಡಿ ಬಂದು ಜ 


— 


[ 


ಗೊಳದಲ್ಲಿ ವಿಶ 


ಭಾರಿ ವಿ: 


{ 


ಕಬೇಕು ಎಂಬ ವಿಚಾರ 


ನೀ 


ಮನ್ನಾಗೊಳಿಸಿ ಎಂಬ ವಿಚಾರವ; 


ಜನಿ 
ಹಾ 
ಈ 


ೌ, 
bey 
ನ ಆಪ್‌ 


Ref 


ಯಲಿ ಎರಡು 


¥ 


ಮ್ನು"“ಬಯಲು 


gy 
ಣಾ 

4 
2 


ಮಾಡಲಾಯಿತು. ಈ ಕಾರಾನೆಯ ಬೋರ್ಡ್‌ನ ನಿರ್ದೇಶಕರಲ್ಲಿ ಇ 


ಅ 
ಬ 


ತಾಲ್ಲೂಕು ಬೋರ್ಡ್‌ ವ 


ಇಗ 3 
ಖಯ 
[5 


ಧಿ 
ಛಳಿಕೊಂಡು ಸತ್ಮವ 


ಇಂಜನಿಯರಿಂಗ್‌ ಕಾಲೇಃ 


ವ 
ನೆಯನ್ನು 
[8] 
೦ತಾದ ಭಾಗಗಳ 


ಮಡು ಮಾಡಲಿಲ್ಲ ಅವರ ಸುತಾ 


ಂದಿರಾ)ಯ 


ವರ ಅ 
ಹೊಂದಿದರು. ಆಗಾಗ ತಮ ಊರಾದ ಕಾಂತರಾ 


ಪೀತಿಗೆ ಪಾತರಾದರು. ಶವಣಬೆಳ 
ಮಾತ ಆದರೆ ಕರ್ನಾಟಕದಲ್ಲಿ ಅಂತಹವರ 


ಎಸ್‌.ಶಿವಪನವರು ಇ 


ಸಂಸದೀಯ 
೨ 
ಕಾರ್ಯಾ 
ಿ 
-ಿ 
೦ 


ST 
( 


3 


ನಾಯವನ್ನು 


i ಸಾಮಾಜಿಕ © 


pS] 


[3 


a 
“ಲ 


ಫು 
ಲ 


ಕನ್ನಡ ನಾಡಿಗಾಗಿ ದುಡಿದ ಜೀವ 
oN 


ವ 


೦ದರೆಯಿಂದ ಬಳಲು 
ಗ್ನದಿಂದ ಜಯದೇವ ಹ 


5) 
Gu 


ಕೊಟ್ಟು ಹೋದ ರಾಜಕೀಯ ಮಹತ್ತಾಕಾಂಕ್ಷೆಯ ಆಡಿಪಾಯ 


hed 


£2 
Vie 
( 
p 
p 


a 


ರಾರ್ಚ್‌ 27, 195ರಂದು ತೀವ ಅನಾ 
iol 


ಚಾರಿಸುತ್ತಿದರು. ಶಿವಪನವರಿ 
ಮ 


. ಆದರೆ ಅವರು ಹಾ 


— 


e 


ರ್ಸ್‌ 
ಪ, 


0) 


ಮ ಕೊಮೆಯ ದಿನಗಳಲ್ಲಿ 


— 
ಲಿ. 


ನ್ನು 
ವಾಗಿ 


18 
ಸು. ವಿ ಗೇ 
ಅಂತಿ 
ಇನ್ನಿಲವಾಯಿ 


ಸ ABBA SUS 
E 1d) ಬ p ರ D F e. 
2 b4RRGE GGS 
[: R ಇ) ವ pS) p f x8 ಎ! 
g PBB 3p 
< Bp BSS BBD 
fj 5 [ BR HHT 
i 3B sl 18 4 » 
3 5) [ pg f (4 [eS pe [ 
RH BRAG ITS 
ಖಿ CN ET a 
pA ನು a2 44 1 MW 
ಸ 5 OE pp 3 ೫ 
5 f 5 NB BBY 
ex I m (3 2 ಸ WB y 
f 5 Kp 9D 
5 linn 
le uh SPS BoE 
RSS ERE 
8 KEBSSR pe 
Px Bl Gc z 
wa Bru UB 
1 : Ne) © kK 
Kn ಚಿ f {5 “Ho ಐ f 3 w 
Ka 4 Og. SHG 
Be EE 
© ೫ BOSC ny an 
2 PANN BS Ms kA 
ಕ | ೫ ಟಖ y Ww 3” pgs 
ng Sg 8 
€ : ¢ © 
SP pRB DY 
Ve 1S ne B % fj Ff: BB £ 4 
Bp HAGEL Hun 
p `್ರ ¢ Ry 1 Le [ie 3 (2 is) 
; “Woz Ths BR er; 
AH BG pS 
G9 p) CRE: 
೪ BGG 5 
» HB HARE ೫ 


ಸಂಸದೀಯ ಪು 


ಭಾಗ-ಎರಡು 
ಸದನದಲ್ಲಿ ಎಸ್‌.ಶಿವಪ್ಪ 


ಸಂಸದೀಯ ಪಟು 21 


ಭಾಗ-ಎರಡು 
ಸದನದಲ್ಲಿ ಎಸ್‌.ಶಿವಪ್ಪ 
1953-54ರ ಆಯವ್ಯಯದ ಮೇಲಿನ ಚರ್ಜೆ* 
ರ್ಸ್‌ ದಾನಾ ನಂದನ್‌ ವರ್ಷ್‌ನವ್ನಾ 


$ 


ಮುಂದೆ ಇಟ್ಟಿರತಕ್ಕ ಬಡ್ಜೆಟ್‌ 157-37ಲಕ್ಷ ರೂಪಾಯಿಗಳ ಖೋತಾ ಬಡ್ಜೆಟ್‌ ಆಗಿದೆ ಇದಕ್ಕೆ 
ಪಂಡ್‌ಗಳಿಂದ ತೆಗೆದುಕೊಂಡಿರತಕ್ಕ 1ಲಕ್ಷ ಚಿಲ್ಲರೆ ರೂಪಾಯಿಗಳನ್ನು ಸೇರಿಸಿದರೆ ಸುಮಾರು 
3ಕೋಟಿ ರೂಪಾಯಿಗಳಷ್ಟು ಮಟ್ಟಿನ ಖೋತಾ ಬಡ್ಜೆಟ್‌ ನಮ್ಮ ಮುಂದೆ ಇದೆ. ಇಷ್ಟು ದೊಡ್ಡ 
ಹೇರಳವಾದ ಖೋತಾ ಬಡ್ಜೆಟ್‌ ಇಟ್ಟರೂ ಕೂಡ ನಮ್ಮ ಸರ್ಕಾರ ನಮ್ಮ ಬಡ್ಗೆಟ್‌ ಬಹಳ 
ಹರ್ಷದಾಯಕವಾಗಿದೆ ಎಂದು ಹೇಳಿ, ಈ ಬಡ್ಡೆಟ್‌ನಲ್ಲಿ ಹರ್ಷ ಸೂಚಿಸುತ್ತಾ ಇದೆಯಲ್ಲ ಎಂದು 
ಈ ದಿವಸ ಪಶ್ಚಾತ್ತಾಪ ಪಡಬೇಕಾಗಿದೆ. ಈ ಖೋತಾ ನಲ್ಲಿ ಕೂಡ ಹರ್ಷ ಸೂಚಿಸ ತಕ್ಕ 
ಮಟ್ಟಕ್ಕೆ ಇಳಿದಿದೆ ಎಂದರೆ ಅವರ ನೈತಿಕ ಮಟ್ಟ ಎಷ್ಟು ಕೆಳದರ್ಜೆಗೆ ಇಳಿದಿದೆ ಎಂಬ ವಿಚಾರವನ್ನು 
ಹೇಳದೇ ವಿಧಿ ಇಲ್ಲ. 


[G 


Mr. Chairman - Deficit budget is not a crime. 
Sri S. Sivappa - They are derving pleasure in a deficit Budget. 


Mir. Chairman - That means they are spending more and more 
on nation building Departments. It is a matter for satisfaction. 

ತೀ ಎಸ್‌.ಶಿವಪ್ಪ-ಸಭಾಪತಿಗಳು ಹೇಳಿದ ಹಾಗೆ, ಅವರು ಇಷ್ಟು ಖೋತಾ ಬಡ್ಜೆಟ್‌ನ್ನು 
ಇಟ್ಟರೂ ಪರವಾಗಿಲ್ಲ ಅದನ್ನು ದೇಶಾಭಿವೃದ್ಧಿ ಕಾರ್ಯಗಳಿಗೆ ಖರ್ಚುಮಾಡಿದ್ದರೆ ಸಂತೋಷ 
ಪಡಬಹುದಾಗಿದೆ. ಆ ವಿಚಾರವನ್ನು ನಾನು ಮುಂದೆ ತಮಗೆ ತಿಳಿಸುತ್ತೇನೆ. ನಾವು ಯಾವ ಹಣವನ್ನು 
ಹೋದ ವರ್ಷ ಅವರ ಕೈಗೆ 1 ಕೊಟ್ಟೆವೊ ಅದನ್ನು ಖೋತಾ ಬಡ್ಡೆಟ್ಲು ಆದರೂ ಕೂಡ ಪರವಾಗಿಲ್ಲ 
ಖರ್ಚುಮಾಡುತ್ತಾರೆ. ಎಂಬ ಒಂದೇ ಒಂದು ನೆಮ್ಮದಿ ನಮಲ್ಲಿತ್ತು. ನಾವು ಮೊನ್ನೆ ತಾವೆ ಮಾನ್ಯ 
ಫೈನಾನ್ಸ್‌ ಮಿನಿಸ್ನರು ಅಪ್ಪಣೆ ಕೊಡಿಸಿದಾಗ ಕೇಳಿದೆವು, ನಮ್ಮ ದೇಶದ ಬಡ್ಡೆಟ್ಟನ ಖೋತಾ ಹೋದ 
ವರ್ಷ ಪ್ರಾರಂಭದಲ್ಲಿ ಎಷ್ಟಿತ್ಲೋ ಅದು ವರ್ಷದ ಕೊನೆಯ ಹೊತ್ತಿಗೆ ಕೇವಲ 57 ಲಕ್ಷ ರೂಪಾಯಿಗಳಿಗೆ 
ಇಳಿಯಿತು ಎಂದು ಆ ಖೋತಾ ಯಾವ ರೀಶಠಿ ಇಳಿಯಿತು ಎಂದರೆ, ನಾವು ಯಾವ ಹಣವನ್ನು 
ಅವರ ಕೈಗೆ ದೇಶದ ಅಭಿವೃ ದ್ರಿ ಕಾರ್ಯಗಳಿಗಾಗಿ ಖರ್ಚು ಮಾಡಿ ಎಂದು ಕೊಟ್ಟಿದ್ದೆ ವೋ ಆ 
ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚುಮಾಡದೆಯೇ ಅನೇಕ ಬಾಬುಗಳಲ್ಲಿ ದುಡ್ಡು ಉಳಿಸಿದ್ದಾರೆ. ಅದಕ್ಕೆ 
ಬಾಬುಃ ಗಳಲ್ಲಿ ದುಡ್ಡು ಉಳಿಸಿದ್ದಾರೆ. ಅದಕ್ಕೆ ಉದಾಹರಣೆಗಾಗಿ ಕೆಲವು ಬಾಬುಗಳನ್ನು ಹೇಳುತ್ತೇನೆ. 


ಅವರು ಇಲ್ಲಿ ಕೊಟ್ಟಿರತಕ್ಕ ಬಾಬುಗಳಲ್ಲಿ ಅದನ್ನು ನಮೂದಿಸಿದ್ದಾರೆ. ಅವರ ಯಾವ ಒಂದು 


ಬಾಬುಗಳಿಗೆ ವಿನಿಯೋಗಿಸಿ ಆದರಿಂದ ಫಲಪ್ರದವಾಗಿ ದೇಶದ ಮುಂದುವರಿಕೆ ಮಾಡತಕ್ಕ ಶಕ್ತಿ 
ವೂ ಿ ಸರ್ಕಾರಕ್ಕೆ ಇಲ್ಲ. ನಮ್ಮ ಸರ್ಕಾರದ ವಿಚಾರದಲ್ಲಿ ಹೇಳುವುದಾದರೆ, ವಿದ್ಯಾಭ್ಯಾಸದ ಕ್ರಮ 
ತೆಗೆದುಕೊಳ್ಳೋಣ ಇವೊತ್ತಿನ ದಿವಸ ಯಾವ ಹಳ್ಳಿಗೇ ಹೋಗಲಿ ಅಲ್ಲಿ ನಾವು ಫಫಮತಃ ನೋಡತಕ್ಷದ್ದು 
ಸ್ಕೂಲು. ಆ ಸ್ಕೂಲು ಕಟ್ಟಡಗಳಿಗೆ ನೀವು ಎಷ್ಟು ಹಣ ಒದಗಿಸಿದ್ದೀರಿ? ಲೆಜಿಸ್ಟೇಚರ್‌ ಬಿಲ್ಲಿಂಗಿಗೆ 
40ಲಕ್ಷ ರೂಪಾಯಿ ಅಂದಾಜು ಹಾಕಿದ್ದೀರಿ, ಈಗಾಗಲೇ 4ಲಕ್ಷ ರೂಪಾಯಿಗಳನ್ನು ಖರ್ಚಾಗಿವೆ. ಈ 
40ಲಕ್ಷ ರೂಪಾಯಿಗಳನ್ನು ಖರ್ಚುಮಾಡುವುದಾದರೆ ಮೈಸೂರು ದೇಶದಲ್ಲಿ ಐದು ಸಾವಿರ 
ರೂಪಾಯಿಗಳ ಏರ್ಚಿನಲ್ಲಿ ಆಗತಕ್ಕ 1,000 ಪ್ರೈಮರಿ ಸ್ಕೂಲು ಕಟ್ಟಡಗಳನ್ನು ಕಟ್ಟಬಹುದಾಗಿತ್ತು 

ಮುಖ್ಯವಾಗಿ ನಮ್ಮ ದೇಶದ ಚಿಕ್ಕಮಕ್ಕಳು. ವ ಮಕ್ಕಳು ವಿದ್ವಾಭ್ಯಾಸಕ್ಸಾಗಿ ಬರತಕ್ಕ ಗ 
ಸೌಂದರ್ಯಮಯವಾಗಿರಬೇಕು. ಚೊಕ್ಕಟವಾಗಿರಬೇಕು. ಅವರು ಒಳ್ಳೆಯ ವಾತಾವರಣದಲ್ಲಿ 
ಬೆಳೆಯಬೇಕು. ಅವರಿಗೆ ಮುಖ್ಯವಾಗಿರಬೇಕಾದ ಆಶ್ರಮ. ಸಣ್ಣ ಕಟ್ಟಡ, ಜೋಪಡಿ ಇವನ್ನು ಕಟ್ಟತಕ್ಕ 
ಒಂದು ಅನುಕೂಲ ಕಲ್ಲಿಸಿಕೊಟ್ಟದ್ದೇ ಆದರೆ, ಖಂಡಿತವಾಗಿಯೂ ಹೇಳುತ್ತೇನೆ, ಇವೊತ್ತು ನಾವು 
ಯಾವ ವಿದ್ಯಾಭ್ಯಾಸದ ಕ್ರಮ ಅನುಸರಿಸಬೇಕೆಂದಿದ್ದೇವೆಯೋ ಅದು ಬಹಳ ಫಲಪ್ರದವಾಗುತ್ತಾ 
ಇತ್ತು ಖೋತಾ ಬಡ್ಜೆಟ್‌ ಇರುವಾಗಲೂ ಕೂಡ ಮಾಡಬೇಕಾದ ಒಂದು ಕಾರ್ಯವನ್ನು 
ದೃಢಮನಸಿನಿಂದ ಮಾಡದೆ ಅಡ್ಡಪಾದಿ ಹಾಕಿಕೊಂಡು ಹೋಗಿ ಯಾವ ಯಾವುದಕ್ಕೋ 
ಖರ್ಚುಮಾಡುವುದು ಸರಿಯಲ್ಲ. ಆ ರೀತಿ ಮಾಡದೆ ಸರಿಯಾದ ದಾರಿಯಲ್ಲಿ ಹೋಗಿ, ಅದು 
ಸ್ತಲ್ಪವೇ ಆದರೂ 20 ಕೋಟಿ ರೂಪಾಯಿಗಳ ವ್ಯವಹಾರ ಇರತಕ್ಕ ಸಂಸ್ಥಾನದಲ್ಲಿ 3-4ಲಕ್ಷ 
ರೂಪಾಯಿಗಳೇನೂ ದೊಡ್ಡದಲ್ಲ. ಸ್ಥೂಲು ಕಟ್ಟಡ ಕಟ್ಟಿಸಿ OP AE ಹೇಳುತ್ತೇನೆ. 
ಇದರಲ್ಲಿ ಒಂದು ದೊಡ್ಡ ತತ್ತವದೆ. ಯಾವುದು ಕೆಲಸ ಮಾಡಬೇಕಾದರೂ ಒಂದು ದೃಢಮನಸ್ಸು 
ತೋರಿಸಬೇಕು. ದೇಶದ ಉತ್ಪತ್ತಿ ದಿನೇ ದಿನೇ ಕಡಿಮೆಯಾಗುತ್ತಿರುವಾಗ ದೇಶಾಭಿವೃದ್ಧಿ ಕಾರ್ಯ 
ಮಾಡತಕ್ಕ ಕಾಲದಲ್ಲಿ ಒಂದು ಕಾಸನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸಬೇಕಾದರೂ ಕೂಡ 
ಬೇಕು. ಈಗ ಸುಮಾರು 50 ಲಕ್ಷ ರೂಪಾಯಿಗಳ ತೆರಿಗೆ 
ಹಾಕಬೇಕೆಂದು ಇದ್ದೀರಿ. ಹೆಲ್ತ್‌ಸೆಸ್‌ ಜಾಸ್ಸಿಮಾಡಬೇಕೆಂದು ಇದ್ದೀರಿ; ಜನರ ಮೇಲೆ ಈ ರೀತಿ 
ಹೊಸತೆರಿಗೆಗಳನ್ನು ಹಾಕಿ ಪ್ರಚಾರ ಕಾರ್ಯಮಾಡುವುದಕ್ಕೆ ಸಾಹಿತ್ಯ ಕೆಲಸಗಳಿಗಾಗಿ ಹಣ ಹೇಗೆ 


ಈ 
( 
[el 
g 
3 
9 
೫ 
5 
[4 
2 
5 
5 
pl 


ನ 


ಇ 


ನಿಜವಾಗಿಯೂ 'ನ್ಲಕಿಕಮಟ್ಟ ಹೆಚ್ಚಿಸಬೇಕೆಂಬ ಮನಸ್ಸು ಸ ಪಕ್ಷದಲ್ಲಿ ಸೇವಾದಳ ; ಎಂದು ಬದು 


pe] 


ನ್ನು ಕಣ್ಣಾರ ನೋಡಿದ್ದೇನೆ. ಆ ಶಿಸ್ತಿನ 


K§ fd ಎ 


ಮ: 
RE ಸ ಮ 1 Pe) ನಿ 
ಶಿಪಾಯಿಗಳಿಗೆ ಹೋದವರ್ಷ ಕೊಟ್ಟಿದ್ದ ಹಣಕ್ಕಿಂತ ಈ ವರ್ಷ ಮೋತಾಮಾಡಿದ್ದೀರಿ ಎಂದು ಕೇಳಿದ್ದೇವೆ. 


(2 
¢L 
[s § 
pl 
[e) 
f 
U 
~ 
ps WC 
4 
C5 
[4 
P| 
ಈ kt 
3) 
ey) 
9 
tl 
3 
£4 
51 


Cg 5 
ಳವಣಿಗೆಗೆ cultural development ಗೆ ಒಂದ ಸಾಕ್ಷಿಯೇ? ಎಂದು 


2} 
3 
ps 
H 
2 
[Ct 
[s 8 
[38 


ಕೇಳುತ್ತಾನೆ. ಇದಕ್ಕೆ ಏನು ಉತ್ತರ ಹೇಳುತ್ತೀರೊ ಕಾದು ನೋಡುತ್ತೇನೆ. ಸೇವಾದಳದವರು ಮಾಡಿರಶಕ್ಕ 


ಸಂಸದೀಯ ಪಃಖ ೧3 


ಣ್ಲಾರೆ ನೋಡಿದ್ದೇನೆ. ನಾನು : ಕ ತಮಾಷೆಗೆ ಪೇಳುತ್ತಾ ಇಲ್ಲ; 


ಕ ] 
ಮಸ್ತಕಾಭಿಷೇಕ ಸಮಯದಲ್ಲಿ ಶ್ರವ SE ಇಂಡಿಯಾ ದೇಶದ ಅನೇಕ ಕಡೆಗಳಿಂದ ಬಂದಿದ್ದ 
ಸಾವಿರಾರು ಜನರು ಇವರ ಸೇವಾಕಾರ್ಯ ನೋಡಿ ಮೆಚ್ಚಿದ್ದಾರೆ. ಇಂಥಾ ಯುವಕರಿಗೆ 
ವಿದ್ಯಾರ್ಥಿಗಳಿಗೂ ಕೊಡತಕ್ಕ ಒಂದು ಗಾಂಟನ್ನು ಕಡಮೆಮಾಡುವಷ್ಥೆ ನಮ್ಮ ನಮ್ಮ ನೈತಿಕಮಟ್ಟ ಬಂದಿದೆ. 
ಇವೊತ್ತಿನ ದಿವಸ ಇಂಡಿಯಾ ದೇಶದ ಸಂಸ್ಕೃತಿ ಏನು ಎಂದರೆ ಸೇವಾಕಾರ್ಯ, ಒಂದು ಶಿಸ್ತು. 
ಆಂಥ ಒಂದು ಶಿಸ್ತು ಕೆಲಸ, ಸೇವೆ ಎಲ್ಲವನ್ನೂ ಒಳಗೊಂಡಿರಶ ರಶಕ್ಕ ಸ್ಥಾಟ್‌ದಳಕ್ಕಾಗ ಲಿ ಸೇ ಸೇವಾದಳಕ್ಕಾಗ ಲಿ 
ಹೆಚ್ಚು ಹೆಚ್ಚು ಹಣಕೊಡದೆ, ಕೊಡುತ್ತಿದ್ದುದನ್ನೂ ಕಡಮೆಮಾಡಿ ಅದನ್ನು ಬೇರೆ ರೂಪದಲ್ಲಿ 
ತಿರುಗಿಸಿರುವುದು ಸರಿಯಲ್ಲ. ಈಗ ತಾವು ಏರ್ಪಡಿಸಿರತಕ್ಕ 2-3 ಲಕ್ಷ ರೂಪಾಯಿ 
ಖರ್ಚುಮಾಡಬೇಕೆಂದಿರುವ ಬಾಬನ್ನು ಟೀಕೆ ಮಾಡುವುದಕ್ಕೆ ನಾನು ಹೆಳುತ್ತಿಲ್ಲ; ನಿಮ್ಮ ಮನೋವೃತ್ತಿ 
ಯಾವ ರೀತಿ ಇದೆ ಎಂಬುದನ್ನು ತೋರಿಸುವುದಕ್ಕೆ ಈ ಒಂದು ಉದಾಹರಣೆಯನ್ನು ತಮ್ಮ 
ಮುಂದೆ ಶಾಂಡವವಾಡತಕ್ಕ ಬೃಹತ್ತರ ಸಮಸ್ಯೆ ಎಂದರೆ ಅನ್ನ ಸಮಸ್ಯೆ. ಈ ಅನ್ನ ಸಮಸ್ಥೆಗೆ ಯಾವ 
ರೀತಿ ನಿವಾರಣೋಪಾಯ ಕಂಡು ಹಿಡಿಯುತ್ತೀರಿ ಎಂಬುದರ ಮೇಲೆ ಇಡೀ ದೇಶದ ಗಮನ 
ಇದೆ. ಸ್ದಾರದ ಮನಸ್ಸನ್ನು ಪರೀಕ್ಷೆಮಾಡತಕ್ಕ ಕಾಲವೊದಗಿದೆ. ದೇಶದ ಜನಗಳು ಸುಮ್ಮನೆ 
ಕಾಲವೊದಗಿದೆ. ದೇಶದ ಜನಗಳು ಸುಮ್ಮನೆ ಟೀಕೆಮಾಡುತ್ತಾರೆ ಎಂದು ನೀವು ಹೇಳುತ್ತೀರಿ. ಸಾಮಿ, 
ಖಂಡಿತವಾಗಿಯೂ ಕೂಡ ಇಷ್ಟು ದೊಡ್ಡ ಸಮಸ್ಯೆಯನ್ನು ನಾವು ಹೇಳುತ್ತಿರುವಾಗ ತಾವು ಬಹು 
ಲಘುವಾಗಿ ನಿರಾಧಾರವಾದದ್ದು; ಟೇಕಾರ್ಹವಾದುದಲ್ಲ ಎಂದು ಭಾವಿಸಬಾರದು. ಮೈಸೂರು 
ಸಿಟಿಯಲ್ಲಿ ಜನರು ಅನ್ನ ಸತ್ಕಾಗಹಮಾಡುತ್ತಾ ಇದ್ದಾರೆ. ಇದೇನು ತಮಾಷೆಗೆ ಮಾಡುತ್ತಿದ್ದಾರೆಯೆ? 
ಹೊಟ್ಟೆಗೆ ಅನ್ನವಿಲ್ಲದೆ ಜನತೆ ತಮಗೆ ಇರತಕ್ಕ ಕಷ್ಟವನ್ನು ಸರ್ಸಾರಕ್ಕೆ ನಿವೇದನೆ ಮಾಡಿಕೊ ಸ ಬೇರೆ 
ಉಪಾಯವಿಲ್ಲದೆ ಇರತಕ್ಕ ಕಾಲದಲ್ಲಿ ಉಳಿದಿರುವ ಮಾರ್ಗ ಎಂದರೆ ಇ 
ಬಾಪೂಜಿಯವರು ನಮ್ಮ ದೇಶಕ್ಕೆ ಕೊಟ್ಟ ಅಸ್ತ ಸತ್ಕಾಗಹ ಅ 
ಹೃದಯದಲ್ಲಿ, ಹೊಟ್ಟೆಯಲ್ಲಿ ಇರತಕ್ಕ ಕಷ್ಟವನ್ನು ದೇಶದಲ್ಲಿ ಜನಗಳಿ 
ಕಷ್ಟವನ್ನು ಬೇರೆ ಉಪಾಯವಿಲ್ಲದೆ ಈ ಸತ್ಕಾಗಹ ಅಸ್ತದ ಮೂಲಕ ಸರ್ಕಾರದ ಮುಂದೆ ಸಂದರ್ಭ 
ಒದಗಿರುವಾಗ ಸತ್ಕಾಗಡಹತತ್ತದಲ್ಲಿ ಇದಕ್ಕೆ ಜಾಗವೇ ಇಲ್ಲ ಎಂಬ ಒಂದು ವಾದವನ್ನು ಹೇಳುತ್ತಾ 

ಥ್ಲೀರಿ. ಯಾವ ಒಂದು ಮಹತ್ತರವಾದ ಆಸ್ತವನ್ನು ಮಹಾತ್ಮಾಜಿಯವರು ನಮಗೆ ಗಳಿಸಿಕೊಟ್ಟರೋ 
RE ಇವೊತ್ತು ಅಲ್ಲಗಳೆಯುವುದಕ್ಕೆ ಪ್ರಾರಂಭಮಾಡಿದ್ದೀರಿ. ಈ ನೆ ರಮ್ಯ ಇವೊತ್ತಿನ ದಿವಸ 
ನಾವು ಇಳಿದಿದ್ದೇವೆ ಎಂದರೆ, ಅದು ಖಂಡಿತವಾಗಿಯೂ ಕೂಡ ಈ ಪ್ರಜಾಪಭುತ್ತದಲ್ಲಿ ಒಂದು 
ಅಪಹಾಸ್ಕಕರವ ರಮಾಗಿದೆ. 


pe 
ಸ್ಪ. 
ಮೆ 
ಜಃ 


ಸ್ನ 


ಯಾಗಿ 


ಲ್ಲಿ 


ಯಾಗಿ 


ಕರವಾದ ಆಹಾರ, ಇದನ್ನು 


ಫಿದರು; ಈ ದಿವಸ ಈ ಇಲಾಖೆಯನ್ನು ಕೂಡ 


ಇಡಿ 
pe 
ಯಿ 
ಚ್‌ 


ಬಂದ ಹಾಗೆ ಹಣ ಖರ್ಚುಮಾಡಿ ಅದರಿಂದ ತಕ್ಕ ಪ್ರಯೋಜನ 


(J 
IN 


ತ್ರ 
ಪಾರದ ವಿಚಾರದಲ್ಲಿ ಯಾವ ಒಂದು 
ಓಕ 


. ಈ ರೀ 


IF 


CR 


NU 


ಕೆ ಇಂ 


4 


4 


pa] 


ಬಾ 
[0 


೪ನ್ನು ಕೊಂಡರು. 


ಏಟು ಹಾಕಿ ಒಂದೊಂದಾಗಿ 


ನೆ. ಹಂದೆ ಕಾಂೆಸ್‌ 
ನಿರ್ಮೂಲಮಾಡುವ ಈ ನೀತಿಯು ನಮಗೆ ಆಪಾರ ದುಃಖವನ್ನುಂಟು ಮಾಡಿದೆ. ಜನರ ಕಷ್ತವನ್ನು 


N 


ೇರಳವಾಗಿ ಖರ್ಚು 
2 ಸುಮಾರು 40-50 


ಮಾರ್ಪಾಡು 


. 


i 


ತಿ 


ಳುತ್ತೇ 
ಿ 
ವಾಗಿದೆ ಏ 
ಯಿ 


3 


ವ 


pe 


pi) 
ಇ 
ಮಿ 


೨ರಂಭಮಾಡಿದರು. ಸುಮಾರು 
ಹ್ಹ 


pe 
ಒಪಲಾರದು. ಇದೇ ರೀ 


ಕ್ಕೆ 120 ಚ್ರಾಕರು 


FS 
< 


ಬ 


— 
J 


ಯೋಜ 


ದ ವಿಧಾನ 


೧ 


ಪ್ರ 
ಪ್ರ 


ರುವ ಸರ್ಕಾರದ ಮಂತಿಗಳ 


[3 


ಮಂ, 


ಡ ನಮ ಸಂಸ್ಥಾ 
[SUN 


ವಿರುವ ಸರ್ಕಾರ 


We 


- 


ಆಡಳಿತ ಯಾವ ರೀತಿಯಿದೆಯೆಂಬುದನ್ನು ಆಳೆಯಬ 
ಲಕ್ಷವನ್ನು ಈ ಬಾಬಿಗೆ ಹಾಕಿ ಹೀಗೆ ದುರವ 


ಮಾಡಬಾರದು? ಮನಸಿಗೆ 


ತ್ರ 


ಇ 
¥ 


ಭ 


' ಮಾಡಿದ ಯೋಜನೆ ವಜಾಮಾಡುತೇವೆಂದು ಹೇಳುವ ನೀತಿಯನ್ನು 


ಛಮ್ನ 


i 
ಮು 
pe) 
Nn 
ಜಾಪ 


( 


, ಖರ್ಚು ಮಾಡಿ ತಂದಿರುವ 


Wa 


Ko 


RN 


ಜಡ 


೧ರಗಡ 


Qu 


ಜೇಷನ್‌ ಕಡಮೆಮಾಡಬೇಕೆಂದು ಹೇಳಿದರು. ಏನಿದು ಹುಡುಗಾ 


ಇ 


ಆರ್ಹನೆ 
೦ಡಿತ ಯಾವ ಪ್ರ 


ರಕದಿರುವಾಗ 


ದೂ 


3) 
ಜಾಮಾಡಬೇಕೆಂ 


ಅಭಿವ ದ್ಧಿ ಮಾಡಬ 
ವ 


ದೇಶಾಭಿವೃದ್ಧಿಗಾ ಗಿ ಷಿಫ 


pa 


NN) 


ಛ 


೯ ಕ್ರಮಗ 


- 
J 


ಮುಕ್ತ ಕಾಂ 


ke 


ವಿಬಾಗ 


) 
hy 


ನಾಡಿದರೆ ಹಣ ವ್ಹಂ 


— 
Ww 


ತಾ 
PN ಪಃ 
ಳ್‌ ನಿಟ್ಟಿನ 


ಹಿಂದಿನ 


US 


ವ 
ಭಾಷಣ ಮು 


ks] 


ಮೊ 
ಹೇಳ ನುನ 


Mr. Chairman - Two minutes more 


ತುಗಳಮ 


— 


ಮಾತು 


ಸಂಸರ್ದಿಯ ಪಟು 27 


ಪಾಕಿ ಇಂಥ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತೇವೆಂದು ಹೇಳುವುದಾದರೆ, ಇದು ಕೇವಲ 
ಸ್ಪಷ್ಟಾವಸ್ಥೆಯೆಂದು ಹೇಳಬೇಕು. ಏಕೆಂದರೆ, ಈಗಾಗಲೇ ಪುಜೆಗಳು ತೆರಿಗೆಗಳನ್ನು ಅನೇಕ ರೀತಿಗಳಲ್ಲಿ 
ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕೊಡುತ್ತಾ ಬಂದಿದ್ದಾರೆ; ಈ ತೆರಿಗೆಗಳಿಂದ ವಸೂಲಾದ 
ಹಣದ ಖರ್ಚು ಮತ್ತು ವಿನಿಯೋಗ ಯಾವ ರೀತಿ ಆಗಿದೆ ಎನ್ನುವುದನ್ನು ನೋಡುತ್ತಾರೆ. ಇದು 
ಜನರ ಮನಸಿಗೆ ನೆಮ್ಮದಿಯನ್ನುಂಟುಮಾಡಿದರೆ, ಅವರು ತೆರಿಗೆಗಳನ್ನು ಕೊಡಲು ಮುಂದೆ 
ಬರಬಹುದು. ಆದರೆ ತಾವು ಕೊಟ್ಟ ಹಣ ಯಾವ ರೀತಿ ಸದ್ದಿನಿಯೋಗವಾಗಬೇಕೋ ಹಾಗಾದರೆ 
ಅನೇಕ ರೀತಿಯಲ್ಲಿ ವ್ಯಯವಾಗುತ್ತಿದೆ ಎಂಬ ಸಂಶಯ ಜನರಲ್ಲಿ ಮೂಡಿದೆ. 


ಉದಾಹರಣೆಗೆ ಹೇಳುವುದಾದರೆ, ತಾವೀಗ ದೊಡ್ಡ ದೊಡ್ಡ ಯೋಜನೆಗಳನ್ನು ಕೈಗೊಂಡು 
ಅವುಗಳನ್ನು ಕೈಗೊಂಡು ಅವುಗಳನ್ನು ಕಾರ್ಯಗತಮಾಡತಕ್ಕ ಬಗ್ಗೆ ತಮ್ಮ ಮನೋನಿಶ್ಚಯವು 
ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ಪರೀಕ್ಷಿಸಿ ನೋಡುವುದಾದರೆ, ತಾವು ಈ ದಿವಸ 
ಕೈಗೊಂಡಿರುವ ಅನೇಕ ಮುಖ್ಯವಾದ ನೀರಾವರಿ ಕಾಂಗಾರಿಗಳನ್ನು ಗಮನಿಸಿದೆ ಆ ವಿಧಾನಸೌಧದ 
ಕಟ್ಟಡಕ್ಕಾಗಿ ಅಪಾರವಾಗಿ ಹಣವನ್ನು ವೆಚ್ಚಮಾಡುತ್ತಿರುವುದನ್ನು ನೋಡಿದರೆ, ತಮ್ಮ ಮನೋವೃತ್ತಿ 
ಎತ್ತ ಕಡೆಗೆ ಸಾಗುತ್ತಿದೆಯೆಂಬುದು ಇದರಿಂದಲೇ ಚೆನ್ನಾಗಿ ವ್ಯಕ್ತವಾಗುತ್ತದೆ. ನಮಗೀಗ ಈ ಕಟ್ಟಡವು 
ಅಷ್ಟು ಅತ್ಯಗತ್ಯವಾಗಿ ಆಗಲೇಬೇಕಾಗಿತ್ತೇ. ಅಷ್ಟಾಗಿ ಇದರ ಅವಶ್ಯಕತೆ ನಮಗೀಗ ಇತ್ತೇ ಎಂಬುದನ್ನು 
ನಾವು ಸ್ಪಲ್ಪ ದೀರ್ಫವಾಗಿ ಆಲೋಚಿಸಿ ನೋಡಬೇಕಾಗಿದೆ. ಹೀಗೆಲ್ಲಾ ಸರ್ಕಾರದವರು ದೇಶಕ್ಕೆ 
ಅತ್ವಗತ್ಯವಾಗಿ ಉತ್ಪತ್ತಿಯನ್ನು ತರತಕ್ಕಂಥ ದೊಡ್ಡ ದೊಡ್ಡ ನೀರಾವರಿ ಕಾಮಗಾರಿಗಳನ್ನು ಅಲಕ್ಷ್ಯಮಾಡಿ, 
ಅವುಗಳಿಗೆ ಯಾವ ಒಂದು ಪ್ರೋತ್ಸಾಹವನ್ನೂ ನೀಡದೆ ಕೇವಲ ಇಂಥ ಸೌಂದರ್ಯ ಗೃಹಗಳನ್ನು 
ನಿರ್ಮಾಣಮಾಡುವ ಕೆಲಸದಲ್ಲಿ ತೊಡಗುವುದಕ್ಕೆ ಹೋದರೆ ನಮ್ಮ ಪಾಂಚವಾರ್ಷಿಕ ಯೋಜನೆಯು 
ಖಂಡಿತ ಫಲಿಸಲಿಕ್ಕಿಲ್ಲ. ಅದು ಸಂಪೂರ್ಣವಾಗಿ ಒಂದು ಕಾಗದದ ಯೋಜನೆಯಾಗಿಯೇ 
ಉಳಿದುಹೋಗುತ್ತದೆ. ಆದುದರಿಂದ ನಾವು ಮೊದಲನೆಯದಾಗಿ ಕೈಹಾಕಬೇಕಾದದ್ದು ದೇಶಕ್ಕೇ 
ಅತಿಮುಖ್ಯವಾಗಿ ಬೇಕಾಗಿರುವಂಥ ನೀರಾವರಿ ಯೋಜನೆಗಳಿಗೆ. ಅನಂತರ ಈ ಸೌಂದರ್ಯದ 
ಕೆಲಸಗಳು. 


ವರಲ್ಲಿ ಏನೇನು ಲಕ್ಷಣಗಳಿರಬೇಕೆಂಬುದನ ಸೂಚಿಸಿದ್ದಾರೆ. ಕ ಅಧಿಕಾರಿವರ್ಗ ಯಾವ 


೯ದ 
೩ 
ಒಂದು ಬ್ರಿಟಿಷ್‌ ಅಳ್ಲಿಕೆಯಲ್ಲಿ ತಮ್ಮ ಒಂದು ವರ್ಷವನ್ನೂ ಬಿಗಿಯನ್ನೂ ಇಟುಕೊಂಡು ಯಾವ 


ಸಹ ಅದೇ ರೀಶಿಯಾಗಿ ನಡೆಸುತ್ತಿದ್ದಾರೆ. 
ನಾವು ಈ ಅಧಿಕಾರಿವರ್ಗದವರಿಂದ ಯಾವ ಮಟ್ಟದಲ್ಲಿ ಕೆಲಸ ನಡೆಯಬೆಳೆಂದು ನಿರೀಕ್ಷಿಸಿದ್ದೆವೋ 


p 5 4 ಸೆ ವ ps ಬ ಫಿ ಅಶೆ 
ಆ ಮಟದಲ್ಲಿ ಕೆಲಸಗಳೊಂದೂ ಇಂದು ನಡೆಯುತ್ತಿಲ್ಲ. ಈ ಮಧೆ ಕಾಪು ಬೇರೆ ಇಪ್ರೀಜೆಗೆ 


28 ಎಸ್‌, ಶಿವಪ್ಪ 


ಪ್ರಜಾಪ್ರಭುತ್ತಕ್ಕೆ ಶಳಹದಿಯಾಗಿದ್ದಂಥ ಜಿಲ್ಲಾ ಬೋರ್ಡುಗಳನ್ನು ಬೇರೆ ವಜಾಮಾಡಿ ಅವುಗಳ 
ಅಧಿಕಾರವನ್ನೂ ಈ ಆಡಳಿತ ವರ್ಗಕ್ಕೇ ಒಪ್ಪಿಸಿದ್ದೀರಿ. ಹೀಗೆ ನೀವು ದಿನೇ ದಿನೇ ಅಧಿಕಾರಿಗಳಲ್ಲಿ 
ಅಧಿಕಾರಗಳ ಕೇಂದ್ರೀಕರಣವನ್ನು ಹೆಚ್ಚುಮಾಡುತ್ತಲೇ ಬರುತ್ತಿದ್ದೀರಿ. ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ 
ಪ್ರಜಾಪಭುತ್ತ ನೆಲೆಸಿರುತ್ತದೆಯೋ ಅಲ್ಲೆಲ್ಲೋ ನೋಡಿದಾಗ್ಲೂ ಕೂಡ ಹೀಗೆ ತಮ್ಮಂಥ ಒಂದು 
ಅಧಿಕಾರಗಳನ್ನು ಕೇಂದ್ರೀಕರಣಮಾಡುವಂಥ ನೀತಿಯು ನಮ್ಮ ಇಂಡಿಯಾ ದೇಶವನ್ನು ಬಿಟ್ಟರೆ 
ಇನ್ನು ಇಡೀ ಪ್ರಪಂಚದಲ್ಲೇ ಇನ್ನೊಂದು ದೇಶದಲ್ಲಿ ಕಂಡುಬರುತ್ತಿಲ್ಲ. ತಾವು ಈ ಪಾಲಿಸಿಯನ್ನೇ 
ಎಲ್ಲಿಯ ತನಕ ಇನ್ನೂ ಮುಂದುವರಿಸಿಕೊಂಡು ಹೋಗುತ್ತೀರೋ ಅಲ್ಲಿಯ ತನಕ ಜನರ 
ಅಭಿವೃದ್ದಿಯಾಗಲಿ, ಆಡಳಿತ ವರ್ಗದಲ್ಲಿ ದಕ್ಷತೆಯಾಗಲಿ ಹುಟ್ಟುವುದಕ್ಕೆ ಅವಕಾಶವೇ ಇರುವುದಿಲ್ಲ. 
ಈ ಕಾರಣದಿಂದ ತಾವು ಈ ದಿವಸ ಈ ಅಧಿಕಾರವರ್ಗದಲ್ಲಿ ಕೇಂದ್ರೀಕರಿಸಿರುವ೦ಥ ಅಧಿಕಾರಗಳನ್ನು 
ತುದಿಯಿಂದ ಪ್ರಾರಂಭಿಸಿ, ಈ ಅಧಿಕಾರ ಎಲ್ಲಿಂದ ಪ್ರಪ್ರಥಮವಾಗಿ ಹುಟ್ಟತ್ತದೆಯೋ, ಎಂದರೆ ಆ 
ಗ್ರಾಮಪಂಚಾಯಿತಿಗಳವರೆಗೂ ವಿಕೇಂದ್ರೀಕರಿಸಿರುವಂಥ, ಅಧಿಕಾರಗಳನ್ನು ತುದಿಯಿಂದ ಪ್ರಾರಂಭಿಸಿ, 
ಈ ಅಧಿಕಾರ ಎಲ್ಲಿಂದ ಪಪಥಮವಾಗಿ ಹುಟ್ಟುತ್ತದೆಯೋ, ಎಂದರೆ ಆ ಗ್ರಾಮಪಂಚಾಯಿತಿಗಳವರೆಗೂ 
ವಿಕೇಂದ್ರೀಕರಣ ಮಾಡಬೇಕು. ಅಂದೇ ತಮ್ಮ ಆಡಳಿತವರ್ಗದಲ್ಲಿ ಒಂದು ವಿಚಕ್ಷಣೆಯನ್ನು ಕಾಣಲು 
ಸಾಧ್ಯವಾದೀತು. ಇದಕ್ಕೆ ಸರಿಯಾಗಿ ತಾವು ಈ ದಿವಸ ತಮ್ಮ ಆಡಳಿತ ವ್ಯವಸ್ಥೆಯನ್ನು 
ಸರಿಪಡಿಸಿಕೊಳ್ಳಬೇಕು. ತಮ್ಮ ಕೆಲಸಕಾರ್ಯಗಳು ಸರಾಗವಾಗಿ ವರಾ ಬೇಕಾಗಿದ್ದರೆ 

"ಶದಲ್ಲಿ ಎಲ್ಲಿಂದ ಮೊಟ್ಟಮೊದಲನೆಯದಾಗಿ ಅಧಿಕಾರ ಪ್ರಾರಂಭವಾಗುತ್ತದೊ ಅಲ್ಲಿರತಕ್ಕಂಥ 
ಜನಗಳಲ್ಲಿ ಆ ಪ್ರದೇಶದ ಆಡಳಿತವನ್ನೂ ನಡೆಸುವಂಥ ಶಕ್ತಿ ಹುಟ್ಟಬೇಕು. ಆನಂತರ ಅಲ್ಲಿ ಹುಟ್ಟತಕ್ಕಂಥ 
ವ್ವಾಜ್ಯ ವ್ಯವಹಾರಗಳನ್ನು ಅಲ್ಲೇ ತಮ್ಮ ತಮ್ಮಲ್ಲೇ ಒಂದು ಸುಗಮವಾದ ರೀತಿಯಲ್ಲಿ ತೀರ್ಮಾನ 
ಮಾಡಿಕೊಳ್ಳುವಂಥ ಒಂದು ಚೈತನ್ಯ ಮತ್ತು ರಕ್ಷಿಆ ಆ ಜನರಲ್ಲಿ ಬೆಳೆಯುವಂತಾಗಬೇಕು. ಇದಕ್ಕೆಲ್ಲಾ 
ಮೂಲ ಆಡಳಿತವರ್ಗದಲ್ಲಿ ಕೇಂದ್ರೀಕೃತಮಾಡಿರತಕ್ಕಂಥ ಅಧಿಕಾರಗಳನ್ನು ವಿಕೇಂದ್ರೀಕರಣ 
ಮಾಡತಕ್ಕದ್ದೇ ಆಗಿದೆ. ಹಾಗೆ ಮಾಡದೆ, ಯಾವ ಆ ಪರಕೀಯರು ದೇಶದ ಆಡಳಿತವನ್ನೆಲ್ಲಾ ತಮ್ಮ 

ಒಂದು ಕೈಿಡಿತದಲ್ಲಿಬ್ರಕೊಂಡಿರಬೇಕೆಂಬ ಉದ್ದೇಶದಿಂದ ಯಾವ ರೀತಿ ಆಡಳಿತ ತ ನಡೆಸುತ್ತಿದ್ದರೋ 
ಅದೇ ರೀತಿಯಾಗಿ ತಾವು ಎಲ್ಲಿಯತನಕ ಅಧಿಕಾರ ಮ ಅಲ್ಲಿಯ ತನಕ, ದೇಶ 
ಮುಂದುವರಿಯುವುದೂ ಇಲ್ಲ, ಆಡಳಿತ ವರ್ಗದಲ್ಲಿ ಒಂದು ದೇಶಭಕ್ತಿಯಾಗಲಿ, ದಕ್ಷತೆಯಾಗಲಿ 
ಬೆಳೆಯಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಪುಜಾಪಭುತ್ತಾಡಳಿತ ದೀರ್ಪಕಾಲ ನೆಲೆಸಲಿಕ್ಲೂ ಮತ್ತು ಅದು 
ಸಫಲವಾಗ NLR ಅವಕಾಶವಿಲ್ಲವೆಂದು ಕಾಣುತ್ತದೆ. ಈ ಪಜಾಪಭುತ್ಣಾಡಳಿತದಲ್ಲಿ ಅಧಿಕಾರಗಳ 


ಸಂಸದೀಯ ಪಟು 29 


ಜಿಲ್ಲಾ ಬೋ Rb ಇಂದು ರದ್ದುಪಡಿಸಿರುವುದರಿಂದಲೇ ವೇದ್ಯವಾಗುತ್ತದೆ. ಹೀಗೆ ಈ ದಿವಸ 
ಸರ್ಕಾರ ಮಾಡಿರತಕ್ಕದ್ದು. ಈ ಪ್ರಜಾಪಭುತ್ತಯುಗದಲ್ಲಿ ಪ್ರತಿಯೊಬ್ಬನೂ ತಲೆ ತಗ್ಗಿಸುವಂಥ ಕೆಲಸ. 
ಒಂದು ಕಡೆಯಲ್ಲಿ' d ಸ್ಥಳೀಯ ಸಂಸ್ಥೆ ಳಗೆ ಹೆಚ್ಚಿನ ಅಧಿಕಾರ ಕೊಡುತ್ತೇವೆಂದು ಹೇಳುತ್ತಿರುವ 

ತಾವೇ ಇನ್ನೊಂದು ಕಡೆ ಹೀಗೆ ಅಧಿಕಾರಗಳನ್ನು ಕಸಿದುಕೊಳ್ಳುತ್ತಿದ್ದೀರಿ. ತಾವು ಸ್ಥಳೀಯ ಸಂಸ್ಥೆಗಳಿಗೆ 
ಎಂದಿನವರೆಗೆ ಸಂಪೂರ್ಣ ಆಡಳಿತವನ್ನು ವಹಿಸುವುದಿಲ್ಲವೋ ಅಂದಿನವರೆಗೆ ದೇಶದ 
ಕೆಲಸಕಾರ್ಯಗಳು ಸುಗಮವಾಗಿ ನಡೆಯಲಾರವು. ನಡೆಯಲು ಸಾಧ್ಯವೂ ಇಲ್ಲ. ಹೀಗೆ 
ಅಧಿಕಾರಗಳನ್ನು ಕೇಂದ್ರೀಕರಣ ಮಾಡುವುದರಿಂದ ಪಜಾಪಭುತ್ತ ಸಫಲವಾಗುವುದೂ ಇಲ್ಲ. ನಾವು 
ಇದರಿಂದ ಮುಂದೆ ಇನ್ನೂ ಹೆಚ್ಚಾಗಿ ಹಾಸ್ಕಾಸ್ತರಾಗುತ್ತೇವೆಂದು ಹೇಳಬಯಸುತ್ತೇನೆ. ಇದೇ 
ರೀತಿಯಾಗಿ ತಮ್ಮ ಪಾರ್ಟಿಯ ಆಡಳಿತ ಎಲ್ಲ ನೋಡಿದರೂ ಒಂದಕ್ಕೊಂದಕ್ಕೆ ತೀರಾ 
ವಿರುದ್ಧವಾಗಿರುತ್ತದೆ. 


4: 


0 
| 
b 


ಇನ್ನು ಪಾನನಿರೋಧ ಪಧ್ಧತಿಯನ್ನು ಜಾರಿ ಗೆ ತರುವುದರ ಸಂಬಂಧವಾಗಿ ಮಾನ್ಯ 
ಮಂತ್ರಿಗಳು ಈ ರೀತಿಯಾಗಿ ಹೇಳಿದ್ದಾರೆ:- 


"If prohibition is extended to the whole State, the loss of revenue 
will be of the order of about Rs. 170 lakhs." 


ಒಂದು ಕಡೆ ಹೀಗೆ ಹೇಳಿ ಪುನಃ ಮತ್ತೊಂದು ಕಡೆ ಅವರೇ ಬೀಗೆ ಹೇಳಿದ್ದಾರೆ : 


[a) 


“For the time being it is clear that we cannot completely 


implement our accepted ideology of prohibition." 


ಎಂದರೆ ಇಲ್ಲಿ ಅವರ ನೀತಿ ಏನೆಂದು ತೋರುತ್ತಿದೆಯೆಂದರೆ ಅತ್ವಲಾಗಿ ಹಣದ ಮೇಲೆ 
ಆಸೆ, ಇತ್ತಲಾಗಿ ತತ್ವದ ಮೇಲೆ ಅಭಿಮಾನ. ಆದರೆ ಈ ವಿಧವಾದ ನೀತಿ ಇಟ್ಟುಕೊಂಡರೆ ವಿಂಡಿತ 
ನಮ್ಮ ಯೋಜನೆಗ (ಳು ಸಫಲವಾಗುವುದಿಲ್ಲ. ಇದವರಲ್ಲಿ ಒಂದು ನಿರ್ದಿಷ್ಟವಾದ ಮನೋಭಾವವಿಲ್ಲ. 


pe 


ಹಣ ಹೋದರೂ ಚಿಂತೆಯಲ್ಲ, ಹೆದರದಂತೆ ಕೈಗೊಂಡ ದೀಕ್ಷೆಯ ಪಕಾರ ನಾವು ಕೆಲಸಮಾಡುತ್ತೇವೆ, 
ದೇಶದಲ್ಲಿ ಈ ಕುಡಿತದಿಂದ ಆಗತಕ್ಕ ಅನಾಹುತಗಳನ್ನೂ ಅನ್ವಾಯಗಳನ್ನೂ ತಡೆಗಟ್ಟುತ್ತವೆ, ಎನ್ನುವಂಥ 


ಜಿ 


೦ದು ಘನೋದ್ದೇಶ ಇವರಿಗೆ ಇರುವುದಾದರೆ ಈ Soe ಪಾನನಿರೊ 


4 


p €ಧವಃ 
ಶಾದ್ವಂತವೂ ಜಾರಿಗೆ ತರಬೇಕು. ಹಾಗಲ್ಲದೆ ಹಣವೂ ಬೇಕು, ಪಾನ ನಿರೋಧವೂ 


30 ಎಸ್‌. ಶಿವಪ್ಪ 


ಒಂದು ದೊಡ್ಡ ಅಮಾನುಷ ನೀತಿಯಾಗಿ ಕಾಣುತ್ತದೆ. ಒಂದೇ ದೇಶದಲ್ಲಿ ಒಂದು ಕಡೆ ಕೆಲವರು 
ಲೀಲಾಜಾಲವಾಗಿ ಕುಡಿತಮಾಡಬಹುದು, ಮತ್ತೊಂದು ಕಡೆ ಇದನ್ನು ಮಾಡಿದರೆ ಆತನನ್ನು ಕೋರ್ಟನ 
ಮುಂದೆ ನಿಲ್ಲಿಸಿ ಶಿಕ್ಷೆಗೆ ಗುರಿ ಮಾಡುತ್ತಾರೆ. ಹೀಗೆ ದೇಶದಲ್ಲಿ ಜಾರಿಯಲ್ಲಿರತಕ್ಕ ಕಾಸೂನುಗಳೇ 
ಒಬ್ಬರಿಗೆ ಗೊಂದು ರೀತಿಯಾಗಿರುತ್ತವೆ. ಇಂಥ ನೀತಿಯನ್ನು ಯಾವ ಪಜಾಪಭುತ್ತಾಡಳಿತವಿರತಕ್ಕ 
ರಾಜ್ಯವೂ ಒಪ್ಪಲಾರದು. ಇದು ಜನರ ನೀತಿ ನಡತೆಗಳಿಗೊಂದು ಕಂಟಕಪ್ರಾಯವಾಗಿದೆ. ಈ ಕುಡಿತದ 
ಬಗ್ಗೆ ಯಾವ ನೀತಿಯನ್ನು ಸರ್ಕಾರ ಬೆಂಗಳೂರು ಮೈಸೂರು ನಗರಗಳಲ್ಲಿರತಕ್ಕ ಜನರ ಬಗ್ಗೆ 
ಅಮುಸರಿಸಲಾಗುತ್ತಿದೆಯೋ, ಅದೇ ನೀತಿ, ಮತ್ತು ಕಾನೂನುಗಳನ್ನು ದೇಶದ ಇತರ ಭಾಗಗಳಲ್ಲಿ 
ಈ ಕುಡಿತ ಮಾಡತಕ್ಕ ಜನರಿಗೂ ಅನ್ವಯಿಸುವ ಹಾಗೆ ಇರಬೇಕಾದುದು ಸ್ಯಾಯ ಮತ್ತು ಉಚಿತ. 
ಹೀಗೆ ಕಾನೂನಿಸಲ್ಲೇ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಿರುವುದನ್ನು ನೋಡಿದರೆ ಜನರಿಗೆ 
ಕುಡಿತಮಾಡಲು ಸರ್ಕಾರದವರೇ ಬೆಂಬಲ ನೀಡಿದಂತಾಗಿದೆ. ಸರ್ಕಾರ ಇನ್ನೂ ಸ್ವಲ್ಪ ಕಾಲ ಇದೇ 
ನೀತಿಯನ್ನು ದೇಶದಲ್ಲಿ ಮುಂದುವರಿಸಿದರೆ ಅಗ ದೇಶದಲ್ಲಿರತಕ್ಕ ಲಕ್ಷಾಂತರ ಪ್ರಜೆಗಳೆಲ್ಲಾ x- 
ಂnvicts ಗಳಾಗಬೇಕಾಗಬಹುದು; ಪ್ರತಿಯೊಬ್ಬರೂ ಶಿಕ್ಷೆಯನ್ನು ಅಸುಭವಿಸಿದವರಾಗಬಹುದು. 
ಈ ರೀತಿ ಮಾಡುತ್ತಾ ಹೋದರೆ, our State will be a State of ex-convicts. 


ನಮ್ಮ ದೇಶದ ಆದಾಯ ಬಾಬುಗಳಲ್ಲಿ ಬಹು ಭಾಗ ಕೈಬಿಟ್ಟು ಹೋಗಿದೆಯೆಂದು 
ಹೇಳುವುದು ಬಹಳ ವಿಷಾದಕರವಾದ ವಿಷಯ. ಕೋಲಾರದ ಚಿನ್ನದಗಣಿಗಳಿಂದ ಬರುತ್ತಿದ್ದಂಥ 
ಆದಾಯವು 194ರಲ್ಲಿ ಮಾಡಿದಂಥ ಒಂದು ಕಾನೂನಿನ ಫಲವಾಗಿ ಮತ್ತು ಆಗ ಮಾಡಿಕೊಂಡಂಥ 
ಒಂದು ಒಪ್ಪಂದದ ಫಲವಾಗಿ ಬಹಳ ಮಟ್ಟಿಗೆ ಕಡಮೆಯಾಗಿರುತ್ತದೆಂದು ಮಾನ್ಯ ಮುಖ್ಯಮಂತ್ರಿಗಳು 
ಅದನ್ನು ಒಪಂದು ಕಡೆ ಅವರ ಭಾಷಣದಲ್ಲಿ ಪಸಾಪಿಸಿದ್ದಾರೆ. ಆದರೆ ಆ ಗಣಿಗಳವರು ಇಟ್ಟರುವಂಥ 
ಲೆಕ್ಕಪತ್ರಗಳೂ ಮತ್ತು ಅವರು ನಮಗೆ ಕೊಡುತ್ತಿರುವಂಥ ಲೆಕ್ಕಗಳೂ ಎಲ್ಲಾ ನಿಜವಾದುವುಗಳಲ್ಲ. 
ಅವರು ಆ ಗಣಿಗಳಿಂದ ಏನೂ ವರಮಾನ ಬರುತ್ತಿಲ್ಲವೆಂತಲೇ ಹೇಳುತ್ತಿದ್ದಾರೆ; ಅವರ ಪ್ರಶಿಯೊಂದು 
ಲೆಕ್ಕಾಚ ಕಾರಗಳೂ ಆ ಗಣಿ ಪ್ರದೇಶದ ಆಡಳಿತಗಳೂ ಸಂಪೂರ್ಣವಾಗಿ ಅವರ ಕ್ಕೆ ಯಲ್ಲೆ 
ಇರುವುದರಿಂದ ಅವುಗಳಲ್ಲಿ ಎಲ್ಲೆಲ್ಲಿ ಏನೇನು ಲೋಪದೋಷಗಳ ರುತ್ತವೆಯೆಂಬುದನ್ನು Bd 
ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ವಿನಾ ಆವು ಗಒತ್ತಾಗುವುದಿಲ್ಲ. ಈ ತೊಂದರೆಗಳೆಲ್ಲಾ ನಿವಾರಣೆಯಾಗಲು 
ಇರತಕ್ಕ ಒಂದೇ ಒಂದು ಮಾರ್ಗವೆಂದರೆ ಆದು ಆ ಗಣಿಯನ್ನು ರಾಷ್ಟ್ರೀಕರಣಗಳನ್ನು ಬಹಳ 
ದಕ್ಷತೆಯಿಂದಲೂ ಮತ್ತು ವಿಚಕ್ಷಣಿಯಿಂದ ದಲೂ ನಡೆಸುವಂಥ ಸವೀಣರಾದ ಜನಗಳು ನಮ್ಮ 
ದೇಶದಲಿದಾರೆ. ಆದುದ ಖಟ್‌ ಸರ್ಕಾರದವರು ಇದನ್ನು ಕೂಡಲೇರಾ ರಾಷ್ಟೀಕರಣ ಮಾಡಬೆಣೆಂ 


4 


[en] 


ನಮ ಸರ್ಕಾರದ ಕ್ಕೆ ಗಾರಿಕೆ ನೀತಿ ಇಡೀ ಭಾರತದಲ್ಲಿ ಕೂಡ ವಿಖ್ಧಾತವಾಗಿದೆ. ಏಕೆಂದರೆ 


ಮ್‌ NS pS A 2 Ae ಎಮಿ < 
ದೇಶದಲ್ಲಿ ಬೇಸಿಕ್‌ ಇಂಡಸ್ಟೀಸ್‌ ಎಂಬಂಥವು? ಗಳೆಲ್ಲಾ, ಆಂದರೆ, ಕಬ್ಗಿಣದ ಕಾರ್ಲಾನೆ, ಸಿಮೆಂಟ್‌ 


ಸಂಸದೀಯ ಪಟು 31 


ಕಾರ್ಲಾನೆ, ಎಲೆ ಲೆಕ್ಕಿಸಿ ಸಿಟಿ ಇವುಗಳೆಲ್ಲಾ ಆಗಲೇ ನ್ಮಾಪನ ಲೈಸ್‌ ಆಗಿವೆ. ಅಲ್ಲಿಗೆ ಬೇಸಿಕ್‌ ಇಂಡಿಸ್ಸಿಗಳನ್ನು 
ಎಲ್ಲ ದೇಶಗಳಲ್ಲೂ ಸರ್ಕಾರ ನ್ಯಾಷನಲೈಸ್‌ ಮಾಡಬೇಕು ಎಂಬ ಸಮಾಜದ ಧೋರಣಿಯಂತೆ 
ಆಗಲೇ ನಮ್ಮ ದೇಶದಲ್ಲಿ ಆಗಿದೆ. ಆದರೆ ಈಗ ನಮ್ಮ ನ್ಯಾಷನಲೈಸೇಷನ್‌ ತತ್ತದ ಉದ್ದೇಶ 
ಸಫಲವಾಗಬೇಕಾದರೆ ಸರ್ಕಾರದವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಬಿದ್ದಿದೆ. ಅದೇನೆಂದರೆ, 
ಈ ಕೈಗಾರಿಕೆಗಳನ್ನು ಚೆನ್ನಾಗಿ ದಕ್ಷತೆಯಿಂದ ನಡೆಸಿ ಅವುಗಳಿಂದ ಎಷ್ಟು ಉತ್ಪತ್ತಿ ಬರಬೇಕೋ ಅಷ್ಟು 
ಉತ್ಪತ್ತಿ ಬರುವಂತೆ, ಮಾಡತಕ್ಕದ್ದು. ಸರ್ಕಾರದವರೇನೋ ಹೇಳುತ್ತಾರೆ, ಅದಷ್ಟು ಮಟ್ಟಿಗೆ ವ್ಯವಹಾರದ 
ದೃಷ್ಟಿಯಿಂದಲೇ ಇವುಗಳನ್ನು ನಡೆಸಿ ಎಷ್ಟು ಆದಾಯ ಬರಬೇಕೋ ಅಷ್ಟು ಬರುವಂತೆ 
ಮಾಡುತ್ತೇವೆಂದು ಹೇಳಿದ್ದಾರೆ. ಆದರೆ ಕಾರ್ಯತಃ ಅಷ್ಟು ಸಮರ್ಪಕವಾಗಿ ನಡೆಸುತ್ತಿಲವೆಂದು 
ಹೇಳಬೇಕಾಗಿದೆ. ಉದಾಹರಣೆಗೆ ಹೇಳುವುದಾದರೆ, ಹಾಸನದ Implements Factory 
ತೆಗೆದುಕೊಳ್ಳಿ. ನಮ್ಮ ದೇಶದಲ್ಲಿಯೇ ಭದ್ರಾವಶಿಯಲ್ಲಿ ಕಬ್ಬಿಣ ಸಿಕ್ಕುತ್ತದೆ. ಅಂಥಾದ್ದರಲ್ಲಿ ಈ ಫ್ಥಾಕ್ಷರಿಯಲ್ಲಿ 
ನಷ್ಟವಾಗುತ್ತಿದೆ! ಇದಕ್ಕೆಲ್ಲಾ ನಾವು ಅದನ್ನು ನಡೆಸುತ್ತಿರತಕ್ಕ ವಿಧಾನ ಸರಿಯಾಗಿಲ್ಲವೆಂದು ಹೇಳಬೇಕು 
ಅಷ್ಟೆ ಈ ಫ್ಯಾಕ್ಷರಿಯನ್ನು ಭದ್ರಾವತಿಯ ಕಾರಾನೆಯ ಒಂದು ಬ್ರಾಂಚ್‌ ಆಗಿ ಏರ್ಪಡಿಸಿ, ಅಲ್ಲಿರುವ 
ನಿಪುಣರನ್ನು ಉಪಯೋಗಿಸಿಕೊಂಡು ನೇರವಾದ ಸಂರ್ಪಕವಿಟ್ಟುಕೊಂಡು ನಡೆಸಿದ್ದರೆ ಬಹುಶಃ 
ನಮಗೆ ಇದರಿಂದ ನಷ್ಟ ಸಂಭವಿಸುತ್ತಿರಲಿಲ್ಲವೆಂದು ಹೇಳಬಹುದು. ಹಾಗೆ ಮಾಡದೆ, ಇದಕ್ಕೆ ಒಬ್ಬರು 
ಜನರಲ್‌ ಮ್ಯಾನೇಜರು, ಇಲ್ಲಿಗೇ ಬೇರೆಯಾದ ಹೆಚ್ಚಿಗೆ ಸಿಬ್ಬಂದಿಯಿಟ್ಟುಕೊಂಡು, ಭದ್ರಾವತಿಯಲ್ಲಿ 
ಸಿಕ್ಷುವ ಕಚ್ಚಾ ಸಾಮಾನುಗಳನ್ನು ನೇರವಾಗಿ ಪಡೆಯುವುದಕ್ಕೆ ಅವಕಾಶವಿಲ್ಲದಂತೆ ಅಡಚಣೆ 
ತಂದುಕೊಂಡು ಪ್ರತ್ಯೇಕವಾದ ಒಂದು ಟಗ! ಆಗಿ ನಡೆಸುವುದಕ್ಕೆ ತೊಡಗಿದ್ದೇ ಇದಕ್ಕೆ ಒಂದು 
ಮುಖ್ಯವಾದ ಕಷ್ಟವಾಗಿದೆ. ಇದನ್ನು ನೇರವಾಗಿ ಭದಾವತಿ ಕಾರ್ಬಾನೆಗೇ ಲಗತ್ತಿಸಿದ್ದರೆ ನಿಮಗೆ 
ಎಷ್ಟೋ ಆಡಚಣೆಗ ಳು ಕಡಮೆಯಾಗುತ್ತಿದ್ದವು ಮತ್ತು ಅಲ್ಲಿನ ಪ್ರವೀಣರ ಸಹಾಯವೂ ತಮಗೆ 
pi ಆಗ್ಗೆ ಹೆಚ್ಚಿನ ವಿರ್ಚಿಲ್ಲದೆ ಸಾಮಾನುಗಳನ್ನು ಮಾಡುವುದಕ್ಕೆ ತಮಗೆ ಸಾಧ್ಯವಾಗುತ್ತಿತ್ತು. 
ಮಾರ್ಕೆಟ್ಟಿನ ದರಗಳಿಗೆ ಹೊಂದುವಂತೆ ಸಾಮಾನುಗಳನ್ನು ನಾವು ತಯಾರು ಮಾಡಬಹುದಿತ್ತು 
ಎಂದು ನಾ ನಾನು ಹೇಳಬಯಸುತ್ತೇನೆ. 


ಹಾಗೆಯೇ ರೋಡ್‌ ಟ್ರಾಸ್‌ಸ್ಟೋರ್ಸ್‌ ಇಲಾಖೆ, ಈ ಇಲಾಖೆಗೆ ತಾವೀಗ ನೂರಾರು 

ಬಸ್ಸುಗಳನ್ನು ಕೊಂಡುಕೊಂಡಿದ್ದೀರಿ. ಅವುಗಳಿಗೆ ಬಾಡಿ ಕಟ್ಟಿಸುವುದಕ್ಕೆ ಮದ್ರಾಸ್‌ ಬೊಂಬಾಯಿಗಳ 

ಕಾರ್ಲಾನೆಗಳಿಗೆ ಆರ್ಡರ್‌ ಕೊಟ್ಟಿದ್ದೀರಿ. 20 ಲಕ್ಷ ರೂಪಾಯಿಗಳನ್ನು ಕೇವಲ ಬಾಡಿ ಕಟ್ಟಲಿಕ್ಕೆ ತಾವು 

ವೆಚ್ಚ ಮಾಡಿದ್ದೀರಿ. ಮೈಸೂರಿನಲ್ಲಿ, ಇಷ್ಟೊಂದು ಶಾಸ್ತ್ರ ನಿಪುಣರು, ಮತ್ತು ದೊಡ್ಡ ದೊಡ್ಡ 

ಕೈಗಾರಿಕೆಗಳಿರುವ ದೇಶದಲ್ಲಿ, ಕೇವಲ ಬಾಡಿ ಕಟ್ಟುವುದಕ್ಕೆ ಪ್ರಯತ್ನ ಮಾಡದೆ ಈ ಕೆಲಸವನ್ನು 

ಬೊಂಬಾಯಿ ಮದ್ರಾಸಿನವರಿಗೆ ವಹಿಸಿ ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ 
ಇ 


ಏಕೆ ಆ ಕಾರ್ಬಾನೆಯವರಿಗೆ ಕೊಟ್ಟರೋ ಕಾಣೆ. ಇಲ್ಲಿಯೇ ಬಾಡಿಯನ್ನು ಕಟ್ಟುವ ಒಂದು 


ಶಾಖೆಯನ್ನು ಏರ್ಪಡಿಸಿದ್ದರೆ ನಮ್ಮ ಮೈಸೂರು ದೇಶದ ಕಬ್ದಿಣ ಮತ್ತು ಮರದ ಸಾಮಾನುಗಳಿಗೆ 
ಹೆಚಿನ ಬೆಲೆ ಬರು ಸ್ರದಕ್ಕೂ ಸಮ್ಮಲ್ಲಿ ಸಾವಿರಾರು ಜಸರಿಗೆ ಕೂಲಿಯನ್ನು ಒದಗಿಸುವುದಕ್ಕೂ 
K ಇನ್ನು ಮೇಲಾದರೂ ಇಂಥ ವಿಷ ಷಯಗಳಲ್ಲಿ ಹೊರದೇಶಗಳಿಗೆ ಹೋಗದೆ 


€ಶದಲ್ಲೇ ಮಾಡಿಸುವುದಕ್ಕೆ ಆದಷ್ಟು ಪ್ರಯತ್ನ ಮಾಡಬೆಣೆಂದು ನಾನು ಕೇಳಿಕೊಳ್ಳುತ್ತೇನೆ. 


್ಲಿ ಪಬ್ಲಿಕ್‌ ವರ್ಕ್ಸ್‌ ಇಲಾಖೆಯ ವಿಷಯ ಹೇಳುವುದಾದರೆ, ಇವೊತ್ತಿನ ದಿವಸ ನಮ 

ನ ಭು ದಲ್ಲಿ ನಮ್ಮ ದೇಶದ ಬಹು ಭಾಗದಷ್ಟು ಹಣವನ್ನು, ಸುಮಾರು 30 ಲಕ್ಷ 
ರೂಪಾಯಿಗಳನ್ನು ಈ ಇಲಾಖೆಗಾಗಿ ಖರ್ಚುಮಾಡುತ್ತಿದ್ದೇವೆ. ಈ ಇಲಾಖೆ ಎಷ್ಟು ಮೆಹನಕ್ತಿನಿಂದ 
ಕೆಲಸಮಾಡುತ್ತದೆಯೋ ಅಷ್ಟೂ ನಮ್ಮ ದೇಶಕ್ಕೆ ಉಪಕಾರವಾಗುತ್ತದೆಂದು ಹೇಳಬಹುದು. ಆದರೆ 
ಇವೊತ್ತಿನ ದಿವಸ ಈ ಇಲಾಖೆಯ ಸ್ಥಿತಿ ಯಾವ ರೀತಿಯಿದೆಯೆಂದರೆ, ಇದನ್ನು ಪಬ್ಲಿಕ್‌ ವರ್ಕ 
ಡಿಪಾರ್ಟ್‌ಮೆಂಟ್‌ ಎಂದು ಹೇ *ಛುವಹಾಗಿಲ್ಲ! ಇದನ್ನು ಪಬ್ಲಿಕ್‌ ವೇಸ್ಟ್‌ ಡಿಪಾರ್ಟ್‌ಮೆಂಟ್‌ ಎಂದು 
ಜನರು ಹೇಳುವ ಮಾತು ಅರ್ಥ ಪೂರಿತವಾದ ಮಾತು. ಎಕೆಂದರೆ ಎಷ್ಟು ದುಡ್ಡನ್ನು ಈ ಇಲಾಖೆಗಾಗಿ 
ಖರ್ಚು ಮಾಡುತ್ತಿದ್ದೇವೋ ಅದಕ್ಕೆ ತಕ್ಕಷ್ಟು ಪತಿಫಲ ನಮಗೆ ದೊರೆಯುತ್ತಿಲ್ಲ. ಇದಕ್ಕೆ ಕಾರಣವೇನೆಂದರೆ, 
ಮಧ್ಯೆ ಇರುವ ಗೀrmedary ಗಳ ಹೊಡೆತ ಬಹಳವಾಗಿದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕ 
ವಿಚಾರ. ದೊಡ್ಡ ದೊಡ್ಡ ಕಾಮಗಾರಿಗಳ ವಿಜಾರ ನಾವು ಕೇಳುತ್ತಿದ್ದೇವೆ. ಅಲ್ಲದೆ ಮೊದಲು ಈ 
ಇಲಾಖೆಯಲ್ಲಿ ಎಷ್ಟು ಎ೦ಜನಿಯರುಗಳಿದ್ದರೋ ಈಗ ಏಕೋ ಆ ಸಂಕ್ಕೆಯನ್ನು ಬಹಳವಾಗಿ 
ಹೆಚ್ಚೆಸುತ್ತಿದ್ದಾರೆ. ಕೇವಲ ಲಕ್ಕವಳ್ಳಿ ಪಾಜೆಕ್ತಿಗೇ ಚೀಫ್‌ ಎಂಜಿನಿಯರನ್ನು ನೇಮಕಮಾಡುವುದಾಗಿ 

ಹೇಳಿದ್ದೀರಿ. ಈ ರೀತಿ ಂp ಯಾದಂಥ ಏರ್ಚುಗಳನ್ನು ಮಾಡುವುದು ಬೇಡ. ಹೆಚ್ಚು 
ಹೆಚ್ಚಿಗೆ ಉನ್ನತಾಧಿಕಾರಿಗಳನ್ನು ನೇಮಕಮಾಡುತ್ತಾ ಹೋದರೆ ಅದರಿಂದ ಇನ್ನೂ ಕೆಲಸಕ್ಕೆ ಆಡಚಣೆಯೇ 
ಹೊರತು ಖಂಡಿತ ಕೆಲಸ ಸುಲಲಿತವಾಗಿ ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಖರ್ಚುಕೂಡ 
ಜಾಸ್ತಿಯಾಗುತ್ತದೆ. ಆದ್ದರಿಂದ ಇಂಥ ಉದಾಹರಣೆಗಳನ್ನು ಆದಷ್ಟು ಮಟ್ಟಿಗೆ ತಾವು ಕಡಮೆ 
ಮಾಡಬೇಕು. ಕೆಲಸವನ್ನು « ಆದಷ್ಟು ಹೆಚ್ಚಿಗೆ ಮಾಡಬೇಕೆಂದರೆ ಉನ್ನತಾಧಿಕಾರಿಗಳನ್ನು ಹೆಚ್ಚಿಗೆ 
ಮಾಡದ್ದರಿಂದಾಗುವುದಿಲ್ಲ. ಅವರನ್ನು ಕಡಮೆ ಮಾಡಿದರೆ ಒಳಿತಾಗುತ್ತದೆಂದು ನಾನು ಸಲಹೆ ಮಾಡ 


್ಸ ಪ 
ನ. pe) ನ್‌ TE ್‌ pe] ಜಿ 
ದಿವಸ ಮ್ಹಸೂರು ದೇಶದಲ್ಲಿ ಜನತೆ ತರಿಗೆಗಳ ಭಾರವನ್ನು ಹೊತ್ತೊ ಹೊತ್ತೂ ಬಹಳ ಕಷ್ಟ್ಕೀಡಾಗಿದ್ದಾ ). 


ಲ 
pa ಲಿ ರ್‌ ] pa p 
ಅದಲ್ಲೂ ಇವೂತ್ತು ಸೂಚಿಸಿರತಕ್ಕ ಶ ತೆರಿಗೆಗಳು ನಮ್ಮ ದೇಶದ ಅನ್ನದಾತನಾ ರೆತನಿಗೆ ಸಂಬಂಧಪಟ 
ಸ್‌ ps [3 ಲ pu 
ps J, ನಾ pe) ನ: pS pe RS ವಿ py 
ತೆರಿಗೆಗಳು. ಸುಮಾರು ಮಸೂರು ದೇಶ ಹು ಟ್ಹದಾಗಿನಿಂದಲೂ ಕೂಡ, ದೇಶದದ್ತಿ ಯಾವುದೊಂದು 


ಸಂಸದೀಯ ಪಟು 33 


ಹೆಚ್ಚಿನ ಆದಾಯವೇ ಇಲ್ಲದ ಕಾಲದಲ್ಲಿಯೂ ಕೂಡ, ಭೂಕಂದಾಯ ಏಕ ಪ್ರಕಾರವಾಗಿ ಮೈಸೂರು 


ದೇಶದ ವೆಚ್ಚವನ್ನು ಹೊತ್ತುಕೊಂಡು ಬಂದಿದೆ. ಅನೇಕ ಬಾಬುಗಳಲ್ಲಿ ಉತ್ಪತ್ತಿ ಬಹಳ 
ಕಡಮೆಯಿದ್ದಾಗಲೂ ಭೂಕಂದಾಯವು ದ್ರುವನಕ್ಷತ್ತದಂತೆ ಏಕೈಕವಾಗಿ ಇದ್ದು ಸರ್ಕಾರಕ್ಕೆ ಸಹಾಯ 


ಮಾಡುತ್ತಿದ್ದ ಬಾಬು. ಇಂಥ ಜನ ಇವೊತ್ತಿನವರೆಗೆ ಅನೇಕ ಕಷ್ಟ ನಷ್ಟಗಳಿಗೆ ಗುರಿಯಾಗಿ, ಆದರಲ್ಲೂ 
ಕಳೆದ ಮೂರು ವರ್ಷಗಳಲ್ಲಿ ಎಂದೂ ಕಾಣದ ದುರ್ಭಿಕ್ಷಕ್ಕೊಳಗಾಗಿ, ಈಗತಾನೆ ಆ ಕಷ್ಟಗಳಿಂದ 
ಪಾರಾದೆವೆಂದು ತಮ್ಮ ಕಷ್ಟವನ್ನು ಸ್ವಲ್ಪ ಪರಿಹರಿಸಿಕೊಳ್ಳುತ್ತಿರುವ ಸಮಯದಲ್ಲಿ ಏಕ್‌ದಂ ಶೇಕಡ 
50ರಷ್ಟು 60ರಷ್ಟು ಕೆಲವು ಕಡೆ 800ರಷ್ಟು ಜಾಸ್ತಿಮಾಡಿದರೆ ಹೇಗೆ ಅವನು ತಡೆದುಕೊಂಡಾನು! ಕಾಫಿ 
ಎಸ್ನೇಟುಗಳಿಗೆ ಒ೦ದು ರೂಪಾಯಿಇದ್ದದ್ದನ್ನು 0 ರೂಪಾಯಿಮಾಡಿ ಶೇಕಡ 800-900ರಷ್ಟು ಎಂದು 
ಸಿಕ್ಕಾಪಟ್ಟೆ ತೆರಿಗೆಗಳನ್ನು ಸೂಚಿಸಿ ಜನತೆಯ ಮುಂದಿಟ್ಟರೆ ಅವರು ಏನೆಂದುಕೊಂಡಾರು! 
ಸರ್ಕಾರದವರಿಗೇನಾದರೂ ಒಂದು ರೀತಿ, ನೀತಿ ಇದೆಯೇ? ರೈತರಿಗೆ ಕಂದಾಯ ಕಡಮೆ ಮಾಡುತ್ತೇವೆ 
ಎಂದು ಹೇಳುತ್ತಿದ್ದಂಥ ಜನ ಇವೊತ್ತಿನ ದಿವಸ ಕಂದಾಯ ಹೊರೆಯನ್ನು ನಿರ್ದಾಕ್ಷಿಣ್ಯವಾಗಿ ಅವರ 
ಮೇಲೆ ಹೇರುತ್ತಿದ್ದಾರೆ! ರೈತರೇ ದೇಶದ ಬೆನ್ನುಮೂಳೆ ಬಂದು ಎಲ್ಲರೂ ಹೇಳುತ್ತಿದ್ದರು. ಅಂಥವರ 
ಮೇಲೆ ಇವೊತ್ತಿನ ದಿವಸ ಈ ತೆರಿಗೆ ಹಾಕಿದರೆ ದೇಶದ ಬೆನ್ನುಮೂಳೆಗೆ ಅದು 
ಕುಠಾರಪ್ರಾಯವಾಗುವುದಿಲ್ಲವೆ! ಬೆನ್ನು ಮೂಳೆಯನ್ನು ಮುತಿದಂತಾಗುವುದಿಲ್ಲವೇ? ಎಂದು ನಾನು 
ತಮ್ಮನ್ನು ಎಚ್ಚರಿಸುತ್ತೇನೆ. ಅಷ್ಟೇ ಅಲ್ಲ. ಈ ತೆರಿಗೆಯನ್ನು ಸರ್ಕಾರದವರು ದೊಡ್ಡ ಮನಸ್ತು ಮಾಡಿ 
ವಾಪಸ್ಸು ತೆಗೆದುಕೊಳ್ಳುವುದು ಬಹಳ ಸೂಕ್ತ. ಇಲ್ಲದಿದ್ದರೆ ದೇಶದಲ್ಲಿ ಖಂಡಿತವಾಗಿಯೂ ಕೂಡ 


ಬಹಳ ನಷಕರವಾದ ಪರಿಣಾಮವುಂಟಾಗುತ್ತದೆಂದು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 


% (ವಿ.ಸ. ಕಲಾಪ 17ನೇ ಮಾರ್ಚ್‌, 1954-55) 


—*— 


34 ಎಸ್‌. ತಿವಪ್ರ 


ಶಿವಪ್ಪ ಏಧಾನಸಭಾ ಕ್ಷೇತ) ಸಭಾಪತಿಯವರೆ, ರಾಜಪ್ರಮುಖಿರ ಬಾಷಣದ 
ಮೇಲೆ ಮಾತನಾಡುತ್ತಾ ಒಂದೆರಡು ವಿಜಾರಗಳನ್ನು ಹೇಳುತ್ತೇನೆ. ನಮ್ಮ ಸರ್ಕಾರದವರು ಇದರಲ್ಲಿ 
ತಮ್ಮ ನೀತಿ ಏನು ಎಂಬ ವಿಚಾರವಾಗಿ ಬಹಳ ಸಂಕ್ಷೇಪವಾಗಿ ಸುಮಾರು ಎಂಟು ಪುಟಗಳಲ್ಲಿ 
ನಮೂದಿಸಿದ್ದಾರೆ. ಇದರಲ್ಲಿ ಕೊನೆಯದಾಗಿ ರಾಜಪ್ರಮುಖರು The "Sarvodaya ideal 
and the Socialistic pattern of society must harmomise into a synthesis” 
ಎಂದು ಹೇಳಿ ಸರ್ಕಾರದ ಧ್ವೇಯವೇನೆಂಬ ಬಗ್ಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾನು 
ಹೇಳುತ್ತೇವೆ. ಈ ಸರ್ಕಾರದ ನೀತಿಯನ್ನು ನಾಲ್ಕು ಶಬ್ದಗಳಲ್ಲಿ ಹೇಳುವುದಾದರೆ, most vascillating, 
self-contradictory and conflicting, ideology, ಅವರ ನೀತಿ ಭascillating 
ಒಂದಕ್ಕೊಂದು cಂಗcting ಆಗಿದೆ. ಹೇಗೆಂದರೆ, ಅವರು ಸರ್ವೋದಯ ಸಮಾಜವಾದ ನೀತಿಯೇ 
ನಮ್ಮ ಧೋರಣೆಯಾಗಿ ಇಟ್ಟುಕೊಂಡಿದ್ದೇವೆಂದು ಹೇಳುತ್ತಾರೆ. ಹಾಗೆಂದು ಹೇಳುತ್ತಿದ್ದಾರೆ. 
ಸರ್ವೋದಯ ಒಂದು ಉದಾತ್ತವಾದ ಧ್ಯೇಯ ಮತ್ತು ನೀತಿಗನುಸಾರವಾಗಿ ಸರ್ಕಾರದ ಆಡಳಿತ 
ತಮದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಬೇಕು. ಆಡಳಿತ ವಿಕೇಂದ್ರೀಕರಣವಾಗಬೇಕು. ಕೆಳಗಿನ 
ಮಟ್ಟದಲ್ಲಿ ಆಡಳಿತದ ಅಂಕುರ ಹುಟ್ಟಬೇಕು. ಅಂದರೆ ಗ್ರಾಮ ಪಂಚಾಯಿತಿಗಳು 
ಪಾರ್ಲಿಮೆಂಟಿನಂತಾಗಬೇಕು. ಅವಕ್ಕೆ ಸರ್ವಾಧಿಕಾರ ಕೊಡಬೇಕು. ಆದಾದ ಮೇಲೆ ಡಿಸ್ಷಕ್ಟ್‌ ಕೌನ್ನಿಲ್‌ನಲ್ಲಿ 
ಆಯಾ ಡಿಸ್ಪಿಕ್ಷಿನ ಸರ್ವ ಆಡಳಿತ ಕಾರ್ಯಗಳೂ ನಡೆಯುವಂತಿರಬೇಕು. ಆದರೆ. ಇವೊತ್ತು ಆ 
ತತ್ತವನ ್ಸ ಅನುಸ ಸರಿಸುವುದಿರಲಿ, ಅದಕ್ಕೆ ಕೇವಲ ವಿರುದ್ಧವಾಗಿ ಕೆಲಸ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ. 
ಜಿಲ್ಲಾ ಬೋರ್ಡ್‌ ಒಂದನ್ನು ರಜಿಸುವುದಕ್ಕೇ ಶಕಿಯಲ್ಲದ ಇವರು ಇವೊತ್ತು ಸರ್ವೋದಯದ 
ನೀತಿಯನ್ನು ಸರ್ವಾಧಿಕಾರದ ನೀತಿಯಾಗಿ ಮಾರ್ಪಾಟು ಮಾಡಿಕೊಂಡಿದ್ದಾರೆ. ಏಕೆಂದರೆ, ಇವರು 
ಇಂದು ಜಿಲ್ಲಾ ಬೋರ್ಡ್‌ನ್ನು ರದ್ದುಮಾಡಿ ಅವರ ಆಧಿಕಾರವನ್ನೆಲ್ಲಾ ಜಿಲ್ಲಾಧಿಕಾರಿಗಳಿಗೆ ವಹಿಸಿದ್ದಾರೆ. 
ಅವರು ಹೇಳುವ ನೀತಿಗೆ ಈ ವರ್ತನೆ ವಿರುದ್ಧವಾಗಿದೆ. ಇಂಥವರು ಸರ್ವೋದಯವೆಂಬ ಮಹಾತ್ಮ 
ಗಾಂಧಿಯವರ ಮಹತ್ವವುಳ್ಳ ಪದವನ್ನು ಇಲ್ಲಿ ಉಪಯೋಗಿಸಬಾರದಾಗಿತ್ತು. ಅಂತೆಯೇ 


ಇ pd [oe] 
ಬೇರೆಯಲ್ಲ. ಸೋಷಿಯಲಿಸ್ಟ್‌ ಎಂದು ೩ರತtra೩ct ೮ ಆಗಿ ಹೇಳಿರು ರುವುದನ್ನು ಬಿಟ್ಟು, ಂಗrete 
ಆಗಿ ಏನು ಮಾಡಿದ್ದಾರೆಂಬುದನ್ನು ಜನ ನೋಡಬೇಕು. ಕೇವಲ ವೇದಿಕೆಯ ಮೇಲೆ ಕುಳಿತು 
ಸೋಷಿಯಲಿಸ್ಟ್‌ ಸಮಾಜ ಮಾಡುತ್ತೇವೆಂದು ಹೇಳಿದ ಮಾತ್ರಕ್ಕೇ ಆ ಸಮಾಜವನ್ನು ನಿರ್ಮಾಣ 


ಈ 
pee Ma SE pH jd we pL pe ~: x [, 
ಮಾಡಿದಂತಾಗಲಿಲ್ಲ ಆ ತತ್ತವನ್ನು ಪತಿಪಾದನೆ ದ ಬದಲು ಆದನ್ನು ನಿರ್ನಾಮ 
pe ಇ 
೭ 


3 
C. 
bl 
3] 
Cl 
i 
Rl 
£1 
p 
©) 
£2 
t) 
ps) 
tl 
CL 
ಸ 
fo 
p 
; 
1 
tl 


ದರಿಯನ್ನು ಅವರ ದಿನಚ 


ಸಂಸದೀಯ ಪಟು 35 


ಕಾರ್ಯಾಚರಣೆಯಲ್ಲಿ ಕಾಣಬೇಕು. ಕ ಹೊತ್ತು ರಾಜಪಮುಖರು ಅಪ್ಪಣೆ ಕೊಡಿಸಿರತಕ್ಕ ಭಾಷಣದಲ್ಲಿ 
ಸಾರಿರುವ ಸೋಷಿಯಲಿಸ್ಟ್‌ ಪ್ಯಾಟರ್ನ್‌ ಎಂಬ ನೀತಿಗೇ ವಿರೋಧವಾಗಿರುವ ಒಂದು ಸಮಾಚಾರವಿದೆ. 
ಒಂದು ಜಾಪರ ಹೇಳು ಸ ದಾದರೆ ಖಾ ಕಟ್ಟಡದ ವಿಷಯ. ಈ ವಿಚಾರ 


i 
[43 
4 
ಅ 
‘g 
5) 
Wa 
ip 
> 
ge 
a 
(Ge 
¢ 
೪ 
3 G9 
19 
py 
pl) 
5) 
Fe 
ಬ 
tl 
(4 
ಕ್ರ 
Eo 
[sO 
fy 
5 


ವಿಧಾನಸೌಧದ WS ದೊಡ್ಡ ಕಥೆ ಅದಕ್ಕೊಂದು ಪ್ಲಾನಿಲ್ಲ. ಒಂದು ಎಷ್ಟಿಮೇಟಲ್ಲ. 
ಒಂದು ಅಂದಾಜು ಮಾಡಿಲ್ಲ. ಮನಸ್ಸಿಗೆ ಬಂದ ಹಾಗೆ ಕಟ್ಟಡದ ಬದಲಾವಣೆಯಾಗುತ್ತಿದೆ. ಇವತ್ತಿನ 
ದಿವಸ ನಮ್ಮ ದೇಶಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವುದು ವಿದ್ಯುಚ್ಛಕ್ತಿಯ ಉತ್ಪಾದನೆ, ಇಷ್ಟು 
ದುಂದುಗಾರಿಕೆಯಿಂದ ಕೇವಲ ಇಂಥ ಕಟ್ಟಡಗಳಿಗೆ ಪಣವನ್ನೆಲ್ಲಾ ವ್ಯಯಮಾಡುತ್ತಿದ್ದಾರೆಯೇ 
ಹೊರತು, ದೇಶದ ಸರ್ವತೋಮುಖವಾದ ಏಳಿಗೆಗೆ ಸಾಧಕವಾದ ಎದ್ಭುಚ್ಛಕ್ತಿಯ ಉತ್ಪಾದನೆಗೆ 
ಗಮನಕೊಟ್ಟಲ್ಲ. ಇವೊತ್ತು ಯಾರಾದರೂ ಒಂದು ಪಂಪು ನ ನಡೆಸುವುದ್ಕೆ ವಿದು ಚಕ್ಷಿ ಬೇಕೆಂದು 
ಕೇಳಿದರೆ ಕೊಡುವುದಕ್ಕೆ ನಿಮಗೆ ಶಕ್ತಿಯಿಲ್ಲ. ಶಿಂಷಾ ಪ್ರಾಜೆಕ್ಷಿಗೆಂದು 65 ಲಕ್ಷ ರೂಪಾಯಿಗಳು 
ಕೇಂದ್ರ ಸರ್ಕಾರದಿಂದ ಬಂದರೂ ಕೂಡ ಆ ಹಣವನ್ನು ಬೇರೆ ಯಾವುದಕ್ಕೋ 
ಮುಂದಾಲೋಚನೆಯಿಲ್ಲದೆ ಖರ್ಚುಮಾಡಿದರೆ. ಹೀಗಾಗಿ ನಮ್ಮ ದೇಶದ ವಿದ್ಯುಚ್ಛಕ್ತಿಯ, 
ಉತ್ಪಾದನೆಯನ್ನು ಜಾಸ್ತಿ ಮಾಡದೆ ಇದ್ದುದರಿಂದ ಇಂದು ನಮ್ಮ ದೇಶದ ಸಾಮಾಸ್ಯ ಜನರ ಇಳಗೆಗೆ in 


ಆದಾರವಾದ ವಿದ್ಯುಚ್ಛಕ್ತಿಯನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ. ಈಗ ಹೊನ್ನೆಮರಡು 
ಯೋಜನೆಗೆಂದು 2-13 ಕೋಟಿ ರೂಪಾಯಿಗಳನ್ನು ಎರಡನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ 
ತೋರಿಸಿದ್ದಾರೆ. ವಿದ್ಭುಚ್ಛಕ್ತಿಯ ವಿಚಾರದಲ್ಲಿ ಇಂಡಿಯಾ ದೇಶದಲ್ಲಿಯೇ ಮುಂದುವರಿದಿದ್ದ ನಮ್ಮ 
ಸಂಸ್ಥಾನ ಇಂದು ಹೊಸದಾಗಿ ಒಂದು ಪಂಪಿಗೆ ವಿದ್ಯುಶ ಚ್ಛಕ್ತಿ ಒ ದಗಿಸಬೇಕೆಂದರೂ ಕೊ 

ಶಕ್ತಿಯುಲ್ಳದಾಗಿಲ್ಲ. ಈ ಸರ್ಕಾರಕ್ಕೆ ಮುಂದಾಲೋಚನಾ ಶಕ್ತಿಯಿಲ್ಲವೆಂದು $ ಎತ್ತಿ ತೋರಿಸಲು ಇದೊಂದು 
ಉದಾಷರಣೆಯಾಗಿದೆ. 


3 


[Ca 


ಶೀಮನ್ನಹಾರಾಬ ರವರ ಭಾಷಣದಲ್ಲಿ ಅಡಕವಾಗಿರುವ ಇನ್ನೂ ಒಂದೆರಡು ಬ ಬಹುಮುಖ್ಯ 
ವಿಚಾರಗಳಿವೆ. ಒಂದನೆಯದು. ರಾಜ್ಯ ಪುಸರ್ಮ್ವಿಂಗಡಣೆಯ ವಿಚಾರ, ಎರಡನೆಯದು, ದ್ವಿತೀಯ 
ಪಂಚವಾರ್ಷಿಕ ಯೋಜನೆ ರಾಜ್ಯ ಪುನರ್ವಿಂಗಡಣೆಯ ವಿಜಾರದಲ್ಲಿ ನಾನು ಹಿಂದೆಯೇ ಹೇಳಿದ 


ಹಾಗೆ ಸರ್ಕಾರದವರು ನಿರ್ದಿಷ್ಟವಾಗಿ ಇದೇ ತಮ್ಮ ನೀತಿಯೆಂದು ಧೈರ್ಯವಾಗಿ ಹೇಳಿಲ್ಲ. ಸರ್ಕಾ 


ಕಾಣದೆ ಸ PUNE SSE ಕಾಣಬಹುದು. ಒಂದು ಕಡೆ 


ಇ ಲ 


po 


ಹ Kannada Speaking ಪದೇಶಗಳನ್ನು ಸೇರಿಸುವುದಕ್ಕೆ ಮನಸು ಮಾಡಿದೇೆಂದು 


[a] 
ಹೇಳಿದ್ದಾರೆ. ಇನ್ನೊಂದು ಕಡೆ ಇದೇ ವಿಷಯವನ್ನು ಪ್ರಸ್ತಾಪ ಮಾಡುತ್ತಾ Language should 


(i ir 


ಬು 
[sx 
ಸ 
KO 
t 
[T 


ಮ ಣಿ 


not be given more importance than what is due ಎ೦ದು ಹೇಳಿದ್ದಾರೆ. ಹೀಗೆ 
ಎರಡು ಅಭಿಪ್ರಾಯಗಳನ್ನು ಒಂದೇ ನಿರೂಪಣೆಯಲ್ಲಿ ಸೇರಿಸಿದ್ದಾರೆ. ನಿರ್ದಿಷ್ಟವಾಗಿ ಒಂದು ತತ್ವವನ್ನು 
ನಿರೂಪಣೆ ಮಾಡುವುದಕ್ಕೆ ಇವರಿಗೆ ಶಕ್ತಿಯಿಲ್ಲವೆಂಬುದು ವ್ಯಕ್ತವಾಗುತ್ತದೆ. ಅಂಥ ಶಕ್ತಿಯಿಲ್ಲದಿದ್ದ 


ಮೇಲೆ, ಅವರು ಪಜಾಪಭುತ್ತದಲ್ಲಿ ಮಾಡಬೇಕಾದ ಒಂದು ಕಾರ್ಯವೆಂದರೆ ಆ ಸ್ಥಾನದಿಂದ ಕೆಳಗೆ 
ಇಳಿಯುವುದು. ಇಂಥ ಸರ್ಕಾರ ಸರ್ಕಾರವೆಂದು ಕರೆಸಿಕೊಳ್ಳುವುದಕ್ಕೆ ಅರ್ಹವಾಗಿಲ್ಲವೆಂದು 
ವಿಷಾದದಿಂದ ನಾನು ಹೇಳಬೇಕಾಗಿದೆ. ಹೀಗಿರುವಾಗ ಅವರು ಕೇವಲ ಅಧಿಕಾರ ಲಾಲಸೆಯಿಂದ 


ಅನಿಶ್ಲಿತರಾಗಿ ಅತ್ತ ಕಡೆಯಿಂದ ಇತ್ತ ಕಡೆಗೆ ತೂಗಾಡುತ್ತಿರುವುದು ವಿಷಾದಕರ. ಯಾವ ರೀತಿ 


ಅವರಿಗೆ ಮಾರ್ಗದ ದರ್ಶಕವಾಗಿರುವುದ ಕ್ಕೆ ಸಮರ್ಥರಾಗಿಲ್ಲ. S.R.C. 


ವದನ್ನು ದೇಶದ ಮುಂದಿಟ್ಟರೋ ಅದ ದಕ್ಕೆ ದೇ ಶದ ಜನರು ಎಷ್ಟರ 


ಮಟ್ಟಿಗೆ ಸ್ವಾಗತ ನೀಡಿದರು ಎಂಬುದನ್ನು ಅಳತೆ ಮಾಡಿ ಅದರಂತೆ ನಡೆಯುವುದು ಒಂದು 
ನೀತಿಯಾಗಿತ್ತು. ಇವೊತ್ತು ರಾಜ ಪ್ರಮು ರು ಕೊಟ್ಟಿರುವ ಭಾಷಣದಿಂದಲೇ ಆದಕ್ಕೆ ಯಾವ 
ರೀತಿಯ ಸ್ಪಾಗತ ರ ಗೊತ್ತಾಗಿದೆ. ಜನರಿಂದ ಆದಕ್ಕೆ ಪ್ರತೀಕಾರ ಎಷ್ಟರಮಲ್ಟಿಗ 
ಬಂತು ಎಂಬುದೂ ವ್ಯಕ್ತಪಟ್ಟದೆ. ಅದರಂತೆ ಧೈರ್ಯವಾಗಿ ನಾವು ಮೊದಲು ಮಾಡಿದ್ದು ತಪ್ಪು. 


ಈಗ ಬೇರೆ ರೀತಿಯನ್ನನುಸರಿಸುತ್ತೇವೆಂದು ನಮ್ಮ ಸರ್ಕಾರ ಮಾಡಬಹುದಾಗಿತ್ತು ಈಗ ಅದಾವುದೂ 
ಇಲ್ಲ. ತಮಗೆ ವಾಸ್ತವಿಕವಾಗಿ ಕಂಡು ಬಂದುದನ್ನು ದೇಶದ ಮುಂದಿಟ್ಟು ದೈರ್ಯವಾಗಿ ಒಂದು 


ನೀತಿಯನ್ನು ಜನತೆಯ ಮುಂದೆ ಪ್ರತಿವಾದಿಸಲು ಇವರಿಗೆ ಶಕ್ತಿಯಿಲ್ಲವg moral support 


pS — ಲೌಂಮೆ 
ಬಧಿಬಲ್ಲ pe) U ವಷಾದಿಸುತೀವಿ 
೫ (ವಿಧಾನ ಪರಿಷತ್ತಿನ ಡವಳಕೆ ದಿನಾಂಕ 23ನೇ ಫೆಬವರಿ, 1956) 


ಪಂಚವಾರ್ಷಿಕ ಯೋಜನೆ ಕುರಿತ ಚರ್ಚೆ 1956 


ತೀ.ಎಸ್‌.ಶಿವಪ್ಪ (ವಿಧಾನ ಸಭಾ ಕ್ಷೇತ) : ಸಭಾಪತಿಯವರೇ, ನಾನು ಪಂಚವಾರ್ಷಿಕ 
ಯೋಜನೆಯ ವಿಚಾರವಾಗಿ ಮಾತನಾಡುತ್ತಾ ಈ ಯೋಜನೆಯಿಂದ ನಾವು, ನಮ್ಮ ದೇಶವು 
ಎಷ್ಟರಮಟ್ಟಿಗೆ ಉತ್ತಮವಾಗಬೇಕು ಎಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇವೋ ಆ ಒಂದು ನಿರಿಕ್ಷೆ 
ಇವೊತ್ತಿನ ದಿವಸ ನಿರಾಶೆಯಾದ ಹಾಗೆ ಆಗಿದೆ ಎಂದು ಹೇಳಿದೆ. ಪಂಚವಾರ್ಷಿಕ ಯೋಜನೆಯನ್ನು 
ಮಾಡಿದ ಕಾಲದಲ್ಲಿ ಸರ್ಕಾರದವರು ನಮ್ಮ ಸಭೆಯನ್ನು ಕೇಳಲಿಲ್ಲ ಮತ್ತು ನಮ್ಮ ಸಲಹೆಗಳನ್ನು 
ಸಹ ತೆಗೆದುಕೆ ಇಂಡಿಲ್ಲ ನಾವು ಈ ಯೋಜನೆಯನ್ನು ಸಿದ್ದ ಮಾಡುವಾಗ ಯಾವುವು ದೇಶದ 
ಆರ್ಥಿಕ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಏರಿಸತಕ್ಕ ಕಾಮಗಾರಿಗಳು ಎಂಬುದನ್ನು ಈ ಮತ್ತು ಕೆಳಗಿನ 
ಸಭೆಗಳಲ್ಲಿ ಚರ್ಚೆಮಾಡಿ ಅವರನ್ನು ತಮ್ಮ ಅಂತರಂಗಕ್ಕೆ ತೆಗೆದುಕೊಂಡಿಲ್ಲ. ಹಿಂದೆ ಮಂತ್ರಿ 
ಮಂಡಲದವರು ಸ್ಟೇಚ್ಛೆಬುಂದ ತಮಗೆ ಇಷ್ಟ ಬಂದ ಹಾಗೆ ಪಂಚವಾರ್ಷಿಕ ಯೋಜನೆಗೆ ಖರ್ಚುಮಾಡಿ 
ಮುಗಿದ ಎರಡನೆ ಪಂಚದಾಷಿ ಕ ಯೋಜನೆಯನ್ನು ನೀವು ಪಾರಂಭ ಮಾಡಿದ್ದೀರಿ. ಇವೊತ್ತಿನ 
ದಿವಸ ದೇಶದಲ್ಲಿ ಬಹಳ ಹಣ ವೆಚ್ಚವಾಗಿದ್ದರೂ ಕೂಡ ದೇಶದ ಜನತೆಯು ಈ ಒಂದು ಪಂಚವಾರ್ಷಿಕ 
ಯೋಜನೆ ಉದ್ದೇಶವೇನು, ಪರಿಣಾಮವೇನು, ಎಂಬುದನ್ನು ತಿಳಿದುಕೊಳ್ಳದೆ ಹೋದರೆ ಅದರಿಂದ 
ದೇಶಕ್ಕೆ ಉಂಟಾದ ಪ್ರಯೋಜನವೇನು ಎಂದು ಕೇಳುತ್ತೇನೆ. ಅದಕ್ಕೆ ಕಾರಣ ಇಷ್ಟೆ ಪಂಚವಾರ್ಷಿಕ 
ಯೋಜನೆಯಲ್ಲಿ ಕಮ್ಮೂನಿಟಿ ಪ್ರಾಜೆಕ್ಸುಗಳು ಮತ್ತು ನ್ಯಾಷನಲ್‌ ಎಕ್ಸ್‌ಟೆನ್ನನ್‌ ಸರ್ವಿಸ್‌ ಇವು 
ಕೇವಲ ಅಮೇರಿಕಾ ದೇಶದ ಒಂದು ಮಾದರಿಯಾಗಿವೆಯೇ ಹೊರತು ನಮ್ಮ ದೇಶಕ್ಕೆ ಅವು 
ಸರಿಯಾದ ಪಾಜೆಕ್ಷುಗಳಲ್ಲ ಎಂದು ಹೇಳುತ್ತೇನೆ. ಏಕೆಂದರೆ ಅಲ್ಲಿ ಅಪಾರವಾದ ಹಣವಿದೆ. ಅದು 
ಹಣದ ಒಂದು ಶಕ್ತಿಯಿಂದ ನಡೆಸತಕ್ಕ ಕ್ರಮವಾಗಿದೆ. ನಿಜವಾಗಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ 
ಕಾರ್ಯಗಳನ್ನು ನಡೆಸಬೇಕಾದರೆ ನಮಗೆ ಅಪಾರವಾದ ಸಂಪತ್ತು, ಈ ಜನತೆಯ ಸಂಪತ್ತನ್ನು 
ನಾವು ಸರಿಯಾದ ಕ್ರಮದಲ್ಲಿ ಮ ಉದ್ದೇಶವನ್ನು ಇಟ್ಟುಕೊಂಡಿಲ್ಲ. ಆದಕ್ಕೆ ಕಾರಣ 
ಇಷ್ಟೆ ಇವೊತ್ತಿನ ದಿವಸ ಈ ಪಂಚವಾರ್ಷಿಕ ಯೋಜನೆಗಾಗಿ ತೆರಿಗೆಯನ್ನು ಜನರ ಮೇಲೆ ಬಹಳ 
ಉದಾರವಾಗಿ ಹಾಕಿದ್ದೇವೆಯೇ pd ಜನತೆಗೆ ಪತ್ಕುಪಕಾರ ಕೊಡತಕ್ಕ ಅನುಕೂಲಗಳನ್ನು 
ಸಾಕಷ್ಟು ಕೊಟ್ಟಿಲ್ಲ. ಅದಕ್ಕಾಗಿ ಪಂಚವಾರ್ಷಿಕ ಯೋಜನೆಯ ಒಂದು ಅಂಗವಾಗಿ ಇವತ್ತಿನ ದಿವಸ 
ಜನತೆಯ ಮೇಲೆ ಹಾಕಿರುವ ತೆರಿಗೆಗಳು ಹೋಗಬೇಕು. 1941ನೇ ಇಸವಿಯಿಂದ ಸುಮಾರು 20 
ಹೊಸ ತೆರಿಗೆಗಳು ಜಾರಿಗೆ ಬಂದಿವೆ. ಅವೆಲ್ಲವನ್ನೂ ಒಂದೊಂದಾಗಿ ಹೇಳಿದರೆ ಮಾನ್ಯ ಸದಸ್ಯರಿಗೆ 


ಜ್ಞಾಪಕವಿಲ್ಲದೆ ಇರಬಹುದು ಅಷ್ಟೊಂದು ತೆರಿಗೆಗಳ ಭಾರವನ್ನು ಇಪೊತ್ತು ಜನತೆಯ ಮೇಲೆ 


ಲ್ಲ 

% 
ದಿಲಿ 

ನ 


§ 


[i 


ಇದೆ. 


py 
ವ 


pou) 


ಯ 
, ಅವನಿಗೆ ॥0 ಎಕರೆ 15 
ಯಿ ತತ್ತ: 
ಚುತಿದಿ. 
[8 


a 


ಲಿ! 
pattern 


ತಿನ ದಿವಸ ಬೇಶದಲ್ಲಿ 


ಇಪೊತ್ತಿ 


pa 
[ee 


ee: 
[a] 


ಎಲ್ಲರಿಗೂ ಒಂದೇ 
r 


ಇ 


{a 
ಸುಳ 


ಿ 


ಸರ್ಕಾರದವರು ಇನ್ನೂ 
SY 


ಎಕರೆ ಇರಲಿ, ಮೂರು ಎಕರೆ, 1000 ಎಕರೆ ಇದರಲಿ, 


[a 


ರ್ಕ್ಗಾರದವರ ಜವಾಬಾರಿ 


po 
ಇರೆ ದೇಶದಲ್ಲಿ ದಿನೇ ದಿನೇ ಹೆ 


[ees 


~ 


ಜು 


ಮತ್ತು 


py 
[8] 


ತಿಯಾಗಿ ಕಂದಾಯ ಹಾಕು 
5 Ko 
ರ್ಕಾರದ ಜವಾಬ್ದಾರಿ 
[a] 
ಗ್‌ [e) 
J | 


Ne 


9 


ವಾದ ಯಾವ ಒಂದು ನೀ 
pe 


ಒಂದೇರಿ 
ರಿಗೆಯ 
ಧವಿಲ್ಲ. 


pl 
ದರಲ್ಲಿ ಸರಿಸಮಾ 
ತೆ 


ದರಲ್ಲಿ ಹಿಂದುಳಿದಿದ್ದಾರೆ. socialistic 


fur) 


ie Socialists pattern 


| 


ಲೆ 
£ಳುತೇವ, 
ವ 


ಬಿ 
೦ 
ಗಿಸು 
ಕ್ಕೊಂದು ಸಂಬಂ 


ರ 


py 


ರಾಡುವುದಿಲ್ಲ. ಎಲ್ಲಕ್ನೂ 
(8) 


NS] 


ಅಲ್ಲವೆಂದು 


38 
೬ 
ಗೊಂಡಿಲ್ಲ. ಒಂದು 
ಂಕಷ್ಟು ಹೊಂದಾಣಿಕೆ ಇ 
ಧಾನಕ್ಕೂ ಒಂ 


ಕಂದಾಯ ವಿಧಾಯಕ 


4 


B [7 
pr ವ 
5 Rl 
[ [s) 
ky [fe] 
58 

[ed 

@ 

I: 
FQ) KP 

ಫೀ I: 
ek 
{ 3 
UL [®) 
RR 
1p oy 
( 3 
9H 
13 9) 

g R 
[0 pe 
ತಣ 
ಸ (5 
n 4 
8 
< 3 [P 
ಭಳ 
¥ 1D 
be 
RCE 
¥ Ye 
೧] 
pe 
§ 3 5 
[SRN SN) 


ಹೇಳುತ್ತ 


ಎಂದು ಏಕೆ 


ನಾ 
ಸೊ 
ಜ್ಲೌಗಿದ. 


ಯ ಪಂಚವಾರ್ಷಿಕ ಯೋಜನೆಯಲ್ಲಿ ಜನತೆಗೆ 


ಸ 
ರಷ್ಟುಪು 


ಕಡ 18 


ಬಿಂದ: 
[ 


. 7ಕೋಟಿ ರೂಪಾಯಿಗಳ ಕಾರ್ಯಕಮ 


[a] 
ಮಾಡುತೇವೆಂ 4 


ಮಜಲು 


Res 
ಶೇ 


ಮುಂದಿಟಿದ್ದಾರೆ 


ಇಷ್ಟು ರಾಖಿ ಷ್ಠೀಯ ವರಮಾನ ಹೆಚ್ಚಿರು ರುವುದರಿಂದ ತೆರಿಗೆ ಹಾಕಬಹುದೆಂದು ಮುನ ಇಚನೆ ಕೊಟ್ಟಿದ್ದಾರೆ. 
ಎರಡನೆಯ ಯೋಜನೆಯನ್ನು ನ್ನು ಕಾರ್ಯಗತ ಮಾಡುವುದಕ್ಕಾಗುತ್ತದೆಂದು ಸೂಚನೆ ಕೊಟ್ಟಿದ್ದಾರೆ. 
ನಾನು ಮೊದಲೇ ಹೇಳಿದ ಹಾಗೆ, ಎರಡನೆಯ ಯೋಜನೆಯನ್ನು ಕಾರ್ಯಗತ ಮಾಡಬೇಕಾದರೆ 
ಹೊಸ ತೆರಿಗೆ ಹಾಕುವುದಕ್ಕೆ ಹೋಗಬೇಡಿ. ಜನರು ಈಗಾಗಲೇ ಹೆಚ್ಚು ತೆರಿಗೆ ಭಾರವನ್ನು ಹೊತ್ತು 
ಸುಸ್ತಾಗಿದ್ದಾರೆ. ತೆರಿಗೆ ಹಾಕದೆ ವಿಧಿಯಿಲ್ಲವೆಂದು ತೆರಿಗೆ ಹಾಕುವ ಸಾಹಸ ಮಾಡಿದರೆ ದೇಶದಲ್ಲಿ 
ಭಾರಿ ಕ್ರಾಂತಿಯಾಗುತ್ತದಯೆಂದು ಹೇಳುತ್ತೇನೆ. 


ಸಭಾಪತಿಯವರೆ, ಇನ್ನು ಒಂದೇ ವಿಷಯವನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 
ಆದು ವಿದ್ಯಾಭ್ಯಾಸ ಭೂದಾನದ ವಿಚಾರ. ವಿದ್ಯಾದಾನ ಭೂದಾನ ಎನ್ನುವ ನೀತಿಯಲ್ಲಿ coಗlicting 
ideas ಇವೆ ಎಂದು ಕ ಹೆಳಿದೆ. ನನ ನೀತಿ ಇದೆ. ಮಾ ಪಾಸ ಸಃ Bo 


ಭೂಮಿಯನ್ನು ಉಳುವವನಿಂದ ದಾನ ರೂಪದಲ್ಲಿ ಪಡೆಯುತ್ತೇವೆಂದು ಸರ್ಕಾರದವರು ತಾವೇ 
ಹೋಗಿ ಪಾದಯಾತ್ರೆ ಮಾಡುತ್ತೇವೆಂದು ಹೇಳಿ ಜಿಲ್ಲಾಧಿಕಾರಿಗಳ ಮತ್ತು ಅಮಲ್ಲಾರರ ಸಹಕಾರದಿಂದ 
ಜನರಿಂದ, ಉಳುವವರಿಂದ ಭೂಮಿಯನ್ನು ಕಿತ್ತುಕೊಂಡು ಒಂದು ಹೊಸ ನೀತಿಯನ್ನು ಈ 
ಹೊತ್ತು ಅನುಸರಿಸುತ್ತಿದ್ದಾರೆ. ವಿದ್ಯಾಸಂಸ್ಥೆಗಳ ಗೆ ಈ ಜಮೀನನ್ನು ಕೊಡುತ್ತೇವೆಂದು ಹೇಳುತ್ತಿದ್ದಾರೆ. 


ಮೊನ್ನೆ ತಾನೆ ಧಾರ್ಮಿಕ ಮತ್ತು ಮತೀಯ ಸಂಬಂಧವಾದ ಇನಾಂಗಳನ್ನು ರದ್ದುನ A 
intermediaryಗಳು ಹೋಗಬೇಕು ಭೂಮಿಗೆ ಉಳುವವನೇ ಯಜಮಾನನಾಗಬೇಕು ಎಂಬ 
ಉದ್ದೇಶದಿಂದ ಇಂಥ ಇನಾಮುಗಳನ್ನು ರದ್ದು ಮಾಡಿದ್ದೇವೆ. ಆದರೆ ಈ ಹೊತ್ತಿನ ದಿವಸ ವಿದ್ಧಾದಾನ 
ಹದ ರೂಪದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ರೀತಿ ಮಾಡುತ್ತಿದ್ದಾರೆ. ವಿದ್ಯಾಸಂಸ್ಥೆಗಳ 

ಪದಲ್ಲಿ ಭೂಮಿಯ ಮೇಲೆ 'ಉಳುವವನ ಯಜಮಾಸ್ಯವನ್ನು ತಪ್ಪಿಸಿ ಅದಕ್ಕೆ ಸರ್ಕಾರ 
ಯಜಮಾನನಾಗುವುದಕ್ಕೆ ಹೊರಟಿದೆ. ಇದು ಭೂಸುಧಾರಣೆಯ ನೀತಿಗೂ, ಉದ್ದೇಶಕ್ಕೆ ವಿರುದ್ಧವಾಗಿದೆ. 
ಶೃಂಗೇರಿ ಮುಂತಾದ ಧರ್ಮಸಂಸ್ಥೆಗಳು ವಿದ್ಯಾಪಚಾರ ಕೆಲಸದಲ್ಲಿ ನಿರತವಾಗಿದ್ದರೂ ಕೂಡ ಏಕೆ 
ಅಲ್ಲಿ ಇವಾಂಶಿಯನ್ನುರದ್ದು ಮ ಮಾಡಿ ಉ ಸಿವವಿಗೆ ಭೂಮಿಯ ಯಜಮಾನ್ಯವನ್ನು ಕೊಡಬೆಕೆಂದು 
ಮಾಡಿದಿರಿ! ಕಮೇಣ ಪಗತಿದಾಯಕವಾದ ಭೂಸುಧಾರಣೆ ಮಾಡಬೆಕೆಂದು ಮುಂದೆ ಬಂದು 


ಸರ್ಕಾರ ಈ ಹೊತ್ತು ಆದಕ್ಕೆ ವಿರುದವಾಗಿ ಈ ಹೊಸ ವದಾನ ಮಾಡುವುದರಿಂದ ಖಂಡಿತವಾಗಿಯೂ 


Kd 


1 


ಭೂಸುಧಾರಣೆಯಾಗುವುದಿಲ್ಲ. ಅಲ್ಲದೆ ಈಗ ಅನುಸರಿಸುತ್ತಿರುವ ಮಾಗ Practicable ಕೂಡ 
ಅಲ್ಲ. ತಾವು ವಿದ್ಮಾಸಂಸ್ಥೆಗಳಿಗೆ ಭೂಮಿಯನ್ನು ಕೊಡುವುದರಿಂದ ಏನು ಪ್ರಯೋಜನವೆಂದು 
ರಿ ಸ 


40 ಎಸ್‌, ತಿವಪ್ರ 


ಮೇ PR ೆ ಮ, 
ಇದು ನಿಜವಾಗಿಯೂ ಸಾಧ್ಯವಿಲ್ಲವೆಂದು ನಾನು ಹೇಳುತ್ತೇನೆ. ಯಾವ ರೂಪವೇ ಆಗಲಿ ಚಿಕ್ಕ 
ಸಾ WR ಮಾಡಿಸಿ ಆದರಿಂದ ಆದಾಯ ಪಡೆಯುತ್ತೇವೆ. ಉಳಿಸುತ್ತೇವೆ ಎಂದರೆ 
ಖಂಡಿತವಾಗಿಯೂ ಅದು ಸಾಧ್ಯವಲ್ಲ. ಹತ್ತು ಎಕರೆ ಜಮೀನುಳ್ಳವರು ಇಪ್ಪತ್ತನಾಲ್ಕು ಗಂಟೆ ಕಾಲ 


as 


ಮಾಡಿಸಿ ಅದರಿಂದ ಪ್ರಯೋಜನ ಹೊಂದುವುದಕ್ಕೆ ಸಾಧ 


eX 


ದುಡಿದರೂ ಆನಿಶ್ಲಿತವಾದ ವಾತಾವರಣದ ದೆಸೆಯಿಂದಲೂ ಇತರ ಕಾರಣಗಳಿಂದಲೂ ಲಾಭವನ್ನು 
ಕಾಣುವುದು, ಬೆಳೆಯನ್ನು ಕಾಣುವುದು ದುರ್ಲಭ ಹೀಗಿರುವಾಗ ಕೇವಲ ಮಕ್ಕಳು ವ್ಯವಸಾಯ 
ಮಾಡಿ ಅದರಿಂದ ಉತ್ತತ್ತಿ ಮಾಡುತ್ತಾರೆಂದರೆ ಅದನ್ನು ನಂಬುವುದಕ್ಕಾಗುವುದಿಲ್ಲ. ಸನನಾವನ 
ಕಸಬಾಗಿ ಮಾಡುವುದಕ್ಕೆ ಭೂಮಿಯನ್ನು ಕೊಡುತ್ತೇವೆಂದು ಹೇಳಿದರೆ ಅದನ್ನೂ ಯೋಚ 

ಮಾಡೋಣ ನಿಜವಾಗಿ ಆ ತ ತತ್ವವನ್ನು ಒಪ್ಪಿದ ಪಕ್ಷದಲ್ಲಿ ವಿದ್ಧಾ ಿರ್ಥಿಗಳ ಪಾ ಪಾಠದ ಒಂದು ಅಂಗವಾಗಿ, 
ಎಂದರೆ subject matter, ಆಗಿ ನವಟಯವದೇ ವಿನಾ ಈ ರೀತಿ ಬೇಕಾಗಿಲ್ಲ. ಕೇವಲ ಒಂದೆರ 
ಎಕರೆ ಜಮೀನಿನಲ್ಲಿ ವೃವಸಾಯವೆಂದರೇನು, ಅದರ ರೀತಿ ನೀತಿಗಳೇನು, ಸರ ಮ 


ಗಾ p) 


8 


ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬಹುದು. ಇದಕ್ಕೆ ಇಪ 
ವಲ REN id, ಎಂದ 

ಆದ ಕಾರಣ ಈಗ ತೆಗೆದು ಕೊಂಡಿರುವ ನಲವತ್ತು ಐವತ್ತು ಸಾವಿರ 
ಎಕರೆ ಜಮೀನನ್ನು ದೊಡ್ಡ ಮನಸ್ಸು ಮಾಡಿ ಉಳುವವನಿಗೇ ಕೊಟ್ಟು ಆ ಜಮೀನಿಗೆ ಅವನನ್ನೇ 


[ed ಸ್ಪು 


ಆದುದರಿಂದ ವಿದಾದಾನ ಭೂದಾನವೆಂಬುದೊಂದು 
ಕಾರ್ಯ ಸಾಧ್ಯವಾದ ಕಲ್ಪನೆ. € 


ಸ್ತಾಮಿಯನ್ನಾಗಿ ಮಾಡುವ ನೀತಿಯನ್ನುನ ಸರಿಸಬೇಕೆಂದು ಸೂಚಿಸುತೇವೆ. ಒಟಿವಲ್ಲಿ ರಾಜ 


ಖ್‌ pur ಬ್‌ ಜೊ 
ಪಮುಖರ ಭಾಷಣ ನಿರಾಶದಾಯಕವಾಗಿದೆ. ಯಾವ ಸಷ್ಟವಾದ ನೀತಿಯನ್ನೂ ಸರ್ಕಾರ ತೋರಿಸಿಲ್ಲ. 
pe 


ಸರ್ಕಾರದ ನಿಃಚಿ ಅಸಮಂಜಸ ಹಾಗೂ ಆನಿಪ್ತಿತ ಎ೦ದರೆ. conadictory ಮತ್ತು scillatory 


) 


೨ನ್ನು ಸ್‌ 
ಆಗಿದೆ ಎಂದು ಹೇಳುತ್ತೀನಿ. 


ಸಂಸದೀಯ ಪಟು 4] 


ಹಣಕಾಸಿನ ಮಸೂದೆ ಕುರಿತು 19602 * 


ತೀ ಎಸ್‌.ಶಿವಪ್ಪ (ತವಣಬೆಳಗೊಳ) : ಹಣಕಾಸಿಗೆ ಸಂಬಂಧಪಟ್ಟ ಮಸೂದೆಯ 
ಅರ್ಥಿಕ ಸಚಿವರಿಂದ ಈ ಸಭೆಯಲ್ಲಿ ಮಾಸ್ಯ ಸದಸ್ವರು ಸರಿಯಾದ ಉತ್ತರಗಳನ್ನು ಅಪೇಕ್ಷಿಸುತ್ತಾರೆ. 
ಆದ್ದರಿಂದ ಈ ಒಂದು ಪ್ರಶ್ನೆಗೆ ಇಲ್ಲಿ ಅವಕಾಶವಿದೆ. ಅದಕ್ಕೊಸ್ಮರವಾಗಿ ತಮ್ಮ ಮಂತ್ರಿ ಮಂಡಲದ 
ನಿರ್ದಿಷ್ಟವಾದ ಸಂಖ್ಯೆ ಎಷ್ಟು ಎಂಬುದನ್ನು ಹೇಳಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. 
ಇದು ದೇಶಕ್ಕೆ ಸಂಬಂಧಪಟ್ಟ ವಿಷಯ. ಆದ್ದರಿಂದ ತಮ್ಮ ಮಂತ್ರಿ ಮಂಡಲದ ನಿರ್ದಿಷ್ಟವಾದ 
ಸಂಖ್ಯೆ ಎಷ್ಟು ಎಂಬುದನ್ನು ಆದಷ್ಟು ಜಾಗ್ರತೆಯಾಗಿ ಹೇಳತಕ್ಕಂಥಾದ್ದು ತಮ್ಮ ಜವಾಬ್ದಾರಿ ಎಂದು 
ನಾನು ಶಿಳಿದುಕೊಂಡಿದ್ದೇನೆ. ತಾವು ದಿಲ್ಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತದೋ ಎಂದು 
ನಮಗೆ ಅನುಮಾನಾಸ್ಟದವಾಗಿದೆ. ಏತಕ್ಕೆಂದರೆ ಅಸೇಕಸಾರಿ ತಾವೇ ಹೇಳಿದ್ದೀರಿ ಇನ್ನು ಆರು ತಿಂಗಳು 
ಕಳೆದ ಮೇಲೆ ತಮ್ಮ ಮಂತ್ರಿಮಂಡಲ ಏನೋ ಆಗುತ್ತದೆ ಎಂದು. 


Mr. Speaker:- We are not discussing the future of the Ministry 
here. There is no scope for it now. 


Sri Shivappa:- This is a question of public importance. 


Mr. Speaker:- May be, but it is not within the scope of the 
supplementary demand. 


Sri Shivappa:- Under the Rules of procedure, there is no other 
opportunity to ventilate my griveance. This is one of the opportunities 
given to me to speak on the Finance Bill. 1 leave it to the Speaker to get 


the necessary answer from the Leader of the House. 


Mr. Speaker:- The Hon'ble Member may please speak on 
the supplementry Demand. 


ಫೀ ಎಸ್‌.ಶಿವಪ್ಪ:- ಸಫ್ಪಿಮೆಂಬರಿ ಎಸ್ನಿಮೇಟಿನಲ್ತಿ ತಾವು 204-57 ಲಕ್ಷ ರೂಪಾಯಿಗಳು 
ಬೇಕು ಎಂದ ಕೇಳಿದ್ದೀರಿ. ಇದಕ್ಕೆ 378 ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದವರ 
ಸಹಾಯದಿಂದಲೂ 752ಲಕ್ಷ ರೂಪಾಯಿಗಳನ್ನು ಟೆಕಿಕಲ್‌ ಗೌಂಡ್ಸ್‌ ಮೇಲೆ ಆಡ್ಲಸ್ಥ್‌ ಮಾಡಬೇಕೆಂದು 


ಪೋಂ ಸ ಸಳವ ಖೋ > 
ಹೇಳಿದ್ದೀರಿ. ಆದರೆ ೫5ಲಕ್ಷ ರೂಪಾಯಿಗಳನ್ನು ಹೇಗೆ ಸರಿದೂಗಿಸುತ್ತೀರೆಂಬುದನ್ನು ತಾವು ಎಲ್ಲಿಯೂ 
ಈ ಕ್ಷ ಲ್ಲ 


ಣು 


42 sR 


ಕಂಟಂಜೆನ್ನಿ ಫಂಡ್‌ ಎರಡು ಕೋಟಿ ರೂಪಾಯಿಗಳು ಮಾತ್ರ. ಇವೊತ್ತಿನ ದಿವಸ 8 ಕೋಟಿ 85ಲಕ್ಷ 
ರೂಪಾಯಿಗಳನ್ನು ಯಾವ ರೀತಿಯಿಂದ ಸರಿದೂಗಿಸುತ್ತೀರಿ ಎನ್ನುವ ವಿವರಣೆಯನ್ನು ಕೊಡುವುದಕ್ಕೆ 
ನೀವು ಅಸಮರ್ಥರಾಗಿದ್ದೀರಿ. ಈ ಸಫ್ಲಿಮೆಂಟರಿ ಡಿಮ್ಯಾಂಡನ್ನು ತರತಕ್ಕಂಥ ಒಂದು 
ಸಂಪ್ರದಾಯವೇನೆಂದರೆ ಬಡ್ಡೆಟ್ಟಿನಲ್ಲಿ ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ಒದಗಿಸಿರತಕ್ಕ ಹಣವೆಲ್ಲವೂ 
ಖರ್ಚಾಗಿ ಹಣ ಸಾಲದೇ ಹೋದರೆ, ಆಗ ಅದಕ್ಕೆ ಬೇಕಾದ ಹಣವನ್ನು ಕಂಟಿಂಜೆನ್ನಿ ಫಂಡಿನಿಂದ 
ತೆಗೆದುಕೊಂಡು ಸಫ್ಲಿಮೆಂಟರಿ ಡಿಮ್ಯಾಂಡನ್ನು ಸಭೆಯ ಮುಂದೆ ಇಟ್ಟು ಈ ಸಭೆಯ ಒಪ್ಪಿಗೆಯನ್ನು 
ತೆಗೆದುಕೊಳ್ಳಶಕ್ಕದ್ದು, ಇವತ್ತಿನ ದಿವಸ ಸಪ್ತಿಮೆಂಟರಿ ಡಿಮ್ಮಾಂಡ್‌ಗಳಲ್ಲಿ 2ಕೋಟಿ ರೂಪಾಯಿಗಳನ್ನು 
ಕೇಳಿದ್ದಾರೆ. ಬಹುಶಃ ಮೈಸೂರು ದೇಶದ ವರಮಾನದ ಅರ್ಧ ಭಾಗದಷ್ಪು ಹಣವನ್ನು ಈ ಸಪ್ಲಿಮೆಂಟರಿ 
ಬಡ್ಡೆಟ್ಟಿನಲ್ಲಿ ಕೇಳಿದ್ದಾರೆ. ಎಂದು ಹೇಳಿದರೆ ತಪ್ಪಾಗಲಾರದು. ಹಣಕಾಸಿನ ಮುಂಗಡಪತ್ತವನ್ನು ರಚನೆ 
ಮಾಡತಕ್ಕ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮುಂದಿನ ವರ್ಷದಲ್ಲಿ ನಡೆಯತಕ್ಕ ಕೆಲಸ ಕಾರ್ಯಗಳಿಗೆ 
ಎಷ್ಟು ಹಣ ಬೇಕು ಎಂಬುದು ಗಮನದಲ್ಲಿರಲಿಲ್ಲವೇ ಬಡ್ಡೆಟ್ಟಿನ ಅಂದಾಜನ್ನು ಹಾಕತಕ್ಕ ಕಾಲದಲ್ಲಿ 
ಯಾವ ಬಾಬುಗಳಿಗೆ ಹೆಚ್ಚಿಗೆ ಹಣ ಬೇಕು ಎನ್ನುವುದು ತಮ್ಮ ಗಮನದಲ್ಲಿರಲಿಲ್ಲವೇ ತಮ್ಮಲ್ಲಿ 
ಯಾವ ಒಂದು ಆರ್ಥಿಕ ನೀತಿಯೂ ಇಲ್ಲ ಎನ್ನುವುದು ನಿರ್ದಿಷ್ಟವಾಗಿ ತೋರಿಸುತ್ತದೆ. ಪ್ಲಾನಿಂಗ್‌ 
ನೀತಿಯನ್ನು ಸಂಪೂರ್ಣವಾಗಿ ಬೆಳೆಸಿಕೊಂಡು ಬಂದಿಲ್ಲ. ಬಡ್ಡೆಟ್ನನ್ನು ನಿರೂಪಣೆ ಮಾಡಿರತಕ್ಕ 
ತಮ ಸರಿಯಾಗಿಲ್ಲ. ಈ ಸಪ್ಲಿಮೆಂಟರಿ ಬಡ್ಗೆಟ್‌ ಎಸ್ನಿಮೇಟನಲ್ಲಿರತಕ್ಕ ಎರಡು ಮೂರು ಐಟಮ್‌ಗಳನ್ನು 
ತಮ್ಮ ಮುಂದೆ ನಿರ್ದಿಷ್ಟವಾಗಿ ಹೇಳುತ್ತೇನೆ. 


ಮೊದಲನೆಯದಾಗಿ, ಅರಣ್ಯದ ಬಾಬ್ದಿಗೆ 50ಲಕ್ಷ ರೂಪಾಯಿಗಳು ವಿತಕ್ಕೋಸ್ಥರ ಬೇಕು 
ಎಂದು ನಾನು ಕೇಳುತ್ತೇನೆ. ಮರಗಳನ್ನು ಯಾರಿಗೋ ಸಪ್ಲೈ ಮಾಡಬೇಕು. ಅದಕ್ಕೋಸ್ಸರ ಮರಗಳನ್ನು 
ಕಡಿದು ಸಾಗಿಸುವುದಕ್ಕೆ ಅಷ್ಟ ಹಣ ಬೇಕೆಂದು ಕಾಣುತ್ತದೆ. ಸಾಮಾನ್ಯವಾಗಿ ಅರಣ್ಯ ಇಲಾಖೆಯಲ್ಲಿ 
ನಾವು ಲಾಭವನ್ನು ಸಂಪಾದನೆ ಮಾಡಬೇಕು, ಅದನ್ನು ಬಿಟ್ಟು ಯಾರಿಗೋ ಅಥವಾ ಯಾವುದೋ 
ಕಂಪೆನಿಗೆ ಮರಗಳನ್ನು ಸಾಗಿಸುವುದಕ್ಕೆ 50ಲಕ್ಷ ರೂಪಾಯಿಗಳು ಬೇಕು ಎಂದು ಕೇಳಿದರೆ ಇದು 
ನಾಚಿಕೆಗೇಡಿನ ವಿಷಯ. ನಮ್ಮ ದೇಶದ ಅರಣ್ಯ ದಿನೇ ದಿನೇ ಹಾಳಾಗುತ್ತಿದೆ. ಸಾಮಾನ್ಯವಾಗಿ 
ಮೈಸೂರು ದೇಶದ ಅರಣ್ಯದಲ್ಲಿರತಕ್ಕ ಬೆಲೆಬಾಳುವ ಮರಮುಟ್ಟು ಮೊದಲಾದವುಗಳನ್ನು ಟೆಂಡರ್‌ 
ಕರೆದು ಮಾರಾಟ ಮಾಡತಕ್ಕ ಪದ್ದತಿ ಇದೆ. ಆದರೆ ಇತ್ತೀಚೆಗೆ ಅರಣ್ಯ ಸಂಪತ್ತನ್ನು ಕೆಲವರು ಮಂತ್ರಿಗಳ 
ಬಂಧುಗಳಿಗೂ ಮತ್ತು ಸ್ನೇಹಿತರಿಗೂ ಕೊಟ್ಟಿದ್ದಾರೆ. ಒಂದು ಫಸ ಅಡಿಗೆ ಆರಾಣೆ, ಎಂಟಾಣೆಯಂಶೆ 
ಮಾರಿದ್ದಾರೆ. ಅರಣ್ಯ ಸಂಪತ್ತಿನ ಬೆಲೆ ಹೇಗಿದೆ ಎಂಬುದನ್ನು ಕಂಡು ಹಿಡಿಯುವುದಕ್ಕೆ ಇವರಿಗೆ 
ಬರುವುದಿಲ್ಲವೆಂದು ಕಾಣುತ್ತದೆ. ಇವರು ಆರಣ್ಯ ಸಂಪತ್ತನ್ನು ಮಾರಾಟ ಮಾಡಿರುವುದರಿಂದ 


20-30ಲಕ್ಷ ರೂಪಾಯಿಗಳು ನಮ್ಮ ದೇಶಕ್ಕೆ ನಷ್ಟವಾಗಿದೆ. ಈ ರೀತಿ ಇವರು ಮಾರಾಟ 


ಸಂಸದೀಯ ಪಟು 43 


ಮಾಡುವುದರಿಂದ ನಮ್ಮ ದೇಶಕ್ಷೆ ವಿಪರೀತ ನಷವಾಗುತ್ತಿದೆ ಎಂದು ನಾನು ಸರ್ಕಾ ರದ ಗಮನಕ್ಕೆ 


ಫೆ [3 ರಿ ಟಿ pr 
ತರಲಿಜ್ಟಿಸುತೇನೆ. 


ಆಮೇಲೆ ಡಿಮ್ಕಾಂಡ್‌ ನಂಬರ್‌ 10ರಲ್ಲಿ 7ಲಕ್ಷ ರೂಪಾಯಿಗಳನ್ನು ಕೇಳಿದ್ದಾರೆ. 
ಏತಕ್ಕೋಸರ ಈ ಬಾಬಿಗೆ ಹಣ ಸಾಲದೆ ಹೋಗಿದೆ ವಿಪರೀತವಾಗಿ ಮಳೆ ಬಂತು, ಪ್ರವಾಹ ಬಂಕು. 
ಅದಕ್ಕೋಸ್ಕರ ಹೆಚ್ಚಿಗೆ ಹಣವನ್ನು ಖರ್ಚು ಮಾಡಿದ್ದೇವೆ. ಎಂದು ಒಂದು ಕಡೆ ಹೇಳುತ್ತಾರೆ. ಆ 
ಮೇಲೆ ಇನ್ನೊಂದು ಕಡೆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿರುವ ಸ್ಥೀಮುಗಳಿಗೆ ಹೆಚ್ಚಿಗೆ 
40ಲಕ್ಷ ರೂಪಾಯಿಗಳನ್ನು ಕೇಳಿದ್ದಾರೆ. ಯಾವ ಒಂದು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳಿಗೆ ಎಷ್ಟು 
ಹಣ ಬೇಕು ಎಂಬುದನ್ನು ಈ ಬೇಡಿಕೆಯಲ್ಲಿ ಇಟ್ಟಿಲ್ಲ. ಸುಮ್ಮನೆ ಮೊಗಮ್‌ ಆಗಿ 40ಲಕ್ಷ 
ರೂಪಾಯಿಗಳು ಬೇಕು ಎಂದು ಕೇಳಿದ್ದಾರೆ. ಇವೊತ್ತಿನ ದಿವಸ ಸಪ್ಲಿಮೆಂಟರಿ ಬಡ್ಡೆಟ್ನನ್ನು ವರ್ಷದ 
ಕೊನೆಯಲ್ಲಿ ಈ ಸಭೆಯ ಮುಂದೆ ತಂದಿದ್ದಾರೆ. ಈಗಲಾದರೂ ಕೂಡ ನಿರ್ದಿಷ್ಟವಾದ ಇಂತಿಂಥಾ 
ಬಾಬಿಗೆ ಇಷ್ಟು ಹಣ ಬೇಕು ಎಂದು ಇವರು ಕೇಳಿಲ್ಲ. 


ಆಮೇಲೆ ಒಂದು ಕಡೆ 00ರೂಪಾಯಿಗಳನ್ನು ಕೇಳಿದ್ದಾರೆ. ನ್ಯೂ ಸರ್ವೀಸಿಗೆ ಎಂದು 
ಕೆಲವು ಕಡೆ ಹಣವನ್ನು ಕೇಳಿದ್ದಾರೆ. ಲೆಕ್ಕಪತ್ರ ಇಲ್ಲದೆ ಎಷ್ಟು ಬೇಕಾದರೂ ಖರ್ಚುಮಾಡುತ್ತಿದ್ದಾರೆ. 
ಇಂಥಾ ಒಂದು ಖಾತೆಗೆ ಇಷ್ಟು ಹಣ ಬೇಕು ಎಂದು ಕೇಳದೆ ಗೊತ್ತು ಗುರಿ ಇಲ್ಲದೆ ಲಕ್ಷಗಟ್ಟಲೆ 
ರೂಪಾಯಿಗಳನ್ನು ಸಾಂಕೇತಿಕವಾಗಿ ಕೇಳಿದ್ದಾರೆ. ನಮ್ಮ ಹಣಕಾಸಿನ ಪರಿಸ್ಥಿತಿಯ ನಿರ್ದಿಷ್ಟವಾದ 
ಒಂದು ಲೆಕ್ಕ ನಮಗೆ ಸಿಕ್ಕುತ್ತಿಲ್ಲ. ಇಂಥಾ ಒಂದು ಸಾಂಕೇತಿಕವಾದ ಬೇಡಿಕೆಯನ್ನು ಸರ್ಕಾರದವರು 
ಕೇಳುವುದರಿಂದ ನಮ್ಮ ದೇಶಕ್ಕೆ ದೊಡ್ಡ ಅಪಾಯ ಬರುತ್ತದೆ. 


ಆ ಮೇಲೆ 1ನೆಯ ನಂಬರಿನ ಡಿಮ್ಮಾಂಡ್‌ ನೋಡಿದರೆ ಪಬ್ಲಿಕ್‌ ಸರ್ವೀಸ್‌ ಕಮಿಷನ್ನಿನ 
ಕೆಲಸವನ್ನು ಬೇರೆಯವರಿಗೆ ಸ್ವಲ್ಪ ಭಾಗವಹಿಸಿರುವುದರಿಂದ ಆದಕ್ಕಾಗಿ ಹಣ ಬೇಕಾಗಿದೆ. ಎಂದು 
ಕೇಳಿರುವುದು ಕಂಡು ಬರುತ್ತದೆ. ಅದು ನಿಷಕ್ಷಪಾತವಾಗಿ ನಡೆಯಬೇಕೆಂಬ ಉದ್ದೇಶದಿಂದ ಮೊದಲು 
ಪಬ್ಲಿಕ್‌ ಸರ್ಮೀಸ್‌ ಬೇಕೆಂಬ ಉಡ್ಡೇಶದಿಂದ ಮೊದಲು ಪಖ್ಲಿಕ್‌ ಸರ್ವೀಸ್‌ ಕಮಿಷನ್ನಿಗೆ ಈ ನೇಮಕಗಳ 
ವಿಚಾರವನ್ನು ಸಂಪೂರ್ಣವಾಗಿ ವಹಿಸಲಾಗಿತ್ತು. ಅದೇ ಈ ದಿವಸ ಮೂರನೆಯ ದರ್ಜೆ ನೌಕರರ 
ನೇಮಕದ ಜವಾಬ್ದಾರಿಯನ್ನು ಪಬ್ಲಿಕ್‌ ಸರ್ವೀಸ್‌ ಕಮೀಷನ್ಸ್ನಿಂದ ವಹಿಸಿಕೊಂಡು ಸರ್ಕಾರ ಅದಕ್ಕಾಗಿ 
27 ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಬೇರೆ ಸಿಬ್ಬಂದಿ ನೇಮಿಸಿ ಈ ಹಣಕ್ಕೆ ಮಂಜೂರಾತಿಯನ್ನು 

ಖರ್ಚುಮಾಡಬೇಕಾಗಿತ್ತು? ಇದರಿಂದ ಪ್ರಯೋಜನವೇನು? 
ಇದನ್ನು ತಿಳಿಸಬೇಕಾಗಿದೆ. ಪಬ್ಲಿಕ್‌ ಸರ್ವಿಸ್‌ ಕಮಿಷನ್ನಿಂದ ವಹಿಸಿಕೊಂಡು ಸರ್ಕಾರ ಅದಕ್ಕಾಗಿ 
27ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಬೇರೆ ಸಿಬ್ಬಂದಿ ನೇಮಿಸಿ ಈ ಹಣಕ್ಕೆ ಮಂಜೂರಾತಿಯನ್ನು 


ಲ್ನ 


ಕೇಳುತ್ತಿದೆ. ಈ ಹೆಚ್ಚುವರಿ ಹಣವೇಕೆ 


\ 


ಕೇಳುತ್ತಿದೆ. ಈ ಹೆಚ್ಚುವರಿ ಹಣವೇಕೆ ಖರ್ಚುಮಾಡಬೇಕಾಗಿತ್ತು. ಇದರಿಂದ ಪ್ರಯೋಜಸವೇನು 


ಇದೇ ಡಿಮ್ಯಾಂಡಿನ ಆರನೆಯ ಐಟಂನಲ್ಲಿ ಅಡರ್ಟೈಜ್‌ಮೆಂಟ್‌ಗಾಗಿ ಒಂದು ಲಕ್ಷ 
ರೂಪಾಯಿಗಳನ್ನು ಹೆಚ್ಚಾಗಿ ಕೇಳಿದ್ದಾರೆ. ಮೊದಲು ಬಡ್ಗಟ್‌ನಲ್ಲಿ' ಒಂದು ಲಕ್ಷ ರೂಪಾಯಿಗಳನ್ನು 
ಮಂಜೂರು ಮಾಡಿತ್ತು. ಮತ್ತೆ ಈಗ ಒಂದು ಲಕ್ಷ ರೂಪಾಯಿಗಳಿಗೆ ಸಪ್ಲಿಮೆಂಟರಿ ಬೇಡಿಕೆ 
ಬಂದಿರುವುದೇಕೆ? ಹಿಂದೆ ಒದಗಿಸಿದ್ದು ಸಾಲದೆಂಬಂತೆ ಇಷ್ಟು ಖರ್ಚು ಮಾಡಬೇಕಾದ 
ಪಮೇಯವೆಿತ್ತು. ಎಂಬುದನ್ನು ನಿರ್ದಿಷ್ಟವಾಗಿ ತಿಳಿಸಿಲ್ಲ. ನಮ್ಮಲ್ಲಿ ಸರ್ಕಾರ ನಿರ್ದಿಷ್ಟವಾಗಿ ತಿಳಿಸಿಲ್ಲ. 
ನಮಲ್ಲಿ ಸರ್ಕಾರ ಇನ್‌ಫಾರಮೇಷನ್‌ ಬುಲೆಟನ್‌ ಹೊರಡಿಸುತ್ತಿದೆ. ಅದೇ ಇಲಾಖೆ ಈ ಕೆಲಸ 
ಮಾಡಬಹುದಾಗಿತ್ತು. ಚೆನ್ನಾಗಿ ಅಡ್ರರ್ಟೈಸ್‌ ಆಗಲೆಂದು ಇತರ ಪತ್ರಿಕೆಗಳಿಗೆಲ್ಲಾ ಅವಕಾಶ ಕೊಟ್ಟಿದ್ದೀರಾ? 
ಹಾಗೆ ಕೊಡದೆ ತಮಗೆ ಬೇಕಾದವರಿಗೆ ಮಾತ್ರ ಪಹೋತ್ಲಾಹ ಕೊಡುವುದು ಸರಿಯಲ್ಲ. ಯಾವ 
ಯಾವ ಪತ್ರಿಕೆಗಳಲ್ಲಿ ಅಡ್ರರ್ಟೈಸ್‌ ಮಾಡಿದೆಯೆಂಬುದನ್ನು ತಿಳಿಸಿರುವುದಿಲ್ಲ. ಇದನ್ನು ಸ್ಪಸ್ಟಪಡಿಸಬೇಕು. 


ಸಿಬ್ಲಂದಿ ಷಗೈರೆ ಬೇಕಾಯಿತೆಂದು ಹೇಳಿ ಎಷ್ಟು ಬೇಕಾದರೂ ಕೇಳಬಹುದು. 
ಮಹಾಚುನಾವಣೆ ನಮ್ಮ ಜವಾಬ್ದಾರಿಗೆ ಸೇರಿದ್ದೇ ಅಥವಾ ಕೇಂದ್ರ ಸರ್ಕಾರದ ಜವಾಬ್ದಾರಿಗೆ ಸೇರಿದ್ದೇ 
ಎಂದು ಕೇಳಬೇಕಾಗಿದೆ. ಹೆಚ್ಚಿನ ಜವಾಬ್ದಾರಿ ಕೇಂದ್ರಕ್ಕೆ ಇದೆ. ಹಾಗಿರುವಾಗ ಬೇರೆ ಬೇರೆ 
ಡಿಮ್ಯಾಂಡುಗಳಲ್ಲಿ ಚುನಾವಣೆಗಾಗಿ ನಾಲ್ಕೈದು ಲಕ್ಷ ರೂಪಾಯಿಗಳನ್ನು ತೋರಿಸಿದೆ. ಹಾಗೆ ಮಾಡಿ 
ಸುಮಾರು 50 ಲಕ್ಷ ರೂಪಾಯಿಗಳನ್ನು ಚೂರು ಜೂರು ಮಾಡಿ ಸುಮಾರು ತೋರಿಸದೆ ಒಂದೇ 
ಬಾಬಿನಲ್ಲಿ ಒಟ್ಟು ಹಣವನ್ನೇಕೆ ತೋರಿಸಬಾರದಾಗಿತ್ತು. ಯಾರಿಗೂ ಇದರ ಲೆಕ್ಕ ಸಿಕ್ಕಬಾರದೆಂದು 
ಬೇರೆ ಬೇರೆ ಡಿಮ್ಯಾಂಡಿನಲ್ಲಿ ಸ್ವಲಸ್ತಲ್ಲ ತೋರಿಸಿಬಹುದೆಂದು ತೋರುತ್ತದೆ. ಈ ಬಾಬಿಸಲ್ಲಿ ನಮ್ಮ 
ಸರ್ಕಾರಕ್ಕೆಷ್ಟು ಖರ್ಚಾಗಿದೆ. ಕೇಂದ ಸರ್ಕಾರಕ್ಕೆಷ್ಟು ಖರ್ಚಾಗಿದೆ. ಎಂದು ನಿರ್ದಿಷ್ಟವಾದ ಅಂಕಿ ಅಂಶಗಳು 
ಬೇಕಾಗಿವೆ. ಸುಮ್ಮನೆ ಖರ್ಚು ಮಾಡಿ ಚುನಾವಣೆ ಯಶಸ್ವಿಯಾಗಿ ನಡೆಯಿತು. ಎಂದು ಹೇಳಿದರೆ 
ಸಾಲದು. ಚೂರು ಚೂರಾಗಿ ಇಲ್ಲಷ್ಟು ಅಲ್ಲಷ್ಟು ತೋರಿಸುವುದು ಸರಿಯಲ್ಲ. ನಿರ್ದಿಷ್ಟವಾಗಿ ಎಷ್ಟು 
ಖರ್ಚಾಯಿತು ಎಂದು ಜಸರಲ್‌ ಎಲಕ್ಷನ್ನಿಗೆ ಬೇರೊಂದು ಕಲಮು ಮಾಡಿ ತೋರಿಸಿದ್ದರೆ ಚೆನ್ನಾಗಿತ್ತು. 


ಇನ್ನು ವಿದ್ಯಾಭ್ಯಾಸದ ಡಿಮ್ಯಾಂಡು ನೋಡಿ ನಾನು ಮೊದಲೇ ಹೇಳಿದ ಹಾಗೆ, ಈ 
ಬಾಬಿಯನ್ನು ಪ್ರತಿಯೊಂದು ಕಡೆಯಲ್ಲಿಯೂ ಮೊಗುಮಾಗಿ ಹೇಳಿದ್ದೀರೇ ಹೊರತು ನಿರ್ದಿಷ್ಟವಾಗಿ 
ಎಷ್ಟು ೭ ಬೇಕೆಂದು ಹೇಳುವುದಿಲ್ಲ. ಸುಮನೆ ಸಾಂಕೇತಿಕವಾಗಿ 100ರೂಪಾಯಿ ಬೇಕೆಂದು ಹೇಳ 


ಹ" 


PY 2 EE pe pe ತ 
ಬಿಟ್ಟಿದ್ದೀರಿ. ಹೀಗೆ ಕೇಳುವುದರ ಉದ್ದೇಶವೇನೆಂಬುದನ್ನು ಮಾಸ್ಕ ಮಂತ್ರಿಗಳು ತಿಳಿಸಬೇಕೆಂದು 
ಎಂಸಿ pe pe ನಾ, pe pe —— pe he 
ಕೇಳುತ್ತವ. ಆರ್ಥಿಕ ಮಂತ್ರಿಗಳೂ, ವಿದ್ದಾಮಂತ್ರಿಗಳೂ ಹಾಗೂ ದೇಶದ ಮುಖ್ಯಮಂತ್ರಿಗಳೂ 
g % ಅ 
ಒಹಥಿರೇ ಆಗಿರುವುದರಿಂದ ತಮಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಲು ಬಿಡುವಿಲ್ಲವೆಂದು 
ಸ wk ಬ್ಲ ಹಃ 


ಸಂಸದೀಯ ಪಟು 45 


ಹೇಳಬಹುದು. ಆದರೂ ಕೆಲವು ವಿಷಯಗಳಲ್ಲಿ ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿದೆ. 
ಸ್ಕಾಲರ್‌ಷಿಪ್‌ಗಳನ್ನು ಕೊಡುವುದಕ್ಕಾಗಿ ಇಷ್ಟು ಜನುರಿಃ ಹೆಚ್ಚಿಗೆ ಸಹಾಂಯ 
ಕೊಡಬೆಕಾಗಿಬಂದಿರುವುದರಿಂದ ಇಷ್ಟು ಹೆಚ್ಚಿಗೆ ಹಣ ಬೇಕೆಂದು ಕೇಳಬಹುದಾಗಿತ್ತು. ಆಗ್ಗೆ ನಮಗೂ 
ನಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡಬಹುದು. ಎಂದು ಹೇಳುವುದಕ್ಕೆ 
ಸಹಾಯವಾಗುತ್ತಿತ್ತು. ಹಾಗೇನೂ ವಿವರಗಳನ್ನು ಕೊಡದೆ, ಸಾಂಕೇತಿಕವಾಗಿ ಕೇಳಿ, ರಿಸರ್ವ್‌ನಲ್ಲಿ 
ಹಣವಿದೆ. ಆದರಿಂದ ಖರ್ಚು ಮಾಡಿಕೊಳ್ಳುತ್ತೇವೆಂದು ಹೇಳುವ ನೀತಿ ಸರಿಯಲ್ಲ. 


ಇದೇ ವಿದ್ಯಾಭ್ಯಾಸದ ಡಿಮ್ಯಾಂಡಿನಲ್ಲಿ 9ನೆಯ ಐಟಂನಲ್ಲಿ ಗ್ರಾಮ ಸೇವಾ ಮಂಟಪ 
ಹನುಮನಸಬಟ್ಟಿ ಧಾರವಾಡ ಜಿಲ್ಲೆ ಒಂದು ಲಕ್ಷ 97ಸಾವಿರ ಚಿಲ್ಲರೆ ರೂಪಾಯಿಗಳು ಬೇಕೆಂದು 
ಹೇಳಿದ್ದೀರಿ. ಈ ವಿದ್ಯಾ ಮಂದಿರ ಯಾವುದೇ ದೇಶದ ಇತರೆ ಕಡೆಗಳಲ್ಲಿ ಇಂಥದು ಇದೆಯೇ 
ಯಾವ ತೆರೆದ ವಿದ್ಧಾಮಂಟಪವೋ ನನಗೆ ಗೊತ್ತಿಲ್ಲ. ಇಂತ ಮಂದಿರ ಕೇವಲ ಧಾರವಾಡ ಜಿಲ್ಲೆಯಲ್ಲಿ 
ಏಕೆ ಸ್ಥಾಪನೆಯಾಗಬೇಕು. ಅದರ ಕಾರ್ಯಕಲಾಪಗಳೇನು. ಕಾರ್ಯಕ್ಷೇತ್ರವೇನು. ರೀತಿ ನೀತಿಗಳೇನು. 
ಅದರ ಬಗ್ಗೆ ನಿಯಮಾವಳಿಗಳೇನಾದರೂ ಇವೆಯೇ ಎಂಬ ವಿಜಾರದಲ್ಲಿ ವಿವರಗಳನ್ನು ಸಭೆಯ 
ಮುಂದಿಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ವಿಶೇಷತರವಾದ ಇಂತ ಒಂದು 
ಸಂಸ್ಥೆಯಿರುವುದು ನಮ್ಮೆಲ್ಲರಿಗೂ ಆಶ್ಚರ್ಯವಃ ಂಟುಮಾಡುತ್ತಿದೆ. ಏಕೆಂದರೆ, ವಿದ್ಯಾಭ್ಯಾಸದ 
ವಿಷಯದಲ್ಲಿ ನನಗೂ ತಕ್ಕಮಟ್ಟಿನ ಅನುಭವವಿದೆ. ಇದು ಯಾವ ತರದ ಮಂದಿರವೋ ನನಗೆ 
ಗೊತ್ತಿಲ್ಲ. ಧಾರವಾಡ ಜಿಲ್ಲೆಗೆ ಮಾತ್ರ ಏಕೆ ಇಂಥ ಸಂಸ್ಥೆ ಬಂತು? ಇದಕ್ಕಾಗಿ ವಿಶೇಷ ಪ್ರಾವಿಷನ್‌ 
ಮಾಡುವ ಅವಶ್ಯಕತೆಯಾದರೂ ಏನು ಎಂಬುದನ್ನು ತಿಳಿಸಬೇಕೆಂದು ಹೇಳುತ್ತೇನೆ. 


ನಾನು ಈ ವಿದ್ಮಾಭ್ಯಾಸದ ಬೇಡಿಕೆಯ ಮೇಲೆ ಮಾತನಾಡುವ ಈ ಸಂದರ್ಭದಲ್ಲೇ 
ಒಂದು ವಿಷಯದ ಕಡೆಗೆ ಸರ್ಕಾರದವರ ಗಮನವನ್ನು ಸೆಳೆಯ ಬಯಸುತ್ತೇನೆ. ತಾವಿಲ್ಲಿ ಅನೇಕ 
ಬಾಬುಗಳಿಗೆ ಸಪ್ಲಿಮೆಂಟರಿ ಹಣ ಕೇಳುವ ಸಂದರ್ಭದಲ್ಲಿ ಹಳ್ಳಿಗಾಡುಗಳಲ್ಲಿರುವ ಸ್ಕೂಲು 
ಬಿಲ್ಲಿಂಗ್‌ಗಳಿಗಾಗಿ ಏಕೆ ಒಂದು ಬೇಡಿಕೆಯನ್ನಿಡಲಿಲ್ಲವೋ ಗೊತ್ತಿಲ್ಲ. ಅನೇಕ ಹಳ್ಳಿಗಳಲ್ಲಿ ಸ್ಥೂಲುಗಳು 
ಮುರುಕಲು ಮನೆಗಳಲ್ಲೋ, ಜಗಲಿಯ ಮೇಲೋ, ನಡೆಯುತ್ತಿರುವುದು ನಾವೆಲ್ಲಾ ಚುನಾವಣೆಗಳ 
ಕಾಲದಲ್ಲಿ ಅತ್ತ ಕಡೆ ಹೋದ ಸಮಯದಲ್ಲಿ ನೋಡಿದ್ದೇವೆ. ದೇಶದ ಭಂಡಾರದಂತಿರುವ ಸಮ್ಮ 
ಮಕ್ಕಳು ಕಗ್ಗತ್ತಲಿನಲ್ಲಿ ತೊಳಲುತ್ತಿದ್ದಾರೆ. ಇಂಥದಕ್ಕಾಗಿ ಹೆಚ್ಚಿನ ಹಣ ಕೇಳಿದ್ದರೆ ನಾವೆಲ್ಲಾ ಎಷ್ಟು 
ಸಂತೋಷಪಡುತ್ತಿದ್ದೆವು. 

ಡಿಮ್ಯಾಂಡ್‌ 29 ಸಿವಿಲ್‌ ವರ್ಕ್ಸ್‌ ಬಗ್ಗೆ ಹೇಳುವುದಾದರೆ, ತಾವು ಈ ಬಾಬಿನಲ್ಲಿ ಸುಮಾರು 
4ಕೋಟಿ 62ಲಕ್ಷ ರೂಪಾಯಿಗಳನ್ನು ಕೇಳುತ್ತಿದ್ದೀರಿ. ಇದರಲ್ಲಿ ಯಾವುದೊಂದು ಬಾಬು ನೋಡಲಿ 
10ಲಕ್ಷ 20ಲಕ್ಷಕ್ಕೆ ಕಡಿಮೆಯಿಲ್ಲ. ಇಷ್ಟೊಂದು ಹೆಚ್ಚಿಗೆ ಬೇಕೆಂದು ಕೇಳುವ ಸಮಯದಲ್ಲಿ ಹಿಂದೆ 


ಬಿ 


ಕೊಟಿದ ಹಣವೆಷ್ಟು ಎಷ್ಟು ಖರ್ಚಾಯಿತು. ಎಷ್ಟು ಮಟಿಗೆ ಕಾಮಗಾರಿ ನಡೆದಿದೆ. ಎಂಬುದನ್ನಾದರೂ 


pa) ಬ ಬ್ರಿ ಬ ಬ 
ತಿಳಿಸುವುದು ಬೇಡವೆ ಈ ಹಣವೆಲ್ಲಾ ಕೇವಲ ಕೆಲವು ಜಿಲ್ಲೆಗಳಲ್ಲಿ ಮಂತ್ರಿಗಳ ಪಭಾವವಿರುವ 
ಜಿಲ್ಲೆಗಳಲ್ಲಿ ಮಾತ್ರ ವಿರ್ಚಾಗಿದೆ. ಎಂದು ನನಗೆ ತಿಳಿದು ಬರುತ್ತದೆ. ಇಂಥ ನೀತಿಯನ್ನು ತಾವೇಕೆ 


ಅನುಸರಿಸುತ್ತಿದ್ದೀರಿ ಎಂದು ನಾನು ಕೇಳುತ್ತಿದ್ದೇನೆ. ಆದ್ದರಿಂದ ತಾವು ಈ ಘಾ ಹಂಚಿಕೆ 
ಮಾಡುವ ಕಾಲದಲ್ಲಿ ದೇಶದಲ್ಲಿ ನಿಜವಾಗಿ ಎಲ್ಲಿ ಕೊರತೆಯಿದೆಯೋ ಅಲ್ಲಿಗೆ ಸಹಾಯ ದೊರಕುವಂತೆ 


ಧರ್ಮರಿ ತಿಯಿಂದ ಹಂಚಿಕೆ ಮಾಡಬೇಕೆಂದು ಹೇಳುತ್ತೇನೆ. ಈಗ ಸರಿಯಾಗಿ 
ಹಂಚಿಕೆಯಾಗುತ್ತಿಲ್ಲವೆ೦ದು ನಾನು ಅಂಕಿಅಂಶಗಳ ಮುಖಾಂತರ ಕೊಡಬಲ್ಲೆ. 


ಕೊನೆಯದಾಗಿ S೦೯ ಗಳಿಗೆಂದು ಹಣ ಕೇಳಿರುವುದು ಇಲ್ಲಿ ಕಂಡುಬರುತ್ತದೆ. ಈ 

ಬಗ್ಗೆ ಕೇಳಿರುವ ಹಣವನ್ನು ನೋಡಿದರೆ, ಕೆಲವು ಭಾಗಗಳಲ್ಲಿ ಹೇಗಿದೆ ಎಂದರೆ, ಮೊದಲು ಬಡ್ಡೆಜ್‌ 

ಪ್ರಾವಿಜನ್‌ ಎಷ್ಟಿತ್ತೋ ಅದಕ್ಕಿಂತಲೂ ಹೆಚ್ಜಾಗಿದೆಯೇ ಈಗ ಕೇಳುತ್ತಿದ್ದೀರಿ. ಇದು ಎಷ್ಟರಮಟ್ಟಿಗೆ 
ಹೋಗಿದೆಯೆಂದರೆ ಹನುಮಂತರಾಯನ ಬಾಲ ಬೆಳೆದಂತೆ ಎನ್ನಬಹುದು. 


ತ್ರೀ ಎಸ್‌.ಆರ್‌.ಕಂಠಿ: ಸಲ್ಪ ಐಟಂ ನಂಬರು ಹೇಳಿ. 


ತ್ರೀ ಎಸ್‌.ಶಿವಪ್ಪ: 18ನೆಯ ನಂಬರು ನೋಡಿ, ಸ್ವಾಮಿ. 17 ಲಕ್ಷ ರೂಪಾಯಿಗಳನ್ನು 
ಕೇಳಿದ್ದೀರಿ. ಮೊದಲು ತಾವು ಎಷ್ಟು Provide ಮಾಡಿಕೊಂಡಿದ್ದಿರೋ ಅದಕ್ಕೂ ಇನ್ನೂ ಸ್ವಲ್ಪ 
ಜಾಸ್ತಿಯೇ ತಾವು ಕೇಳಿದ್ದೀರಿ. ಅದರಲ್ಲೂ 5tಂ1es ವಿಚಾರದಲ್ಲಿ ನಿರ್ದಿಷ್ಟವಾಗಿ ಮುಂಜೆಯೇ 
Cc NG ಕಷ್ಟವಿರಬಾರದು. ಅಂಥಾದ್ದರಲ್ಲಿ ಈ ರೀತಿ ಕೇಳುವುದು ಎಂದರೆ ನಿಮ್ಮ ಹಣಕಾಸಿನ 
ಏರ್ಪಾಡು ಎಷ್ಟು ಜೆನ್ನಾಗಿದೆಯೆಂದು ವ್ಯಕ್ತವಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ವರ್ಷಣ್ಕೆ ಮುಂಚೆಯೇ 
ಮೂಲ ಬಡ್ಜೆಚ್‌ ಮಾಡುವ ಕಾಲದಲ್ಲೇ. ನಮಗೆ ಮುಂದಿನ ತಿಂಗಳುಗಳಲ್ಲಿ ಏನೇನು ಏರ್ಚು 
ವೆಚ್ಚವಿದೆಯೆಂದು ನಿರ್ದಿಷ್ಟವಾಗಿ, ಶಾಸ್ತ್ರೀಯವಾಗಿ ಪರಿಶೀ ಲಿಸಿ ಹೇಳುವಂಥ ಸಂಸ್ಥೆ ನಮಗೆ ಬೇಕು. 
ನೀವು ಈಗ ಇಡುತ್ತಿರುವ ಸಫ್ಲಿಮೆಂಬರಿ ಬಡ್ಜೆಟ್‌ 8 ನೋಡಿದರೆ ನಿಮಲಿ ಅಂಥ ಮೆಷನರಿ ಇಲವೆಂದು 


ಅಹಾ ಜಾ 


ಕಾಣುತ್ತದೆ ಅಥವಾ ಸರಿಯಾದ ಬಡ್ಜೆಟ್‌ *" ತಯಾರು ಮಾಡುವ ಶ ಶಕ್ತಿ ನಿಮಗಿಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ: ಕೆಲವು "Book Adjustments” ಗಳ 


ಬಡೆಟ್‌ನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅತ್ತ ಶಾಸನಸಭೆಯ ಕಾರ್ಯಕಲಾಪಗಳು ತಿರುಗು ಮುರುಗಾಗಿವೆ. 


pe pe py ಘಿ ] ಧ್‌ pp pe Rep 
ಏಕಂದರೆ ನೂತನವಾಗಿ ರಚಿತವಾದ ಸಭೆಯ ಮುಂದೆ, ಸಪ್ಲಿಮೆಂಟರಿ ಬಡ್ಗಟ್‌ ಮೊದಲನೆಯದಾಗಿ 


ಸಂಸದೀಯ ಪು. 47 


ಇಡಲ್ಲಟ್ಟಿದೆ, ಇದು ಹಿಂದೆಯೇ ಬರಬೇಕಾಗಿತ್ತು. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಜೆ ಮಾಡುವುದಕ್ಕೆ 
ಮೊದಲೇ ಬರಬೇಕಾಗಿತ್ತು. ಇವೊತ್ತು ನಿಮ್ಮ ಈ ಸಭೆಯ ಕಾರ್ಯಕಲಾಪಗಳು ಹಿಂದುಮುಂದಾಗಲು 
ಷುರುವಾಗಿದೆ. ಮೊದಲನೆ ದಿವಸವೇ ಹೀಗೆ ರಾಗ ಹಾಕುತ್ತಿದ್ದೀರಿ. ಏತಕ್ಕೆ ಈ ರೀತಿಯಲ್ಲಿ ಆಯಿತು 
ಎಂಬುದನ್ನು ನಾನು ಇಲ್ಲಿ ವಿಷಾದದಿಂದ ಹೇಳಬೇಕಾಗಿದೆ. ಈ ರೀತಿ ಲಾಗ ಹಾಕುವ ನೀತಿ ಸರಿಯೇ, 
ನ್ಯಾಯವೇ ಎಂಬುದಾಗಿ ನಾನು ಈ ಸಮಯದಲ್ಲಿ ಕೇಳುತ್ತೇನೆ. ಈಗ ನಾನು ಈ ಸಭೆಯ 
ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಹೇಳುತ್ತೇನೆ. ಸಪ್ಲಿಮೆಂಟರಿ ಬಡ್ಗೆಟ್‌ನ ಮೇಲೆ ಮಾತನಾಡುವಾಗ 
ಕೊನೆಯದಾಗಿ ಒಂದು ಮಾತನ್ನು ಕೇಳಿಕೊಳ್ಳುತ್ತೇನೆ. ದೇಶದಲ್ಲಿ ಜನಗಳಿಗೆ ಕುತೂಹಲವನ್ನು ಎಬ್ಬಿಸುವ 
ವಿಷಯ ಎಂದರೆ ಮಂತ್ರಿ ಮಂಡಲ ವಿಚಾರ. ಆ ವಿಷಯದಲ್ಲಿ ಮುಖ್ಯಮಂತ್ರಿಗಳಾದವರು ಈ 
ಸಭೆಯ ನಂಬಿಕೆಗೆ ಪಾತ್ರರಾಗಬೇಕು. ನಿರ್ದಿಷ್ಟವಾಗಿ ಮಂತ್ರಿಮಂಡಲದ ಸಂಖ್ಯೆ ಎಷ್ಟು ಎಂಬುದನ್ನು 
ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಬಿಡಲಿ, ಸಾಕು. ಅಷ್ಟು ಹೇಳಿ ನನ್ನ ಮಾಠನ್ನು ಮುಗಿಸುತ್ತೇನೆ. 


¥ (ವಿಧಾನ ಸಭಾ ನಡವಳಿಕೆ ದಿನಾಂಕ : 23ನೇ ಮಾರ್ಚ್‌, 1962) 


kk 


48 ಎಸ್‌. 


w 
ಕ 


ಹೆಟ್ರೋಲ್‌ ತೆರಿಗೆಯ ಮೇಲಿನ ಚರ್ಚೆ 1963 * 


ತೀ ಎಸ್‌.ಶಿವಪ್ಪ (ಎಧಾನಸಭಾ ಕ್ಷೇತ) : ಸಭಾಪತಶಿಗಳೇ, ನಾನು ಈ ಮಸೂದೆಯನ್ನು 
ಬಹಳ ವಿಷಾದದಿಂದ ವಿರೋಧಿಸಬೇಕಾಗಿದೆ. ಪೆಟ್ರೋಲಿನ ಮೇಲೆ ಈಗ ವಿಧಿಸಿರತಕ್ಕ ಈ ತೆರಿಗೆ 
ಹೇರಳವಾಗಿ ಸಾಮಾನ್ಯ ಜನರು ಹೊರುವಂತಹ ಹೊರೆ ಆಗಿದೆ. ನಮ್ಮ ಮಂತ್ರಿಗಳು ಈ 
ಮಸೂದೆಯನ್ನು ಮಂಡಿಸುತ್ತಾ ಅವರ ಆರ್ಥಿಕ ನೀತಿ ನಮ್ಮದೇಶದ ಯಾವ ಒಂದು ಪಗಶಿಯನ್ನು 
ಸೂಚಿತಕ್ಕದ್ದಾಗಿದೆ ಎಂಬ ಅಂಶವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಮ ಮುಂದೆ 
ಬಂದಿರತಕ್ಕ ಈ ತೆರಿಗೆ ಒಂದು ಮುನ್ನೂಚೆನೆಯಾಗಿದೆ. ಸರ್ಕಾರದವರು ಇದೇ ರೀತಿ ತೆರಿಗೆಗಳ 
ಪರಂಪರೆಯನ್ನು ಒಂದೊಂದಾಗಿ ಹಾಕುವುದಕ್ಕೆ ಮುಂದೆ ಆಲೋಚನೆ ಇಟ್ಟುಕೊಂಡಿದ್ದಾರೆ. 
ಆದ್ದರಿಂದ ಅವರ ಆರ್ಥಿಕ ನೀತಿಯನ್ನು ಒಂದೆರಡು ಮಾತುಗಳಲ್ಲಿ ಹೇಳುವುದಾದರೆ, ಇವೊತ್ತಿನ 
ದಿವಸ ನಾವು ನಮ್ಮ ಸರ್ಕಾರದವರಿಗೆ ಹೇರಳವಾಗಿ ತೆರಿಗೆ ರೂಪದಲ್ಲಿ ಕೊಟ್ಟಂಥ ಹಣವನ್ನು 
ಯಾವ ರೀತಿ ಅವರು ರಾಷ್ಟ್ರದ ಅಭಿವೃದ್ಧಿಗಾಗಿ ವಿನಿಯೋಗಿಸಿದರೋ ಆದಕ್ಕಾಗಿ ಕಾಂಗೆಸ್‌ ಸರ್ಕಾರ 
ಅಧಿಕಾರಕ್ಕೆ ಬಂದ ಐದಾರು ವರ್ಷಗಳಲ್ಲಿ ಎಷ್ಟೇ ಕಷ್ಟ ಬಂದಾಗ್ಕೂ ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ. 
ಅವರಿಗೆ ನಾನು ಒಂದು ಪ್ರಶ್ನೆ ಹಾಕಬೇಕಾಗಿದೆ. ಈ "ತೆರಿಗೆಯನ್ನು ಕೊಟ್ಟ ಜನಕ್ಕೆ ಅವೊತಿನ ದಿವಸ 
ಯಾವ ಒಂದು ವಿಧವಾದ ಸಂತೋಷವಾಗಲಿ ಅದರಿಂದ ಉಂಟಾಗಿದೆಯೇ ಎಂಬುದನ್ನು 
ಸರ್ಕಾರದವರು ನೋಡಬೇಕು ಏಕೆಂದರೆ, ತೆರಿಗೆ ಕೊಡತಕ್ಕ ಮನುಷ್ಯ ಪುನಃ ಯಾವುದಾದರೂ 
ಒಂದು ರೂಪದಲ್ಲಿ ಅದರಿಂದ ಸಹಾಯವಾದೀತು ಎಂಬ ನಿರೀಕ್ಷಣೆ ಹೊಂದಿರುತ್ತಾನೆ. ತೆರಿಗೆ 
ಕೊಟ್ಟ ಮೇಲೆ ಸರ್ಕಾರದಿಂದ ಸಹಾಯವಾಗುತ್ತದೆ. ರಾಷ್ಟಾಭಿವೃದ್ಧಿಯಾಗುತ್ತದೆ, ಜನರಿಗೆ ಸೌಕರ್ಯ 
ಉಂಟಾಗುತ್ತದೆ ಎಂಬ ಒಂದು ಸಂತೋಷ ಜನತೆಗೆ ಉಂಟಾದ ಪಕ್ಷದಲ್ಲಿ ಯಾವ ವಿರೋಧವೂ 
ಕೂಡ ಈ ತೆರಿಗೆಗಳಿಗೆ ಗಸ ಹಾಗಿಲ್ಲದಿದ್ದರೆ ಸ್ತಯಂಪ್ರೇರಿತರಾಗಿ ಸರ್ಕಾರದವರು ಹಾಕತಕ್ಕ 
ತೆರಿಗೆಗಳನ್ನು ವಿರೋಧಿಸುವ ಸಮಯ ಬಂದೇ ಬರುತ್ತದೆ. ಇವತ್ತಿನ ದಿವಸ ನಾನು ಹೇಳುತ್ತೇನೆ, 
ಈ ಪೆಟ್ರೋಲ್‌ ಇಂಡಿಯಾ ದೇಶಕ್ಕೆ ಬರಬೇಕಾಗಿದ್ದರೆ ಕೇವಲ 5 ಅಣೆ ಮಾತ್ರ ಬೀಳುತ್ತದೆ. ಎಂದು 


ಜನ 


ಕೇಳಿದ್ದೇನೆ. ಟ್ರಾನ್ಸ್‌ ಪೋರ್ಟು ಜಾರ್ಜಸ್‌, ಇಂಪೋರ್ಟ್‌ ಡ್ಯೂಟಿ, ಸೇಲ್ಫ್‌ ಟ್ಯಾಕ್ಸ್‌ ಇತ್ಕಾದಿಗಳಲ್ಲಾ 


ಇಂಡಿಯಾದ ಸರ್ಕಾರದವರು ಹಾಕತಕ್ಕದ್ದು 15ಆಣೆ, ಮ್ಲೆ ಸೂರು ಸರ್ಕಾರದವರು ಈಗ ಹೊಸದಾಗಿ 
ಹಾಕತಕ್ಕದ್ದು 242 ಎ4೮ಣೆ ಎಲ್ಲಾ ಸೇರಿ 1-3-0ತೆರಿಗೆ ರೂಪದಲ್ಲಿ ಬರುತ್ತಾ ಇದೆ. ಇವೊತ್ತಿನ ದಿವಸ 
ನಾವು ಇದರ ಹಿಂದಿರತಕ್ಕ ಒಂದು ನೀತಿಯನ್ನು ನೋಡಬೇಕಾಗಿದೆ. ಇದು ಒಂದು ಮೋಟಾರಿನ 


ಪ್ರಪಂಚ. ಇವೊತ್ತು ನಾವು ಎಷ್ಟು ವೇಗದಲ್ಲಿ ಓಡುತ್ತಾ ಇದ್ದೇವೋ ಇದು ಮೋಟಾರಿನ ಸಂಚಾರಕ್ಕೆ 


ಅಮುಕೂಲಪಡಿಸುವುದು ಸರ್ಕಾರದ ಪ್ರಥಮ ಕರ್ತವ್ಯ. ಕಾರುಗಳಲ್ಲಿ ಓಡಾಡತಕ್ಕವರು, ಬಸ್ಸುಗಳಲ್ಲಿ 
ವರು, ಹಣವಂತರು ಭೋಗಿಗಳು ಎಂಬ ವಾದವನ್ನು ನಮ್ಮ ಸ್ನೇಹಿತರು ಇಟ್ಟಿದ್ದಾರೆ. 


Luxury ಮತ್ತು ಗೀಂessity ಇವೆರಡನ್ನೂ ಸರಿಯಾಗಿ ಅರ್ಥಮಾಡಿಕೊಳಬೇಕು. ಮನುಷನಿಗೆ 


ಸಂಸದೀಯ ಪಟು 49 


ಬ್ಲ ದೆ 


ಯಾವುದು ಗೀಂssity ಎಂಬುದನ್ನು ನಿವೇದನೆ ಮಾಡುತ್ತೇನೆ. ಬೆಂಗಳೂರು ಸಿಟಿಯಲ್ಲಿ ಒ೦ದು 
ದಿಕ್ಕಿನಲ್ಲಿ ಇನ್ನೊಂದು ದಿಕ್ಕಿಗೆ ಹೋಗಬೆ 


ನೇಕಾದರೆ 8-10 ಮೈಲಿ ಆಗುತ್ತದೆ. ಆಫೀಸುಗಳಿಗೆ 4-5 
ಮೈಲಿ ನಡೆದುಬರಬೇಕು. ಇವುಗಳಿಗೆಲ್ಲಾ ಯಾವ ಸೌಕರ್ಯ ಇದೆ? ಮೋಟಾರು ಕಾರು ಆಥವಾ 
ಬಸ್ಸುಗಳಲ್ಲಿ ಬರಬೇಕಾಗಿದೆ. ಇದು ೧ಂssity ಈ ಸಂಚಾರ ಸೌಕರ್ಯಕ್ಕೆ ಅನುಕೂಲ ಮಾಡಿ 
ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಎಂಬುದನ್ನು ಬಹಳ ವಿನಯದಿಂದ ಹೇಳಿಕೊಳ್ಳುತ್ತೇನೆ. 
ಅನೇಕ ಚೆನ್ನಾಗಿವೆ ಆ ರೀತಿ ಅನುಕೂಲಗಳನ್ನು ಮೈಸೂರು ದೇಶದಲ್ಲಿ ಕಲ್ಲಿಸಿಕೊಟ್ಟಿದ್ದೀರಾ ಎಂದು 
ಕೇಳುತ್ತೇನೆ. ಈಗ ತಾನೆ ಪ್ರಶ್ನೋತ್ತರಗಳ ಕಾಲದಲ್ಲಿ ತಿಳಿಸಿದ ಹಾಗೆ, ಸೀಮೆಂಟ್‌ ಮತ್ತು ಟಾರ್‌ ರಸ್ತೆ 
ಇರುವ ಕಡೆಗಳಲ್ಲಲ್ಲಾ ಮಸಾಪಲೈಸ್‌ ಮಾಡಿದ್ದೀರಿ. ಖಾಸಗಿ ಬಸ್ಸಿನವರಿಗೆ ಹಳ್ಳಕೊಳ್ಳಗಳಿರತಕ್ಕ ರಸ್ತೆಗಳನ್ನು 
ಕೊಟ್ಟಿದ್ದೀರಿ. ಈ ರೀತಿ ಅವರಿಗೆ ಅನಾನುಕೂಲ ಮಾಡಿ, ಯಾವ ಸೌಕರ್ಯವನ್ನೂ ಕಲ್ಪಿಸಿಕೊಡದೆ, 
ಇವೊತ್ತಿನ ದಿವಸ ಪೆಟ್ರೋಲ್‌ ತೆರಿಗೆ, ವಾಹನ ತೆರಿಗೆಗಳನ್ನು ಹಾಕಬೇಕೆಂಬ ನೀತಿಯನ್ನು 
ಅನುಸರಿಸುವವರಾಗಿದ್ದೀರಿ. ಅನುಕೂಲ ಮಾಡಿಕೊಡಲಿಕ್ಕೆ ದೊಡ್ಡ ಮನಸ್ಸು ಮಾಡಿ. ವೆಹಿಕಲ್‌ 
ಟ್ಯಾಕ್ಸ್‌, ಪೆಟ್ರೋಲ್‌ ಟ್ಯಾಕ್ಸ್‌ ಇವನ್ನೆಲ್ಲಾ ಹಾಕುವುದರಿಂದ ಮೈಲೇಜು cಂst of expenditure 
ಎಷ್ಟಾಗುತ್ತದೆ. ಎಂಬುದನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕು. ಆ ತೆರಿಗೆಯನ್ನು ಬಸ್‌ ಮಾಲೀಕರು 
ಅಥವಾ ಲಾರೀ ಮಾಲೀಕರು ಯಾರೇ ಆಗಲೀ ತಾವೇ ಸ್ವತಃ ಕೊಡುವುದಿಲ್ಲ. ಮೊನ್ನೆ ರೋಡ್‌ 
ಟ್ರಾನ್‌ ಪೋರ್ಟ್‌ ಕಂಪೆನಿ ವಿಚಾರ ಬಂದಾಗ cಂst of expenditure per mile ತೋರಿಸುವಾಗ 


b 


14-3ಕಾಸು ತೋರಿ, ಈ 14-4 ಕಾಸು ತೆಗೆದುಕೊಳ್ಳುತ್ತೇವೆ ಎಂದು ಒಂದು ಕಾಸು ಜಾಸ್ತಿ ತೋರಿಸಿದ್ದೀರಿ. 
ಈ ದಿವಸ ಪೆಟ್ರೋಲ್‌ ಮೇಲೆ ತೆರಿಗೆಯನ್ನು ಜಾಸ್ತಿಮಾಡುವುದರಿಂದ ಒಂದು ಮೈಲಿಗೆ ಸುಮಾರು 


Mr. Chairman:- ಹನ್ನೊಂದು ಕಾಸು ಹೇಗೆ? Will the Hon'ble member 


explam? 


ತೀ ಎಸ್‌.ಶಿವಪ್ಪ:- ಸರಾಸರಿ ದಿನ ಒಂದಕ್ಕೆ ಒಂದು ಬಸ್ಸು ನೂರೈವತ್ತು ಮೈಲಿ 


ಓಡುತ್ತದೆಯೆಂದು ಹೇಳಬಹುದು. ಅದಕ್ಕೆ ಹನ್ನೊಂದು ಗ್ವಾಲಸ್‌ ಪೆಟ್ರೋಲ್‌ ಆಗಬೇಕು. ಇದರಿಂದ 
ತಿಂಗಳಿಗೆ ಆರವತ್ತು ರೂಪಾಯಿ ಜಾಸ್ಟಿಯಾಗುತ್ತದೆ. 


Mr. Chairman- No. Hon'ble member said that by this taxation, 
the increase in expenditure per bus per mile will be 11 pies. One bus 
runs 10 niles per gallon. At two annas per gallon extra. the increase 
will only be about 2:12 pies per mile! 


Sri S, Sivappa:- I have combined both. Sir, Anyway ಈಗೆ 
ಪೆಟ್ರೋಲಿಗೆ ಎರಡಾಣೆ ಜಾಸ್ಲಿ ಮಾಡಿದರೆ ಸ್ವಲ್ಪ ಆದಾಯ ಹೆಚ್ಚಾಗಿ ಬರುತ್ತದೆ, ಅದರಿಂದ ದರ 
ಇಷ್ಟು ಹೆಚ್ಚಿಸುತ್ತೇವೆ ಎಂದು ಹೇಳುವಾಗ ಬೇರೆ ರೀತಿಯಲ್ಲಿ ಅದನ್ನು ಸಬ್‌ಸಿಡೈಸ್‌ ಮಾಡುವುದಕ್ಕೆ 
ತಯಾರಾಗಿ ನೀರಾ? ಈಗ ಕೇವಲ ಶ್ರೀಮಂತರ ಮೇಲೆ, ಪುಣ್ಯವ೦ತರ pe ಈ ತಗೆ 
ಬೀಳುತ್ತದೆಂದು ಹೇಳಿದರೂ ಕೂಡ ಬಸ್‌ ಮಾಲೀಕರಾದ ವೀರಣ್ಣನವರು ಈ ಮಸೂದೆಯನ್ನು 
ಸ್ಥಾಗತಿಸಿದ್ದಾರೆ. ಬಸ್‌ ಮಾಲೀಕರನ್ನು ಸ್ಪಾಗತಮಾಡುವುದಕ್ಕೆ ಅಥವಾ ದೂರುವುದಕ್ಕೆ ನಾನು ಹೇಳುತ್ತಿಲ್ಲ. 
ಶಾಸ್ತ್ರೀಯವಾದ ರೀತಿಯಲ್ಲಿ ನೋಡಿದರೆ, ಇದರಿಂದ ಜನರಿಗೆ ಅಪಕಾರವಾಗುತ್ತದೆ. ಅವರ ಮೇಲೆ 
ನೇರವಾಗಿ ಬೀಳುವ ತೆರಿಗೆ ಇದು. ಆದ್ದರಿಂದ ಇದನ್ನು ಬಹಳ ತೀವ್ರವಾಗಿ ವಿರೋಧಿಸುತ್ತೇನೆ. 


x (ವಿಧಾನ ಪರಿಷತಿನ ನಡವಳಿಕೆ ದಿನಾಂಕ : 30ನೇ ಮಾರ್ಜ್‌, 1963) 


€ ಮಾನ್ನ ಹಣಕಾಸಿನ 


ನ್‌ ರ್‌ 
ನ್ಯ ಧ್ಯಕ್ಷರೆ 


ಮಾ 


(ತವಣಬೆಳಗೊಳ)- 


ತೀ ಎಸ್‌. ಶಿವ 


ಮಂಡಿಸಿರುವಂಥ ವರದಿಯ 
ಸಂಸಾನದ ಮಾಜಿ 


೧ರನೆಯ 


ಅಪಾರವಾದ ಹಣ ಬೇಕಾಗುತದೆಂದು ಮನಗಂಡು 


ರ ಕಾಲದಲ್ಲಿ : 


pa 
oN) 


T: 


[e) 
ಪಂಚವಾರ್ಷಿಕ ಯೋಜನೆಯಲ್ಲಿ ನಮ 


ಳು ಕಂಡು ಹಿಡಿಯು 


ದೇಶಕ್ಕೆ 


ಈ 


ವ 


ಆ ಹಣವನ್ನು ಬರಮಾಡಿಕೊಳ್ಳು 


ಬಗ 


ಶಿ ಮೂ 


—_ 
ಗುತ 


ವುದಕ್ಕೆ ೮ 


ot 


ಗರತಕ್ಕ ಕೆಲಸ ಕಾರ್ಯಗಃ 


ಪು 


ಮಟ್ಟಿಗೆ 


ನೋಡಿ 


೨. ಸ. 
೦ಬುದನ್ನು 


ಲ, 
ಬು 


ಟಿಗೆ ಈಗಿನ ಕಾರ್ಯಾಂಗ ಚುರುಕಾಗಿ ಕೆಲಸ ಮಾಡುತ್ತಿ 


ನೊ 
ಅದನ್ನು ಹೇಗೆ ಉ 


pr 


ಮತ್ತು ಎಷ್ಠರಮ 


ಪಡಿಸಬಹುದೆಂಬುದನ್ನು ಪರಿ 


, 
ಥ್ರ 


ಆದೇಶದ ಮೇಲೆ ಏರ್ಪಾಡಾಗಿದ್ದ 


ವರದಿಯು ಸುಮಾರು 600-700 ಪುಟಿಗಳನ್ನೊಳಗೊಂಡಿದೆ. ಅವರೂ ಕೂಡ ಬಹಳ ಕಷಪಟ್ಟು 


ಬರೆದಿದ್ದಾರೆ. 


ಲ 
ಣೂ 


ಒಂದು ವರದಿಯ: 


ಗೋರವಾಲರರು 


pt 
( 


೯, 


೯ಲೋಚನಗಿಡುವುದು ಸೂಕ್ತವಾದ ಮಾಗ 


p) 


ಸಲುವ ಮರ್ದಾದೆ ಎಷ್ಟು? ಸರ್ಕಾರದವರು ಇಂದು ಮಾಡಿರುವುದೇನು? 


೬ 


ಇಂದು ಈ ಸಬೆಗೆ ಕೊ 


<< bk 
| 
» 1 
4 bf 
x Q 
1 oC 
ಏಲ್ಲ 
[a 
PS 

8) 2 
© 
pS 
sa: 
WW) 
[EN 
7 B 
ಳ್‌ 
1 8 
» © 
[5 UB 
3 £ 

3 

- 1 

$3 
pe xe 
ಸ ಟಿ 
x 
- 
» ಲ 
[5 74 
" B 


ದೆಯೆಂ 


ಸಂಗಿ 


fo 
UM 


ರ್ಯಕ್ರಮ 


೦ಡಿರತಕ್ಕಕಾ 


ಸೊ 


ಲ 


ರ್ಕಾರದವರು ಕೆ 


ke 


‘Mh 
[N87 
ಸ 
¥ 
Pt 


ಕಟ್ಟಿದ ಗಾಡಿಯಂತಿದೆ. ಈ ಸಭೆಯೆಂಬ ಕುದುರೆಗೆ ಸರ್ಕಾರವೆಂಬ ಗಾಡಿಯ ಮುಂದಿದೆ ಹೀಗೆ 
ಸರ್ಕಾರ ಅನುಕೂಲ ಸಿಂಧುವಾದ ಮಾರ್ಗ ಓಡಿದು ತೆರಿಗೆಯ ಸುರಿಮಳೆಯನ್ನೇ ನಮ್ಮ 
ಮುಂದಿಟ್ಟಿದ್ದಾರೆ. ಇದು ಕೇವಲ ಅವರು ಮಾಡಿರುವ ಕಾರ್ಯಗಳ ಸಮರ್ಥನೆಗಾಗಿ ಅಷ್ಟೇ ಏಕೆಂದರೆ 
ಈ ಎ.ಜಿ.ಆರ್‌ ಕಮಿಟಿಯವರ ವರದಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಇರತಕ್ಕದ್ದು, ದೇಶದಲ್ಲಿ 
ಇದುವರೆಗೆ ಕೈಕೊಂಡಿರುವ ಮೊದಲನೆಯ ಪಂಚವಾರ್ಷಿಕ ಯೋಜನೆ, ಎರಡನೆ ಪಂಚವಾರ್ಷಿಕ 
ಯೋಜನೆ, ಮೂರಸೆ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡು ಏನೇನು ಕೆಲಸ ಸಾಧಿಸಲ್ಪಟ್ಟಿದೆ. 
ಎಷ್ಟು ಚೆನ್ನಾಗಿದೆ. ಜನತೆಗೆ ಎಷ್ಟು ಪ್ರತಿಫಲ ದೊರೆತಿದೆಯೆಂಬುದನ್ನು ಇಲಾಖಾ ವರದಿ ವಿಮರ್ಶೆ 
ಮಾಡಿರತಕ್ಕದ್ದು. ಬಹಳ ಚೆನ್ನಾಗಿ ಮ ಮಾಡಿದ್ದಾರೆ. ಅವರು ಹೇಳಿರುವ ಪ್ರಕಾರ ಪಂಚವಾರ್ಷಿಕ 

ಗಳಿಂದಾಗಿ ನಮ್ಮ ದೇಶದಲ್ಲಿ ಏನಾಗಿದೆ. ಎಷ್ಟರಮಟ್ಟಿಗೆ ಉತ್ತತ್ತಿ ಹೆಚ್ಚಿದೆಯೆಂದರೆ, ಮೈಸೂರು 
ದೇಶದ Percapita Income ಕಡಿಮೆಯಾಗಿದೆ. ಅದು ॥॥ India income ಗಿಂತ ಕಡಿಮೆ 
ಮೊದಲೆ ಇಂಡಿಯಾ ದೇಶದ ೀr ೩p Income ಎಂಬುದೇ ಕಡಿಮೆ ಅಂಥಾದ್ದಲ್ಲಿ 
ಇಂಡಿಯಾದ್ದು 16.7 ರೂಪಾಯಿಗಳಿದ್ದರೆ, ಮೈಸೂರು ದೇಶದ್ದು 13.64 ನಷ್ಟು ಕಡಿಮೆ ಅಲ್ಲದೆ, 
ನಮ್ಮ ದೇಶಗಳಿಗಿಂತಲೂ ಕಡಿಮೆಯಾಗಿದೆಯೆಂದರೆ ತುಂಬ ವಿಷಾದವಾಗುತ್ತದೆ. ಸಹಸ್ರಾರು ಕೋಟಿ 
pe ಖರ್ಚು ಮಾಡಿಯೂ ನಮ್ಮ ದೇಶದಲ್ಲಿ Per capita income 
ಜಾಸ್ತಿಯಾಗಲಿಲ್ಲವೆಂದರೆ ಏನು ಅರ್ಥವಾಗುತ್ತದೆರದರೆ ನ ನಾವು ಕಾರ್ಯಗತ ಮಾಡುವ 
ರ ಏನೋ ಒಂದು ದೊಡ್ಡ ಲೋಪವಿರಬೆಕು 


ತೀ ಕೆ.ವಿ.ಬೈರೇಗೌಡ (ಯಶವಂತಪುರ) ಸ್ವಾಮಿ, ನಿಸ್ನೆ ತಾನೇ ತಾವು ಹೇಳಿದ್ದೀರಿ. ಈ 
ಎಕಾನಮಿ ಮತ್ತು ರಿಸೋರ್ಸ್‌ಸ್‌ ಕಮಿಟಿಯ ವರದಿಯನ್ನು ಚರ್ಜೆ ಮಾಡುವಾಗ ಮುಖ್ಯಮಂತ್ರಿಗಳು 
ಬ್ರಿ ಫೈನಾನ್ಸ್‌ ಮಂತ್ರಿಗಳು ಮುಖ್ಯವಾಗಿ ಈ ಸಭೆಯಲ್ಲಿರಬೇಕಲ್ಲವೆ ಸಾಧ್ಯವಿದ್ದಷ್ಟು ಜಾಸ್ತಿ 


ಮಂತ್ರಿಗಳಿದ್ದರೆ ಸಾಕೆ ಏನಾದರೂ ಮಾಡಿ ಹೆಜಿಗೆ ಮಂತ್ರಿಗಳು ಸಭೆಗೆ ಬರುವಂತೆ ತಾವು ಮಾಡಬೇಕು. 


ತೀ ವಿ.ಎಂ. ದೇವ್‌ ಗುಬ್ಬಿ : ಸ್ಥಾಮಿ, ಇದು ಬಹಳ ಮುಖ್ಯವಾದ ರಿಪೋರ್ಟ್‌ ಇದು 


ಚರ್ಚೆಯಾಗುವಾಗ ಎಲ್ಲ ಮಂತ್ರಿಗಳೂ ei ತಾವು ಹೇಳಿ ಕಳುಹಿಸಬೇಕು. ಈ 
ಸಭೆಯ ಕೆಲಸದ ವಿಷಯದಲ್ಲಿ ಮಂತ್ರಿಗಳು ಎಷ್ಟು ಉದಾಸೀನರಾಗಿರುತ್ತಾರೆ. 


Mir. Speaker- I except the Chief Minister to come early. 


Sri G.V. Gowda (Palya) - Itis imperative that they should take 
down notes and reply. 


Sri V.M. Deo (Gubbi) - I hope the leader of the opposition 


will wait till the Chief Minister comes. 


ಲಿ 2 
ಸಂಸದೀ ಪಟು 


Un 
Ww 


Mr. Speaker- 1 cannot keep the House waiting. Sri Shivappa 
may speak. 


ಶ್ರೀ ಎಸ್‌.ಶಿವಪ್ಪ- ಈಗ ತಾನೇ ಮಾನ್ಯ ಸದಸ್ಯರು ಹೇಳಿರುವ ಹಾಗೆ ಈ ರಿಮೋರ್ಟಿನ 
ಮೇಲಿನ ಚರ್ಚೆ ಬಹಳ ಮುಖ್ಯವಾದುದು. ಈ ರಿಪೋರ್ಟಿನಲ್ಲಿ ಹೇಳಿರುವ ಮಸೂದೆಗಳನ 
ಸಮರ್ಥಿಸಬೇಕೆಂದು ಹೇಳುವ ಆರ್ಥಿಕ ಸಚಿವರು, ಈ ಸಭೆಯು ಈ ರಿಪಹೋರ್ಟನ್ನು ಚರ್ಚೆ 
ಮಾಡುವ ಕಾಲದಲ್ಲಿ ಸಭೆಯಲ್ಲಿಲ್ಲದಿರುವುದನ್ನು ನೋಡಿದರೆ ಅವರಿಗೇ ಈ ವಿಷಯದಲ್ಲಿ 
ಆಸಕ್ಷಿಯಿಲ್ಲವೆಂದು ಕಾಣುತ್ತದೆ. ಹೀಗೆ ಎರಡು ಯೋಜನೆಗಳನ್ನು ಕಾರ್ಯಗತ ಮಾಡಿದ ಮೇಲೆಯೂ 
ಕೂಡ ನೀ capita Income ಜಾಸ್ತಿಯಾಗಲಿಲ್ಲವಲ್ಲಾ ಇದಕ್ಕೆ ಏನು ಹೇಳುತ್ತಿರ? ನೀವು 
ಯೋಜನೆಗಳನ್ನು ಮಂಡಿಸುವ ಕಾಲದಲ್ಲಿ ದೇಶದ ಸಂಪತ್ತು ಜಾಸ್ತಿಯಾಗುತ್ತದೆಂದು ವೇದಿಕೆಯ 
ಮೇಲೆ ಸಾರಿ ಸಾರಿ ಹೇಳುತ್ತಿರಲ್ಲಾ. 


ಇವತ್ತು ಈ ವರದಿಯಲ್ಲಿ ಹೇಳಿರುವ ಪ್ರಕಾರವಾಗಿ ಆಹಾರೋತ್ಪತ್ತಿಯ ವಿಷಯವನ್ನು 
ನಾವು ನೋಡುವುದಾದರೆ ನಮ್ಮ ದೇಶದಲ್ಲಿ Food production 38.5ಲಕ್ಷ ಟನ್‌ಗಳು ದ್ವಿತೀಯ 
ಪಂಚವಾರ್ಷಿಕ ಯೋಜನೆಯ ಕೊನೆಯಲ್ಲಿ ಇತ್ತು. ಈಗ ನಮಗೆ ಬೇಕಾಗಿರತಕ್ಕ ಆಹಾರ 
ಯಥೇಚ್ಛವಾಗಿರಬೇಕಾಗಿದೆ. ಅದರಲ್ಲಿಯೂ 4 ಲಕ್ಷ ಟನ್‌ಗಳಷ್ಟು ಕೊರತೆ ಇದೆ. ಮೂರನೆಯ 
ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ನೂ 10ಲಕ್ಷ ಟನ್‌ಗಳಷ್ಟು ಆಹಾರವನ್ನು ಜಾಸ್ತಿ ಉತ್ಪತ್ತಿ 
ಮಾಡುತ್ತೇವೆಂದು ಸರ್ಕಾರದವರು ಹೇಳುತ್ತಿದ್ದಾರೆ. ಅದು ಸರಿ ಈ ಯೋಜನೆ ಮುಗಿಯುವುದರೊಳಗೆ 
ಒಟ್ಟು 48ಲಕ್ಷ ಟನ್‌ಗಳಷ್ಟು ಆಹಾರ ಉತ್ಸತ್ತಿಯಾಗಬಹುದು. ಆಗ ಇರಿಗೇಟೆಡ್‌ ಏರಿಯಾ 1,2,3ನೇ 
ಪಂಚವಾರ್ಷಿಕ ಯೋಜನೆಗಳು ಎಲ್ಲಾ ಸೇರಿದರೂ ಇವರ ಲೆಖ್ಬದ ಪ್ರಕಾರ 6ನೇ ಇಸವಿಯ 
ವರರೆಗೆ ಕೇವಲ 21ಲಕ್ಷ ಎಕರೆ ಅಂದರೆ ಶೇ. ಹನ್ನೆರಡುವರೆವರೆಗೆ ಕೇವಲ 21ಲಕ್ಷ ಎಕರೆ ಅಂದರೆ 
ಶೇ.ಹನ್ನೆರಡುವರೆಯಷ್ಟು ಇರಿಗೆಟೆಡ್‌ ಏರಿಯಾ ಇಲ್ಲಿ ಇದ್ದ ಹಾಗೆ ಆಗುತ್ತದೆ. ಇದು ಆಲ್‌ಇಂಡಿಯಾ 
ಆವರೇಜ್‌ಗೆ ಅರ್ಧದಷ್ಟು ಇರುತ್ತದೆ. ಆಲ್‌ ಇಂಡಿಯಾ ಆವರೇಜ್‌ ಶೇ.24ರಷಿರುತ್ತದೆ. ಮೈಸೂರು 
ದೇಶದ ಮೂರು ಯೋಜನೆಗಳಲ್ಲಿ ಅರ್ಧದಷ್ಟು ಬರುತ್ತದೆ. ಮದ್ರಾಸ್‌ ದೇಶದಲ್ಲಿ ಸುಮಾರು 
ಶೇ.38.3ರಷ್ಟು ಇರ್ರಿಗೇಟೆಡ್‌ ಏರಿಯಾ ಇದೆ. ಆಂಧದಲ್ಲಿ ಶೇ.25ರಷ್ಟು, ಕೇರಳದಲ್ಲಿ ಶೇ.19 
ಇರಿಗೇಟೆಡ್‌ ಏರಿಯಾದ ಇದೆ. ನಮ್ಮ ದೇಶದಲ್ಲಿ ಏ ತ್ರಿ 
ಪ್ರಾಜೆಕ್ಷುಗಳನ್ನು ಮೊದಲನೇ ಯೋಜನೆಯಿಂದ ಎರಡನೇ ಯೋಜನೆಗೂ. ಎರಡನೆ 


ಯೋಜನೆಯಿಂದ ಮೂರನೇ ಯೋಜನೆಗೂ pl ೦೪: ಮಾಡುವ ಕ್ರಮ ಸರಿಯಾಗಿಲ್ಲ. ಹೀಗಾಗಿ 


ಅನೇಕ ಪ್ರಾಜೆಕುಗಳಿಂದ ವೃ್ರವಸಾಯಕ್ಷಿ ಯಾವ ರೀತಿಯಲ್ಲೂ ಅಸುಕೂಲವಾಗುತ್ತಿಲ್ಲ ಏನು ಫಲವನ್ನು 


ಪಾಜೆಕುಗಳಿಂದ ಸಾಕಷ್ಟು ಹಣವೂ ಸಹ ಸಿಕ್ಷುವಂಶಿಲ್ಲ. ಕಂಟ್ರಾಕರುಗಳಿಗೆ ಇದರಿಂದಲೇ ದಂಗಗಳನು 


ಬ 
A [XN pL) _ po ಈ p 2 
ಜಾಸ್ತಿ ಜಾಸ್ಟಿಯಾಗಿ ಕೂಡುತ್ತಿದೀರೇ ಹೊರ್ತು ಎರಡನೇ ಮತ್ತು ಮೂರನೇ ಯೋಜನುಯಲ್ಲ 


ಮಾಡಬೇಕಾದ ಪಾಜೆಕ್ಷುಗಳ ಕೆಲಸ ನಿಗಧಿಯಾಗ ವೇಳೆಯಲ್ಲಿ SLI 
ನನಗನ್ನಿಸುತ್ತದೆ. ಸುಮ್ಮನೆ €೦5t ೦ ಆxpeಗdtಟre ಜಾಸ್ತಿಯಾಗುತ್ತಿದೆ. ಈ ಪ್ರಾಜೆಕ್ಷುಗಳನ್ನು 
ಮುಂದು ಮುಂದಕ್ಕೆ ಪೋಸ್ಟ್‌ಫೋನ್‌ ಮಾಡಿದಂತೆಲ್ಲಾ ಸರ್ಕಾರಕ್ಕೆ ಖರ್ಚು ಜಾಸ್ತಿಯಾಗುತ್ತಿರುತ್ತದೆ. 


ಮೊದಲನೆ ಪಂಚವಾರ್ಷಿಕ ಯೋಜನೆಯಲ್ಲಿ ಕೆಗೊಂಡಂಥ NS ಆ ಯೋಜನೆಯಲ್ಲಿ 


a 
ಪೂರೈಕೆಯಾಗಿದ್ದರೆ ನಮ್ಮ ದೇಶಕ್ಕೆ ಶೇ.50ರಷ್ಟು ಹಣ ಉಳಿಯುತ್ತಿತ್ತು. ಒಂದು ಎರಡು ಮತ್ತು 


ಮೂರನೇಯ ಪಂಜವಾರ್ಷಿಕ ಯೋಜನೆಯ ಪ್ರಾಜೆಕ್ಷುಗಳನ್ನು pill over ಮಾಡದೆ ಆಯಾ 

ಕಾಲಕ್ಕೇ ಪೂರ್ಣವಾಗಿ ಕೈಗೆ ಗೊಂಡದಿದ್ದರೆ ನಮ್ಮ ಖರ್ಚು ಶೇ. 50ರಷ್ಟು ಬೆ £ರೆ ಉಳಿಯುತ್ತಿತ್ತು. ಇದರಲ್ಲಿ 
ನಿಧಾನವಾಗಿ ಕೆಲಸವಾಗಿದೆ. ಇದು ಬಹಳ ತಪ್ಪು ಎಂಬುದಾಗಿ ಫೈನಾನ್ಸ್‌ ಕಮಿಟಿಯ ವರದಿಯಲ್ಲಿ 
ಟಂ ಮಾಡಿದ್ದಾರೆ. ಇಂತಹ ಅನೇಕ ಕೆಲಸಗಳನ್ನು ನಿಧಾನ ಮಾಡುತ್ತಿರುವುದರಿಂದ ಅಗಾಧವಾದ 
ತಪ್ಪನ್ನು ಮಾಡಿದ್ದಾರೆಂದು ಹೇಳಿದ್ದಾರೆ. 


ಇನ್ನೊಂದು ವಿಷಯ, ಈ ವರದಿಯಲ್ಲಿ ಒಂದು ದೊಡ್ಡ ಸಲಹೆಯನ್ನು ಮಾಡಿದ್ದಾರೆ. 
ಆದರೆ ಸರ್ಕಾರದವರು ಒಂದನೇ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು 
ತಷು ನ 'ದನ್ನು ಇನ್ನೂ ತಿದ್ದಿಕೊಂಡಿಲ್ಲ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ 
ಸರ್ಕಾರದವರು ಇಂತಹ ಯೋಜನೆಗಳ ಮೇಲೆ ಏನು ಹಣವನ್ನು ಖರ್ಚು ಮಾಡುತ್ತಾರೋ ಆ 
ಒಂದು ನೀತಿಯಿಂದ ದೇಶದಲ್ಲಿ ಒಂದು ಇನ್‌ಪೇಷನ್‌ ಹಣದುಬ್ಬರ ಜಾಸ್ತಿಯಾಗಿದೆಯೇ ಹೊರತು 
ದೇಶದ ಸಂಪತ್ತು ಜಾಸ್ತಿಯಾಗುತ್ತಿಲ್ಲ. ಎಲ್ಲೋ ಅಲ್ಲ ಸ್ತಲ ಸಂಪತ್ತು ಜಾಸ್ತಿಯಾಗಿದ್ದರೂ ಹಣದುಖ್ಬರಕ್ಕೂ 


— 
ಉಬ್ಬರಕ್ಕೂ ಒಂದಕ್ಕೊಂದು ತಾರತಮ್ಮವಿಲ್ಲ. ಹಣದುಬ್ಬರ ಜಾಸ್ತಿಯಾಯಿತೇ ಹೊರತು 


ಸಂಪತಿನ ಉಭ್ಭ ಲ್ಲ. 
EL RE) 2 ರಿತಿ ೨. Re) 
ಸಂಪತ್ತಿನ ಮಟ್ಟ ಕೆಳಗೇ ಹೋಗುತ್ತಿದೆ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಹಣಕ್ಕೆ ಬೆಲೆಯೇ ಇಲ್ಲದೆ 


po ಕ್‌ pu 
ಮತ್ತು ಮೂರನೆಯ ಪಾಂಚವಾರ್ಷ್ಜಿಕ ಯೋಜನೆಗಳಲ್ಲಿ ಎಷ್ಟರ 
ಎರ್ಯಗಳನ್ನು ಕೈಗೊಳ್ಳುತ್ತೀರಿ ಎಂಬುದನ್ನು ಯೋಚನೆ ಮಾಡಿ 


ನೋಡಬೇಕು. ಇವತ್ತಿನ ದಿವಸ ಪ್ರೊಫಸರ್‌ ಫಿನಾಯ್‌ ಅವರು ಒಂದು ಮಾತನ್ನು ಹೇಳಿದ್ದಾರೆ. 


"Inflation retarded economic development and social progress 
and that achivements under both might have been bigger had there 
been no inflation. The same authority has. in discussing the effect of 
inflation. The same authority has in discussing the effect of inflation. on 
the rate of savings and investment in the country. found that while it 
gave a fillip to consumption, it reduced the size of the savings, He goes 


ಸಂಸದೀಯ ಪಃಖ 55 


on to observe. From 1950-51 to 1953-54 when the economy was free 
from inflation, saving rose by 5 percent and that it fell to 1 percent 


during 1957-58 when inflation invtervened”. 


ಈ ರೀತಿಯಾಗಿ ಇನ್ನೂ ಜಾಸ್ತಿ ಹಣವನ್ನು ಖರ್ಚು ಮಾಡಿ ಯೋಜನೆಗಳಿಗೆ ಜಾಸ್ತಿ ಕೈ 
ಹಾಕಿದರೂ ಕೂಡ ಆಗ ಸೇವಿಂಗ್ಸ್‌ ಇನ್ನೂ ಕಡಿಮೆಯಾದ್ದರಿಂದ. ಈ ಹಣದುಬ್ಬರದಿಂದ, ಬೆಲೆಗಳ 
ಏರಿಕೆಯ ದೆಸೆಯಿಂದ ನಮ್ಮ ದೇಶದ ಮುಂದುವರಿಕೆಗೆ ಬಹಳ ಅಡ್ಡಿಯಾಗಿದೆ ಎನ್ನುವುದನ್ನು 
ಬಹಳ ಚೆನ್ನಾಗಿ ಹೇಳುತ್ತಿದ್ದಾರೆ. ಆದ್ದರಿಂದ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ 
ಕಾರ್ಯಾಚರಣೆಯಲ್ಲಿರತಕ್ಕ ಅನೇಕ ಲೋಪದೋಷಗಳನ್ನು ಬಹಳ ಚೆನ್ನಾಗಿ ಹೇಳುತ್ತಿದ್ದಾರೆ. ಆದ್ದರಿಂದ 
ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಕಾರ್ಯಾಚರಣೆಯಲ್ಲಿರತಕ್ಕ ಅನೇಕ ಲೋಪದೋಷಗಳನ್ನು 

ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ದೇಶದ ಪಾಜೆಕ್ಸುಗಳ ವಿಷಯ ಹೇಳುವಾಗ ಅವರು ತಮ್ಮ 
ವರದಿಯಲ್ಲಿ ಕೆಲವು ಅಂಶಗಳನ್ನು ಬಹಳ ಚೆನ್ನಾಗಿ ತೋರಿಸಿ ಹೇಳಿದ್ದಾರೆ. ಅದು ಈ ರೀತಿ ಇದೆ. 


“A large number of projects spilled-over from the First into the 
second and from the second into the third plan with more than a doubling 
of the estimated expenditure but no increased benefit to the state or 


revenue to the Government”. 


ಯಾವುದೇ ಪ್ರಾಜೆಕ್ಷುಗಳನ್ನು ನಿರ್ಮಿಸುವಾಗ ಅವು ಇಷ್ಟೇ ಕಾಲದೊಳಿಗೆ ಮುಗಿಯಬೇಕು 
ಎಂಬುದಾಗಿ ಗೊತ್ತು ಮಾಡಿದ್ದರೂ ಆ ರೀತಿ ಗೊತ್ತಾದ ಅವಧಿಯೊಳಗೆ ಆ ಪ್ರಾಜೆಕ್ಷುಗಳ ಕಾರ್ಯವನ್ನು 


ಕಾರ್ಯಗತ ಮಾಡದೇ ಒಂದನೇ ಪಂಚವಾರ್ಷಿಕ ಯೋಜನೆಗೂ, ಎರಡನೇ ಪಂಚವಾರ್ಷಿಕ 
ಯೋಜನೆಗೂ ಸ್ಲಿಲ್ಲ್‌ ಒವರ್‌ ಮಾಡುವುದರಿಂದಲೇ ದೇಶದಲ್ಲಿ ವರ್ಚು ಡಬ್ಬಲ್‌ ಆಯಿತು. ಶೇ.50ರಷ್ಟು 
ಜಾಸ್ತಿ ಆದಾಯ ಬರುವುದು ಇದರಿಂದ ಹೋಗಿ ನಮಗೆ ಬಹಳ ಲುಕ್ಲಾನು ಆಗಿದೆ. ಇಂತಹ 
ಪ್ಲಾಮುಗಳನ್ನು ಈ ಸರ್ಕಾರ ಮಾಡುತ್ತಿದೆಯೆಲ್ಲಾ ಎಂದು ನಮಗೆ ಬಹಳ ಶೋಚನೀಯವಾಗಿದೆ. 
"There are no built-in safeguards in the plans to prevent the wastage of 
country's resources the wastage of country's resources or avoidable 
overspeinding of public funds” ಇದು ಬಹಳ ಮುಖ್ಧಿ. ಇವತ್ತಿನ ದಿವಸ ಶರಾವತಿ ಪ್ರಾಜೆಕ್ಷನ್ನು 


pt) 


ಯಾವ ರೀತಿ ಮಾಡಿಸುತ್ತಿದೀರಿ ಎಂದರೆ ಜಾಗ್ರತೆ ಕೆಲಸವಾಗಬೆಣೆಂದು ಆಭಾವವೆಂದು ಇರತಕ್ಕ 


Na) 


ಕಂಟ್ರಾಕ್ಷರುಗಳಿಗೇನೇ ದುಡ್ಡು ಜಾಸ್ತಿ ಕೊಡೋಣವೆಂದು ಹೀಗೆ ಒಂದು ಹೇಸ್ಟಿ ಡಿಸಿಷನ್ಸ್‌ 


ತೆಗೆದುಕೊಂಡು ಕೆಲಸಗಳನ್ನು ಮಾಡಿಸುತ್ತಿದ್ದಾರೆ. ಇದಕ್ಕಾಗಿ ಕೆಲವು ಹೊಸದಾಗಿ 
ಮನ್ಸು 


pu RL] 4 pe) 
ಆಬಾ ಯಿಂಟ್‌ಮೆಂಟ್‌ಗಳನ್ನು ಬೇರೆ ಮಾಡುಪಿದಾ . ಇದಕ್ಕಾಗಿ ಮು 


56 ಎಸ್‌. ಫಿವಪ್ಪ 


iw 


& 
% 
o 
Fi 
pe 
i 
ಸ 
pl 
30 
a 
4 
9) 
[oe] 
a 


4 ಎಕ್‌ಪೆಂಡಿಚರ್‌ ಮಾಡಲಿಕ್ಕೆ ಹೋಗುತ್ತಾರೆ. ಇದರಿಂದ 
ದೇರಕೆ ದುಡ್ಡು ನಷ್ಟವಾಗ ಬತ್ತದೆ. ಹೇಸ್ಟಿ ಮತ್ತು ಸ್ಪೀಡಿ ಕನ್‌ಸ್ಪಕ್ಷನ್‌ ಆಗಬೇಕು. ಎಂಬುದಾಗಿ ಯಾರೋ 
ಕಂಃ ಟಪಕುದಾರಂಗೆ ಕೊಟ್ಟು ಕೆಲಸ ಮಾಡಿಸುತ್ತಿದ್ದಾರೆ. ॥t is a faulty construction ಎಂಬುದಾಗಿ 
ಈ ಕಮಿಟಿಯವರೇ ಹೇಳಿದ್ದ ರೆ. ಈ ಶಾಸನ ಸಭೆಯಲ್ಲೂ ಅಸೇಕ ಜನ ಮಾಸ್ಯ ಸದಸ್ಥರು ಆ 
ರೀತಿಯಾಗಿಯೇ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಕಡೆ ಒಂದು ಮಾತನ್ನು ಹೇಳದಾರೆ. ಅದು 
7 ರೀತಿ ಇದೆ. The accent upon speed has resulted in disregard of 
considerations of economy and even of sound construction. Extensive 
damage caused by floods to some of the irrigation projects in the country 
should serve as a warning against the tendency to sacrifice stability and 
safety for speed by rushing through large projects and public works. 


ಈ ವಿಷಯಗಳನ್ನು ಸರ್ಕಾರದವರು ಬಹಳ ಚೆನ್ನಾಗಿ ಮನಗಾಣಬೇಕು. ನಮ್ಮ ದೇಶದಲ್ಲಿ 
ಅತುರಾತರವಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇದರಿಂದ ದೇಶದಲ್ಲಿ ತುಂಬಾ ಅನಾಹುತಕ್ಕೆ 
ಕಾರಣವಾಗಿದೆ. ದೊಡ್ಡ ದೊಡ್ಡ ಪ್ರಾಜೆಕ್ಷುಗಳು ದೊಡ್ಡ ದೊಡ್ಡ ಸೇತುಬೆಗಳು, ಅನೇಕ ದೊಡ್ಡ ದೊಡ್ಡ 
ಕಟ್ಟಡಗಳು ಕೂಡ ಎಷ್ಟು ಲಾಭದಾಯಕವಾಗಿ ಆಗಬೇಕೋ ಅಷ್ಟು ಬರಾಬರಿಯಾಗಿ ಆಗಿಲ್ಲ. 

ಬಹಳವಾಗಿ ದುರ್ವ್ಯಯವಾಗಿದೆಯೆಂಬುದಾಗಿ ಮ ತಿಳಿಸಿದ್ದಾರೆ. ನಮ್ಮ ದೇಶದಲ್ಲಿ 
ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಕಾರ್ಯಗತ ಮಾಡುವ ಕಾಲದಲ್ಲಿ ನಮಗೆ ಹೆಚ್ಚು 
ಹೆಚ್ಚು ಹಣ ಬೇಕು ಹಣವನ್ನು ಎಲ್ಲಿಂದ ತರಬೇಕು ಸ ವಿಷಯವನ್ನು ಪಸ್ತಾಪ ಮಾಡಿ ಇದರ 
ಹಿಂದೆಯೇ ಇಂದು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಕಾರ್ಯಗತ ಮಾಡುವ ಕಾಲದಲ್ಲಿ 
ಹೆಚ್ಚು ಹಣದ ಅವಶ್ಯಕತೆಯನ್ನು "ಳುತ್ತಿರುವಾಗ ಈ ಕಮಿಟಿಯವರು ಹೇಳಿರತಕ್ಕ ಎಲ್ಲಾ ಅಂಶಗಳನ್ನೂ 
ಬಹಳ ಕೂಲಂಕಷವಾಗಿ ವಿಮರ್ಶೆ ಮಾಡಬೇಕು. ದೇಶದಲ್ಲಿ ಜನತೆಯನ್ನು ಸರ್ಕಾರ ಒಂದು ರೀತಿಯ 
ಸಂಬಿಕೆಯಿಂದ ತೆಗೆದುಕೊಂಡು ಹೋಗಬೇಕು. ಒಳ್ಳೆಯ ಶಿಸ್ತಿನಿಂದ, ಬಹಳ ಒಳ್ಳೆಯ 
a SE ಹಣವನ್ನು ಸರ್ಕಾರದವರು ಖರ್ಚು ಮಾಡುತ್ತಿದ್ದಾರೆಂಬ ನಂಬಿಕೆ ಜನಗ ಗಳಿಗೆ 


ಬರುವ ರೀತಿಯಲ್ಲಿ ಇವರು ಕೆಲಸ ಮಾಡಬೇಕು. ಆ ರೀತಿಯಾದಂಥ ಕೆಲಸವನ್ನು ನಾವು ದೇಶಕ್ಕೆ 
ಮಾಡಿ ತೋರಿಸಬೇಕಾಗಿದೆ. ಹಿಂದೆ ಅನೇಕ ಸಾರಿ ಇದೇ ಮಾತನ್ನು ಅನೇಕ ಭಾಷಣ; ಬ pe 


ಬಂದಿದ್ದೇವೆ. ಇದೇ ವಿಚಾರವನ್ನು 


ಸಂಸದೀಯ ಪಟು 57 


ಅವರು ಕೊಟ್ಟಿರುವ ಪ ಗಳು ನಿಜವಾಗಿಯೂ ಪರಿಶೀಲನೆ ಮಾಡುವಂತಹದು, ಆದರೇನು 
ಹೇಳಿದ್ದಾರೋ ಅದನ್ನೆಲ್ಲಾ ಕಾರ್ಯಗತ ಮಾಡಬೇಕಾದುದು ಸರಕಾರದ ಕರ್ತವ್ಯ ಎಂದು ನಾನು 
ಹೇಳದೆ ವಿಧಿ ಇಲ್ಲ. ಹಣಕಾಸಿನ ಬಗ್ಗೆ ಹೇಳುವಾಗ ಎಷ್ಟುಮಟ್ಟಿನ ಮಿತವ್ಯಯ ಮಾಡಬಹುದು. 
ಎನ್ನುವುದನ್ನು ಹೇಳಿದ್ದಾರೆ. ಯೋಜನೆಗಳನ್ನು ಕಾರ್ಯಗತ ಮಾಡತಕ್ಕ ಕಾಲದಲ್ಲಿ ಅನೇಕ ಕೆಲಸಗಳನ್ನು 
ಲೆಕ್ಕಾಚಾರ ಮಾಡಿದಂತಿರಬೇಕೆಂದು ಹೇಳಿದ್ದರೂ ಕೂಡ, ಇಲ್ಲಿ ಸರಕಾರ ಬಹಳ ಹೆಚ್ಚಿಗೆ ಕೊಟ್ಟಿದ್ದಾರೆ. 
ಸರಕಾರದಲ್ಲಿರುವ P.W.D. ಎಂದರೆ ಲೋಕೋಪಯೋಗಿ ಶಾಖೆಯಿಂದ ನಿಜವಾಗಿಯೂ ನಮ್ಮ 
ದೇಶದಲ್ಲಿ ಬಹಳ ಆನಾಹುತವಾಗುತ್ತಿದೆ. ಪಿ.ಡಬ್ರೂಡಿ. ಇಲಾಖೆಯ ಮೂಲಕ ಕೋಟ್ಕಾನು ಕೋಟಿ 
ರೂಪಾಯಿಗಳನ್ನು ಪವರ್‌ ಪ್ರಾಜೆಕ್ಟು ಇರಿಗೇಷನ್‌ ಪಾಜೆಕ್ಷುಗಳು ಇತ್ಯಾದಿಗಳಿಗಾಗಿ ಖರ್ಚು 
ಮಾಡುತ್ತಿದ್ದಾರೆ. ಈ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರೆ ಲಂಗು 
ಲಗಾಮಿಲ್ಲದ ಕುದುರೆಯಂತೆ ಮಾಡುತ್ತಿದ್ದಾರೆ. ಇವರಿಗೆ ಯಾವ ರೀತಿಯಾದ ಲಂಗುಲಗಾಮೇ 
ಇಲ್ಲ. ಇಂದು ಪ್ರಶ್ನೋತ್ತರ ಕಾಲದಲ್ಲಿ ಮುಖ್ಯಮಂತ್ರಿಗಳು ಈ ಇಲಾಖೆಯ ಒಂದು ಯೋಜನೆಯ 
ಬಗ್ಗೆ ಏನು ವಿವರಣೆ ಕೊಟ್ಟಿದ್ದಾರೆ ಎನ್ನುವುದರಿಂದ ಕೆಲಸಗಳಿಗೆ ಹುಚ್ಚಾ ಪಟ್ಟೇ ಖರ್ಚು ಮಾಡುತ್ತಿದ್ದಾರೆ. 
ನಮ್ಮ ದೇಶ ಬಡದೇಶ. ಹೆಚ್ಚಿಗೆ ಹಣವಿಲ್ಲ. ಇರತಕ್ಕ ಹಣದಲ್ಲಿ ಕಾಸು ಕಾಸಿಗೂ ಲೆಕ್ಕ ಹಾಕಿಕೊಂಡು 
ಕೆಲಸ ಮಾಡಿದರೆ ನಮ್ಮ ದೇಶದ ಎಲ್ಲಾ ಕೆಲಸಗಳೂ ಶೀಘ್ರವಾಗಿ ಮತ್ತು ಭದವಾಗಿಯಾಗುತ್ತದೆ. 
ಹಾಗೆ ಮಾಡದೆ. ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ದೇಶದ ಜನಗಳ ಮೇಲೆ ಎಷ್ಟು ಹೆಚ್ಚಿನ ತೆರಿಗೆ 
ಹಾಕಬಹುದು, Wi ಹೆಚ್ಚು ಕಂದಾಯ ಹಾಕಬೆಣೆಂದು ಹೋದರೆ ದೇಶದ ಬಡ ಜನತೆಗೇ ಬಹಳ 
ತೊಂದರೆಯಾಗುತ್ತದೆ, ಪಬ್ಲಿಕ್‌ ಅಕೌಂಟ್ಟು ಕಮಿಟಿಯವರು ಸಲಹೆ ಮಾಡಿದ ಕೆಲವು ಅಂಶಗಳು 


pe 


ಈ ರಿಪೋರ್ಟನಲ್ಲಿಲ್ಲ. ಅಲ್ಲದೇ ಈ ಕಮಿಟಿಯವರು ಇನ್ನೂ ಅನೇಕ ಸಲಹೆಗಳನ್ನೂ ಮಾಡಿದ್ದಾರೆ. 

ಎರಡನೆಯದಾಗಿ, ಈ ಸಮಿತಿಯವರು ಅಫೀಸಿನಲ್ಲಿ ಕೆಲಸಗಳು ಹೇಗೆ ನಡೆಯುತ್ತಿವೆ 
ಎನ್ನುವುದರ ಬಗೆಗೂ ವಿವರಗಳನ್ನು ಕೊಟ್ಟು ಹೇಳಿದ್ದಾರೆ. ss ನಮ್ಮ ಸೆಕ್ಷೆಟೇರಿಯಟ್ಟಿಗೆ 
ಬಂದು ನೋಡಿಕೊಂಡು ಕೊನೆಗೆ ಈ ವಿವರಗಳನ್ನು ಕೊಟ್ಟಿದ್ದಾರೆ. ಒಂದು ಕಾಗದ ಸೆಕ್ರೆಟೇರಿಯಟ್ಟಿಗೆ 
ಬಂದು ಅದಕ್ಕೆ ಉತ್ತರ ಬರಬೇಕಾದರೆ ಎಷ್ಟು ದಿವಸ ಬೆಳಕಾಗುತ್ತದೆ ಎನ್ನುವುದರ ಬಗೆಗೆ ಇಲ್ಲಿ 
ಹೇಳಿದ್ದಾ ೌರೆ. ಇದರಿಂದ ವ ನಮ್ಮ ಸೆಕೆಟೇರಿಯಟ್ಟು ಿ ಎಷ್ಟರ ಮ ಮಟ್ಟಿಗೆ ಕೆಲಸ ಮಾಡುತಿದೆ. ಎನ್ನುವುದನ್ನು 


ತೋರಿಸಲು ಒಂದು ಉ ದಾಹರಣೆಯನ್ನೂ ಕೊ ಇಟ್ಟದ್ದಾರೆ. 


ಎಜುಕೇಶನ್‌ ಡಿಪಾರ್ಟುಮೆಂಟಿನಲ್ಲಿ ಒಂದು ಪತ್ರ 12.6.1959ರಲ್ಲಿ ಹೊರಟಿದ್ದು ಆ ಪತ್ರದ 
ಬಗ್ಗೆ ಇದ್ದ ಪಪೋಸಲ್ಲು Dropped ಎಂದು ಹೇಳಲು $62 ದಿವಸಗಳು ಬೇಕಾಯಿತು. ಈ ಪತ್ರ 
bd 


ಮಾಡುವವರ ಹತ್ತಿರ 19 ದಿವಸಗಳು ಆದವು. ಕೇಸು ವರ್ಕರು ಅದನ್ನು ವರ್ಕ್‌ ಆಫ್‌ ಮಾಡಲು 
21 ದಿವಸಗಳು ಆದವು. ಆ ನಂತರ ಸೂಪರಿಡೆಂಟರ ಹತ್ತಿರ ಮೂರು ದಿವಸಗಳಾದವು. ಆನಂತರ 
ಅಂಡರ್‌ ಸೆಕ್ಷೆಟರಿಯವರ ಹತ್ತಿರದಲ್ಲಿ 22 ದಿವಸಗಳಾದವು. ಆಮೇಲೆ ಡೆಮ್ಮಟಿ ಸೆಕೆಟರಿಗಳ ಹತ್ತಿರ 
4 ದಿವಸಗಳಾದಪು. ಆ ನಂತರ ಸೆಕ್ರೆಬರಿಗಳ ಹತ್ತಿರ ಹೋಗಿ ಬರಲು 24 ದಿವಸಗಳಾದವು, 
ಆಮೇಲೆ ಮಿನಿಸ್ಪಶ್ರವರ ಟೇಬಲ್ಲಿಗೆ ಹೋಗಿ ಬರಲು 17 ದಿವಸಗಳಾದವು. ಇದೂ ಅಲ್ಲದೆ ಕಾಗದಗಳು 
ಬೇರೆ ಚಿಲ್ಲರೆ ಆಫೀಸುಗಳಿಗೆ ಹೋಗಿ ಬರುವ 200 ದಿವಸಗಳಾದವು. ಹೀಗೆ ಒಂದು ಕಾಗದ 
ಮೂಲಕ ಬಂದ ಅರ್ಜಿ ಅದರಲ್ಲಿದ್ದ ಪಪೋಸಲ್ಲು "Dಂppd" ಎಂದು ಆಗುವುದಕ್ಕೆ 562 
ದಿವಸಗಳಾದವು. ಹೀಗೆ ಒಂದು ಪತ್ರದ ವಿಲೇವಾರಿ ಆಗಿ ಇನ್ನೊಂದು ಕಡೆ Aಿಗಗೀxಟre (6)ರಲ್ಲಿ 
ಹೇಳಿದ್ದಾರೆ. ಅದರಲ್ಲಿರುವಂತೆ ಪಬ್ಲಿಕ್‌ ಹೆಲ್ತ್‌ ಇಲಾಖೆಗೆ ಸಂಬಂಧಪಟ್ಟರು. ಇತ್ಯರ್ಥವಾಗಲು 1023 
ದಿವಸಗಳಾಗಿವೆ. ಇದರಿಂದ ಕೆಲಸ ಯಾವ ರೀತಿಯಾಗಿ ನಡೆಯುತ್ತಿದೆ. ಎನ್ನುವುದು ತಿಳಿಯುತ್ತದೆ. 
ಈ ಪೇಪರು ಹೇಗೆ ಪ್ರಯಾಣ ಮಾಡಿತು. ಆಫೀಸಿನಲ್ಲಿ ಎನ್ನುವುದರ ವಿವರಗಳು ಇದರಲ್ಲಿದೆ. ಇಷ್ಟು 
ದೀರ್ಪವಾಗಿ ಪಯಾಣ ಮಾಡಕೂಡದು ಎಂದೂ ಹೇಳಿದ್ದಾರೆ. 


ಸುಖೀ ರಾಜ್ಯ ಸ್ಥಾಪನೆಯನ್ನು ಮಾಡಲಿಕ್ಕಾಗುವುದಿಲ್ಲ. ನಮ್ಮ ದೇಶದ ಜನ ಸರಕಾರಕ್ಕೆ 
ಮಾಡುವ ಪತ್ರವ್ಯವಹಾರದಲ್ಲಿ ಇಷ್ಟು ದೀರಘವಾದ ಕಾಲ ವಿಳಂಬ ಮಾಡಕೂಡದು ಎಂದು ಈ 
ಸಮಿತಿಯವರು ಒತ್ತಿ ಒತ್ತಿ ಹೇಳಿದ್ದಾರೆ. ಹಾಗಿರುವಾಗ ಸೆಕ್ಷೆಟೇರಿಯಟ್ಟಿನಲ್ಲಿ ಒಂದು ಪತ್ರ ಸರಿಯಾಗಿ 
ಇತ್ಯರ್ಥ ಮಾಡಲು 272 ದಿವಸಗಳು ಆಗುತ್ತದೆ ಎಂದು ಹೇಳುವುದು ಅಕ್ಷಮ್ಯ ಅಪರಾಧ. ನಮ್ಮ 
ಸೆಕ್ಷೆಟೇರಿಯಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ನಡೆಯುತ್ತದೆ ಎನ್ನುವುದಕ್ಕೆ ಕಾರಣವನ್ನು ಕೊಟ್ಟು ಇಲ್ಲಿ 
ಹೇಳಿದ್ದಾರೆ. ದಿನಕ್ಕೆ ಸರಕಾರಕ್ಕೆ 50-100 ಅರ್ಜಿಗಳು ಬರುತ್ತಿದ್ದರೂ ಅದು ಪುನಃ ಎಲ್ಲಿಗೆ ಹೋಗಬೇಕೋ 
ಆ ತಾಲ್ಲೂಕು ಆಫೀಸಿಗೆ ಅಲ್ಲಿಂದ ಡಿಸ್ಪಿಕ್ಷು ಆಫೀಸಿಗೆ ಹೋಗುತ್ತದೆ. ಅದೂ ಅಲ್ಲದೆ ಎಷ್ಟೋ 


ಜನರು ಮಂತ್ರಿಗಳು ಟೂರು ಮಾಡುವಾಗ ಅರ್ಜಿಗಳನ್ನು ಕೊಡುತ್ತಾರೆ. ಅದನ್ನು ವಾಪಸ್ಸು 


ಸಂಬಂಧಪಟ್ಟ ತಾಲ್ಲೂಕು ಆಫೀಸಿಗೆ, ಅಲ್ಲಿ ಖಿ) 
ಹಳೇ ಒಬಿರಾಯನ ಕಾಲದ ಪದ್ದತಿ Rb T4pism ಎನ್ನುವುದು ಹಿಂದೆ ಇದ್ದುದಕ್ಕಿಂತ ಇನ್ನೂ 
ಜಾಸ್ಲಿಯಾಗಿದೆ 


ಏಕೆಂದರೆ ಈಗ ಕೆಲಸವೂ ಕೂಡ ಜಾಸ್ಸಿಯಾಗಿದೆ. ಪ್ರಜಾರಾಜ್ಯದಲ್ಲಿ ಪ್ರಜೆಗಳು ನೇರವಾಗಿ 


ಕು - - pe < —. 
ಸರ್ಕಾರದಲ್ಲಿ ಅಹವಾಲುಗಳನ್ನು ಹೇಳಿಕೊಳ್ಳುವುದು, ಅಹವಾಲನ್ನು ಪತ್ರಗಳ ಮುಖಾಂತರ 


ಮಂತ್ರಿಗಳಿಗೆ, ಡೆಪ್ಮೇಟ ಮಂತ್ರಿಗಳಿಗೆ ಅಥವಾ ಸೆಕ್ಷೆಟೇರಿಗಳಿಗೆ ಕೊಡುವುದು ಪದ್ದಶಿಯಾಗಿದೆ. 
ಇವತ್ತು ಪತ್ರ ವಿಲೇವಾರಿ ಮತ್ತು ಪತ್ರಗಳನ್ನು ಸ್ಟೀಕರಿಸುವುದು ಆಗಿದೆಯೇ ಹೊರತು ಆ ಪತ್ರಗಳನ್ನು 
ಯಾವ ರೀತಿ ವಿಲೇವಾರಿ ಮಾಡಬೇಕು. ಎಷ್ಟು ಜಾಗ್ರತೆ ಮಾಡಬೇಕು. ಯಾವ ಒಂದು 
ಪರಿಹಾರವನ್ನೂ ಕಂಡು ಹಿಡಿದಿಲ್ಲ. ಇದು ನಿಜವಾಗಿಯೂ ದೇಶದಲ್ಲಿ ಎಷ್ಟು ಅನಾಹುತ ಮಾಡುತ್ತಾ 
ಇದೆ ಎಂದರೆ ಜವಾಬು ಏನು ಬರುತ್ತದೆ, ಮುಂದಿನ ಕೆಲಸ ಏನು ಮಾಡಬೇಕೆನ್ನುವುದು ತಿಳಿಯದೇ 
ಜನರು ಆಕಾಶ ನೋಡುತ್ತಿದ್ದಾರೆ. ಪಜಾಪಚುತ್ತದಲ್ಲೂ ಕೂಡ ಇವತ್ತಿನ ದಿವಸ ಅಹವಾಲು ಕೇಳತಕ್ಕ 
ರೀತಿಯಲ್ಲಿ ಸೆಕ್ಷೆಚೇರಿಯಟ್‌ ಕೆಲಸ ಮಾಡುತ್ತಾ ಇದೆ. ನಿಜವಾಗಿಯೂ ಕೂಡ ಇಂದು ನಾವು 
ಪ್ರಜಾರಾಜ್ಯದಲ್ಲಿದ್ದೇವೆ ಎಂದು ಹೇಳಿಕೊಳ್ಳತಕ್ಕವರಿಗೆ ಇದು ತಲೆ ತಗ್ಗಿಸತಕ್ಕ ಮಾತಾಗಿದೆ. 
ಸೆಕ್ಷಹಿರಿಯಟ್‌ನಲ್ಲಿ ಇಂಥಾ ಪರಿಸ್ಥಿಶಿಯನ್ನಿಟ್ಟುಕೊಂಡು ನಮ್ಮ ದೇಶದಲ್ಲಿ ನಮಗೆ ಬರತಕ್ಕ ತೆರಿಗೆಗಳನ್ನು 
ವಸೂಲು ಮಾಡುವುದರ ಬಗ್ಗೆ ನಾಲ್ಗುಮಾತುಗಳನ್ನು ಸಮಿತಿಯವರು ಹೇಳಿದ್ದಾರೆ. ಈ ಸಮಿತಿಯನ್ನು 
ನೇಮಕ ಮಾಡಿದುದರ ಮುಖ್ಯ ಉದ್ದೇಶ ಮೂರನೇ ಪಂಚವಾರ್ಷಿಕ ಯೋಜನೆಗೆ ಎಲ್ಲಿಂದ ಹಣ 
ತರಬೇಕು ಎನ್ನುವುದನ್ನು ತೋರಿಸಿಕೊಡಿ ಅಂತ, ಮೊದಲೇ ಹೇಳಿದ ಹಾಗೆ ಮಾಜಿ 
ಮುಖ್ಯಮಂತ್ರಿಗಳಾಗಿದ್ದ ಜತ್ತಿಯವರ ಕಾಲದಲ್ಲಿ ಈ ಸಮಿತಿ ನಿರ್ಮಾಣ ಮಾಡಿದರು. ಮೂರನೇ 
ಪಂಚವಾರ್ಷಿಕ ಯೋಜನೆಗೆ ಯಾವ ರೀತಿ ಹಣ ಉತ್ಪನ್ನ ಮಾಡಿಕೊಳ್ಳಬೇಕೆನ್ನುವ ಬಗ್ಗೆ ಸಮಿತಿಯವರು 
ಎರಡು ಸಲಹೆಗಳನ್ನು ಮಾಡಿದ್ದಾರೆ. ಒಂದನೆಯದು, ಹಣ ಎಲ್ಲಿ ಉಳಿತಾಯ ಮಾಡಬಹುದು 
ಮತ್ತು ಎಲ್ಲಿ ಲೋಪವಾಗಿ ಹೋಗುತ್ತಾ ಇದೆ ಅದನ್ನು ಸರಿಪಡಿಸಿ ಆ ಹಣವನ್ನು ಹೆಚ್ಚಾಗಿ 
ಶೇಖರಿಸಬಹುದು ಎನ್ನುವುದು ಇಷ್ಟಾದರೆ ಸಾಲದು ಯಾವ ಯಾವ ಸಾಮಾನುಗಳ ಮೇಲೆ, 
ಬಾಬುಗಳ ಮೇಲೆ ತೆರಿಗೆ ಹಾಕಬಹುದು ಎನ್ನುವುದನ್ನೂ ನಮೂದಿಸಿದ್ದಾರೆ. ಇವತ್ತು ಹಣ ಬೇಕು 
ಎಂದು ಕೇಳತಕ್ಕವರು ಎಲ್ಲಿ ಉಳಿತಾಯ ಮಾಡಬಹುದು ಎಂಬುದನ್ನು ಮೊದಲು ಯೋಚನೆ 
ಮಾಡಬೇಕು. ಎರಡನೆಯದಾಗಿ, ಹಣ ಪೋಲಾಗುತ್ತಾ ಇದೆ ಅದನ್ನು ಎಷ್ಟು ಮಟ್ಟಿಗೆ 
ಸರಿಪಡಿಸಬಹುದು ಎನ್ನುವುದು. ಈ ಎರಡಲ್ಲದೆ ಮೂರನೆಯದು ತೆರಿಗೆ. ಅದರಿಂದ ವರಮಾನ 
ಹೆಚ್ಚಿಸಿಕೊಳ್ಳಬಹುದು ಎಂದು ಸಲಹೆ ಮಾಡಿದ್ದಾರೆ. ಟ್ಯಾಕ್ಸ್‌ ಕಲೆಕ್ಷನ್‌ ವಿಚಾರದಲ್ಲಿ ಹೇಳುತ್ತಾ 
ಪ್ರತಿಯೊಂದು ಡಿಪಾರ್ಟ್‌ಮೆಂಟಿನಲ್ಲೂ ಠಈಗಿರತಕ್ಕ ವ್ಯವಸ್ಥೆಯನ್ನು ಕಟ್ಟು ನಿಟ್ಲಾಗಿ ಪಾಲಿಸಿದರೆ 3 
ಕೋಟಿ ರೂಪಾಯಿ ಉಳಿತಾಯ ಮಾಡಬಹುದು. ಇವತ್ತು ಎಷ್ಟೋ ಲೆಕ್ಕವಿಲ್ಲದೇ ಹೋಗುತ್ತಾ 
ಇದೆ. ಅದನ್ನು ಸರಿಪಡಿಸಿ ಎಂದು ಹೇಳಿದ್ದಾರೆ. ಸೇಲ್ಫ್‌ಟ್ಯಾಕ್ಸ್‌ ಡಿಪಾರ್ಟ್‌ಮೆಂಟನವರು ಸರಿಯಾಗಿ 
ಕೆಲಸ ಮಾಡಿದರೆ ಯಾವ ಮುಲಾಜಿಗೂ, ಒಳಪಡದೆ, ದಾಕ್ಷಿಣ್ಯಗಳಿಗೂ ಒಳಪಡದೆ, ನಿರ್ಭಯವಾಗಿ 
ನಿರ್ದಾಕ್ಷಿಣ್ಯವಾಗಿ ಸೇಲ್ಸ್‌ ಟ್ಯಾಕ್ಸ್‌ ವಸೂಲು ಮಾಡಿದರೆ ಮೂರು ಕೋಟಿ ರೂಪಾಯಿಗಿಂತ ಇನ್ನು 


© 


ದೇಶಕ್ಕೆ 8 ಕೋಟಿ ರೂಪಾಯಿ ಬರುತ್ತಾ ಇದೆ. ಕದ್ದು ಮಾರಾಟ ಮಾಡುವ ಮರಗಳ ಸಾಗಾಣಿಕೆ 


60 ಎಸ್‌. ತಿವಪ್ತ 


ಮೇಲೆ ಹತೋಟಿಯನ್ನಿಟ್ಟುಕೊಂಡು ಅದರ ಮೇಲೆ ಬರತಕ್ಕ ಸುಂಕವನ್ನು ಕಟ್ಟುನಿಟ್ಟಾಗಿ ವಸೋ 
ಮಾಡಿದರೆ ಎರಡು ಕೋಟ ರೂಪಾಯಿ ಹೆಚ್ಚಾಗಿ ಬರುತ್ತದೆ ಎಂದು ಶಿಫಾರಸ್ಸು ಮಾಡಿದ್ದಾರೆ. 
ನಾನಾದರೂ ಹೇಳುತ್ತೇನೆ. ಹಣಕಾಸಿನ ಸಚಿವರು ಯಾವ ಒಂದು ಎದೆಗಾರಿಕೆಯಿಂದ ಈ ತೆರಿಗೆ 
ಮಸೂದೆಗಳನ್ನು ತಂದಿದ್ದಾರೋ ತಿಳಿಯದಾಗಿದೆ. ನಿಮ್ಮ ಕರ್ತವ್ಯ ಪರಿಪಾಲನೆ ಮಾಡತಕ್ಕ ಶಕ್ತಿ 
ನಿಮಗಿಲ್ಲದೇ ಜನಗಳ ಮೇಲೆ ಇವತ್ತು ತೆರಿಗೆ ಹಾಕಿ, ಕೊಡಿ ಎಂದು ಕೇಳುತ್ತಾ ಇದ್ದೀರಲ್ಲಾ ನಿಮಗೆ 
ಯಾವ ನೈತಿಕ ಬೆಂಬಲ ಇದೆ ಎಂದು ಕೇಳುತ್ತಾ ಇದ್ದೇನೆ. ನಿಮಗೆ ಬೇಕಾಗಿರುವುದು 42 ಕೋಟಿ 
ರೂಪಾಯಿ ಮೂರನೇ ಪಂಚವಾರ್ಷಿಕ ಯೋಜನೆಗೆ ಈ ಹಣ ಐದು ವರ್ಷದಲ್ಲಿ ಶೇಖರವಾಗಬೇಕು 
ನಿಜ. ಈಗಾಗಲೇ ಎರಡು ಕೋಟಿ ರೂಪಾಯಿಗಳನ್ನು ಸಾವು ಕೊಟ್ಟಿದ್ದೇವೆ. ಹೋದ ವರ್ಷ 
ಬೆಟರ್‌ಮೆಂಟ್‌ ಟ್ಯಾಕ್ಸ್‌, ಎಲೆಕ್ಟಿಸಿಟಿ ಟ್ಯಾಕ್ಸ್‌ ಹಾಕಿದ್ದರಿಂದ ಎರಡು ಕೋಟಿ ರೂಪಾಯಿ 
ಬಂದಂತಾಯಿತು. ಸೇಲ್ಸ್‌ಚ್ಯಾಕ್ಸ್‌ ಅರಣ್ಯ ಇಲಾಖೆ ಮತ್ತು ಇತರ ಇಲಾಖೆಗಳಲ್ಲಿ ತೆರಿಗೆಗಳನ್ನು 
ಬಲವಾಗಿ ವಸೂಲು ಮಾಡಿದರೆ ಈ ಸಮಿತಿಯ ವರದಿಯ ಪ್ರಕಾರ ವರ್ಷಕ್ಕೆ 25 ಕೋಟಿ ರೂಪಾಯಿ 
ಬಂದಂತಾಯಿತು. 25 ಮತ್ತು 10 ಒಟ್ಟು 35 ಕೋಟಿ ರೂಪಾಯಿ ಆಯಿತು. ಹೀಗಿರುವಾಗ ಹೊಸ 
ತೆರಿಗೆಗಳನ್ನು ಹಾಕಿ ಜನರಿಗೆ ಏಕೆ ಸಂಕಟ ಕೊಡುತ್ತೀರಿ ಬರಬೇಕಾದ ತೆರಿಗೆ ವಸೂಲಿ ಮಾಡತಕ್ಕ 
ತಮದಲ್ಲಿ ಬಿಗಿ ಮಾಡಿದರೆ ನಮ್ಮ ದೇಶದ ಮೂರನೇ ಯೋಜನೆಯನ್ನು ಮುಗಿಸಬಹುದು. 


ಎರಡನೆಯದಾಗಿ, ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಕಟ್ಟತಕ್ಕ ದೊಡ್ಡ ದೊಡ್ಡ 
ಕಾಮಗಾರಿಗಳಲ್ಲಿ ಹಣ ಪೋಲಾಗುತ್ತಾ ಇದೆ. ಇದನ್ನು ಕಟ್ಟುನಿಟ್ನಾಗಿ ನಿಲ್ಲಿಸಿದ ಹೊರತು ಜನಗಳಿಗೆ 
ಹಣ ಕೊಡಬೆಕೆಂದು ಮನಸ್ಸು ಬರುವುದಿಲ್ಲ. ಪಬ್ಲಿಕ್‌ ವರ್ಕ್‌ ಇಲಾಖೆಯಲ್ಲಿ ನಡೆಯುತ್ತಿರುವುದನ್ನು 
ನೋಡಿದ್ದೇವೆ, ಹೇಳಿದ್ದೇವೆ. ಪುನಃ ಪುನಃ ಹೇಳಬೇಕಾಗಿದೆ. ಈ ಇಲಾಖೆಯಲ್ಲಿ ಲಕ್ಷ ಲಕ್ಷ ಗಟ್ಟಲೆ 
ಹಣ ಪೋಲಾಗುತ್ತಾ ಇದೆ. ತಾವು ದಾಕ್ಷಿಣ್ಯಕ್ಕೆ ಒಳಗಾಗಿಯೋ ಅಥವಾ ಯಾವ ಒಂದು ರೀತಿಯಲ್ಲೋ 
ನನಗೆ ಗೊತ್ತಿಲ್ಲ. ಅನೇಕ ದೊಡ್ಡ ದೊಡ್ಡ ಕಂಟ್ರಾಕ್ಷಾದಾರರುಗಳಿಗೆ ರೇಟ್‌ಗಳನ್ನು ವಿಮರ್ಶೆ ಮಾಡಿ 
ಪಶಿಯೊಂದು ಘಟ್ಟದಲ್ಲೂ ಲಕ್ಷಗಟ್ಟಲೆ ಹೆಚ್ಚು ಮಾಡಿದರೆ ದೇಶದಲ್ಲಿ ಎಷ್ಟು ಹಣ ಇದ್ದರೆ ತಾನೆ ಏನು 
ಈ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯವೇ ಎಂಬುದನ್ನು ತಾವು ದೀರ್ಶವಾಗಿ. ಆಳವಾಗಿ ಆಲೋಚನೆ 
ಮಾಡಬೇಕು. ನಿರ್ವಿಕಲ್ಲನೆಯಿಂದ ಯೋಜನೆ ಮಾಡಬೇಕಾಗಿದೆ. ಇವತ್ತಿನ ದಿವಸ ಸರ್ಕಾರದವರು. 


ನಿರ್ದಿಷ್ಟವಾದ ಒಂದು ಹತೋಟಿಯನ್ನು ಕಂಟ್ರಾಕ್ಟ್‌ದಾರರ ಮೇಲೆ ಇಟ್ಟುಕೊಳ್ಳಬೇಕು ಎಂದು ಬಹಳ 


ವಿಷಾದದಿಂದ ಹೇಳಬೇಕಾಗಿದೆ. ಶರಾವತಿ ಒಂದು ವಿಚಾರದಲ್ಲೇ ಈ ದೇಶದಲ್ಲಿ ಒಂದು ದೊಡ್ಡ 
Fo 


ನಾವು ಕೊಟ್ಟಂಥ ದುಡ್ಡನ್ನು ಅವರು ಎಷ್ಟೇ ಪಭಾವರಶಾಲಿಗಳಾಗಿರಲಿ, ನಿರ್ಧಾಕ್ಷಿಣ್ಯವಾಗಿ, ಸತ್ಯವಾಗಿ 


[5] c 
EE RE) pe ಲಿ ಸ p ೨ 
ಧರ್ಮದಿಂದ, ನ್ಯಾಯವಾಗಿ ಖರ್ಚುಮಾಡುತ್ತಾ ಇದ್ದೇವೆ ಎಂಬುದನ್ನು ನೀವು ತೋರಿಸಬೇಕಾಗಿದೆ. 
ಬ 


ಇದನ್ನು ಮಾಡಬೇಕಾದರೆ ಎದೆಗಾರಿಕೆ ಬೇಕು. ಶರಾವತಿ ವಿಚಾರದಲ್ಲಿ ಶೀಮಾನ್‌ ನಿಜಲಿಂಗಪುನವರನ್ನು 


ಸಂಸದೀಯ ಪಟು [| 


ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಬಹಿರಂಗ ವಿಚಾರಣೆ ಮಾಡಿ. ವಿಚಾರಣಾ ಕಮಿಟಿ ಮಾಡುವಾಗ, 
ತಾವು ನೇಮಕ ಮಾಡತಕ್ಕ ವ್ಯಕ್ತಿಗಳು ಯೋಗ್ಯತೆಯುಳ್ಳವರಾಗಿರಬೇಕು. ಸಣ್ಣಪುಟ್ಟ ಆಶೆಗಳಿಗೆ 
ಒಳಗಾಗತಕ್ಕವರನ್ನು ಕಮಿಟಿಯಲ್ಲಿ ಹಾಕಬಾರದು. ಹಾಕಿದರೆ ಅವರಿಂದ ಎಷ್ಟು 
ಪ್ರಯೋಜನವಾಗಬೇಕೋ ಅದಕ್ಕಿಂತ ಹೆಚ್ಚು ಅನರ್ಥವಾಗುತ್ತದೆ. ಆದ್ದರಿಂದ ಕಮಿಟ ನೇಮಕ 
ಮಾಡುವಾಗ ಒಂದು ನೀತಿಯನ್ನು ಇಟ್ಟುಕೊಳ್ಳಬೇಕು. ವಿರೋಧ ಪಕ್ಷದವರಿಗೂ ಒಂದು ಅವಕಾಶ 
ಕೊಡಿ. ನಮ್ಮ ಸಲಹೆ ವಿನು ಅಂತ ಕೇಳಿ ದೇಶದ ಹಿತದೃಷ್ಟಿಯಿಂದ ವಿರೋಧ ಪಕ್ಷವನ್ನು ನಂಬಿಕೆಗೆ 
ತೆಗೆದುಕೊಳ್ಳಬೇಕೆಂದು ಈ ಸಭೆಯ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹೇಳುತ್ತೇನೆ. 


Ke 


* (ವಿಧಾನ ಸಭೆ ನಡವಳಿಕೆ ದಿನಾಂಕ 15ನೇ ಸೆಪ್ಟೆಂಬರ್‌, 1962) 


—*-— 


62 ಎಸ್‌. ತಿವಪ್ರ 


ಮೈಸೂರು ಕೃಷಿ ಆದಾಯ ತೆರಿಗೆ ಮಸೂದೆ, 1962 * 


ತೀ ಎಸ್‌.ಶಿವಪ್ಪ (ತವಣಬೆಳಗೊಳ):- ಅಧ್ಯಕ್ಷರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು 
ಸಭೆಯ ಮುಂದೆ ಮಂಡಿಸಿರುವ ಮೈಸೂರು ಅಗಿಕಲ್ಲರಲ ಕ್ಸ್‌ ದ್ಲುಪಡಿ 
ಮಸೂದೆಯನ್ನು ನಾನು ಬಹಳ ತೀವ್ರವಾಗಿ ವಿರೊ ಮ ಹಿಂದೆ ಈ ಸಂಬಂಧ ವಾದ 
ಮಸೂದೆ ಬಂದಾಗಲೂ ನಾವು ವ್ಯವಸಾಯದ ಉತ್ಪತ್ತಿಯ ಮೇಲೆ ತೆರಿಗೆ ಹಾಕುವ ವಿಚಾರದಲ್ಲಿ 
ನಮ್ಮ ಅಭಿಪ್ರಾಯವೇನೆಂಬುದನ್ನು ತಿಳಿಸಿದ್ದೇವೆ. ಅದೇನೆಂದರೆ, ಈ ದೇಶದಲ್ಲಿ 
ವ್ಯವಸಾಯಗಾರನೊಬ್ಬನಿಗೆ ಮಾತ್ರ ಎರಡು ರೀತಿಯ ತೆರಿಗೆಗಳನ್ನು ಹಾಕುತ್ತಿದ್ದೇವೆ. ಒಂದು 
ಭೂಕಂದಾಯದ ಎಲ್ಲಾ ರೈಕರೂ ಕೂಡ ಅವರು ವ್ಯವಸಾಯ ಮಾಡುವ ಭೂಮಿಗೆ ಕಂದಾಯ 
ಕೊಡುತ್ತಿದ್ದಾರೆ. ಅದೊಂದು ತೆರಿಗೆ, ಅದೇ ಭೂಮಿಯನ್ನು ಅವಲಂಬಿಸಿಕೊಂಡಿರುವ ರೈತರಿಗೆ 
ಇವೊತ್ತಿನ ದಿವಸ ಆದಾಯ ತೆರಿಗೆ ಕೂಡ ವಿಧಿಸುತ್ತಿದ್ದಾರೆ. ಇದು ಶಾಸ್ತ್ರೀಯವಾಗಿ ತಪ್ಪು, ದೇಶದ ದಲ್ಲಿ 
ರೈತರಿಗೆ ತಾವು ಆದಾಯ ತೆರಿಗೆ ಹಾಕಿ ಭೂಕಂದಾಯ ವಜಾಮಾಡಿದರೆ ಅದೊಂದು ರೀತಿ. 


3 
aM 
x3 
[d 
3 
ತೆ 
Q 
[J 
} 
{4 § 
q 
Gs 


i§ 


ಸ್‌.ಆರ್‌. ಕಂಠಿ:- ಮೂಲಭೂತವಾದ ಪ್ರಶ್ನೆ ಇರುವುದು ಆಗ್ರಿಕಲ್ಲರಲ್‌ ಇನ್‌ಕಂ 

ಟ್ಯಾಕ್ಸ್‌ ಹಾಕಬೇಕೇ ಅಥವಾ ಹಾಕಬೇಕಾದದೆ, ಒ೦ದು ಪೇಳಿ ಅಗ್ರಿಕ್ಸಯಲ್‌ ಇನ್‌ಕಂಬ್ಬಾಕ್ಟ್‌ ಹಾಕುವುದಾದರೆ 

ಯಾರಿಗೆ ಹಾಕಬೇಕು ಎನ್ನುವುದು. ಲ್ಯಾಂಡ್‌ ರೆವಿಸ್ಕೂ ತೆಗೆದುಕೊಳ್ಳಬಾರದು ಎನ್ನುವ ಪಶ್ನೆ ಇಲ್ಲಿ 
ಬರುವುದಿಲ್ಲ. 


Mr. Deputy Sepaker:- The Principle was accepted when the 
Act was passed. So, I do not think we can go back upon that. 


Sri S.Sivappa:- While speaking on this amendment Bill itis my 
duty and privilege to bring to the notice of the House the various factors 
that have necessitated bringing in this amending Bill. ವ್ಯವಸಾಯ ತೆರಿಗೆಯ 
ಮಸೂದೆ ಈ ಸಭೆಯಲ್ಲಿ ಚರ್ಚೆಗೆ ಬಂದಾಗ, ಮತ್ತು ಅದರ ಬಗ್ಗೆ ತಿದ್ದುಪಡಿಯನ್ನು ತಂದ 
ಕಾಲದಲ್ಲಿ ಮೂಲ ಮಸೂದೆಯಲ್ಲಿ ಇದರ ತತ್ವಗಳ ಸ್ವರೂಪವೇನಿತ್ತು ಮತ್ತು ಈ ಒಂದು 
ಮಸೂದೆಯಲ್ಲಿ ಅಡಕವಾಗಿರತಕ್ಕ ತಿದ್ದುಪಡಿಃ ಗಳಲ್ಲಿ ಯಾವ ಯಾವುದು ರೈತರ ಮೇಲೆ ಎಷ್ಟೆಷ್ಟರ 
ಮಟ್ಟಿಗೆ ಪ್ರಭಾವವನ್ನು ಬೀರುತ್ತದೆ ಎನ್ನತಕ್ಕ ಇತಾದಿ ಏಷಯಗಳನ್ನು ನಾನು ಹೇಳಬೇಕಾಗಿದೆ. 


H 
4 
2 
[(e{ 
\ 
vbr 
21 
ol. 
9 
©) 
€l 
fy 
> 
fe 
|e) 
b 
bu 
tl 
Let 
[91 
¢ 
[e) 
£ 
Fy, 
pI 
PX 
4 
[al 
3 
el 
| 
g 
ud 


ಸಂಸದೀಯ ಪಃ 63 


ತರುತ್ತೇನೆ. ಈ ತಿದ್ದುಪಡಿಯ ಮಸೂದೆಯಿಂದ ಕೋರ್ಟುಗಳಿಗೆ ಇದರ ಮೇಲೆ ಇದ್ದ ಅಧಿಕಾರವನ್ನು 


ಲ್ನ 


ತಪ್ಪಿಸಿ ಸರ್ಕಾರದ "ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡುವಂಥಾ ಒಂದು ಟ್ಯಾಕ್ಟೇಷನ್‌ 
ಷರ್‌ ಈ ದಿವಸ ಸಭೆಯ ಮುಂದೆ ಬಂದಿದೆ. ಈ ಮಸೂದೆಯಲ್ಲಿ ಒಂದು ಸಂಸಾರ, ಅಥವಾ 
ಒಂದು ಕುಟುಂಬ ಎಂದರೆ ಐದು ಜನ ಇರಬೇಕು ಎಂದು ಹೇಳಿದೆ. ಅದನ್ನು ಿ ಡಿಫೈನ್‌ ಮಾಡುವ 
ಕಾಲದಲ್ಲಿ ಒ೦ದು ಸಂಸಾರದಲ್ಲಿ ಐದು ಜನ ಇಂತಿಂಥವರು ಇರಬೇಕು ಎಂದು ಹೇಳಬೇಕಾಗಿತ್ತು. 
ಹದಿನೆಂಟು ವರ್ಷಕ್ಕಿಂತ ಮೇಲ್ಲಟ್ಟ ಜನಗಳನ್ನು ಗಣನೆಗೆ ತೆಗೆದುಕೊಂಡು ಒಂದು ಸಂಸಾರ ಎಂದರೆ 
ಐದು ಜನ ಇರಬೇಕು ಎಂದು ಈ ಮಸೂದೆಯಲ್ಲಿ ಡಿಫೈನ್‌ ಮಾಡಿದೆ. ಈಗ ಒಂದು ಸಂಸಾರದಲ್ಲಿ 
ಹತ್ತು ಜನ ಮಕ್ಕಳಿದ್ದರೆ ಅವರೆಲ್ಲರನ್ನು ಗಣನೆಗೆ ತೆಗೆದುಕೊಳ್ಳದೆ, ॥8 ವರ್ಷಕ್ಕಿಂತ ಮೇಲ್ಲಟ್ಟು ಯಾವ 
ಮಕ್ಕಳು ಇರುತ್ತಾರೆಯೋ ಅಂಥವರು ಮಾತ್ರ ಈ ಮಸೂದೆಯ ಪರಿಮಿತಿಯೊಳಗೆ ಬರುತ್ತಾರೆ. 
ಈಗ ಸರ್ವೇಸಾಮಾನ್ಯವಾಗಿ ರೈತವರ್ಗದಲ್ಲಿ ಒಟ್ಟು ಕುಟುಂಬ ಇರುತ್ತದೆ. ಆ ಒಟ್ಟು ಕುಟುಂಬದಲ್ಲಿ 
ಇಬ್ದರು ಅಥವಾ ಮೂರು ಜನ ಅಣ್ಣತಮ್ಮಂದಿರು ಇದ್ದರೆ ಈಗ ಈ ತಿದ್ದುಪಡಿಯ ಮಸೂದೆಯಲ್ಲಿ 
ಸೂಚಿಸಿರುವಂತೆ ಆ ಸಂಸಾರದಲ್ಲಿ 18 ವರ್ಷಕ್ಕಿಂತ ಮೇಲ್ಲಟ್ಟುವರನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು 
ಅದಕ್ಕಿಂತ ಕಡಿಮೆ ಇದ್ದವರನ್ನು ಬಿಟ್ಟರೆ ಬಹಳ ಮಟ್ಟಿಗೆ ಆ ರೈತ ಕುಟುಂಬಕ್ಕೆ ಬಹಳ 
ತೊಂದರೆಯಾಗುತ್ತದೆ. ಒಂದು ಕುಟುಂಬದಲ್ಲಿರತಕ್ಕ 10 ವರ್ಷ, 15ವರ್ಷ, 16ವರ್ಷ ವಯಸ್ಸಿನ 
ಮಕ್ಕಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಿದರೆ ಅವರು ಊಟ ಮಾಡುವುದಿಲ್ಲವೇ 18 
ವರ್ಷದ ಒಳಗಡೆ ಇರುವವರನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಿರತಕ್ಕದ್ದು ಬಹಳ 
ಹಾಸ್ಕಾಸದವಾಗಿರುತ್ತದೆ. ಒಂದು ಸಂಸಾರದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಎಂದು ಕೇಳಿದರೆ ವರ್ಷಕ್ಕಿಂತ 
ಮೇಲ್ಲಟ್ಟವವರನ್ನು ಮಾತ್ರ ಲೆಕ್ಕ ಹಾಕಬೇಕಾಗುತ್ತದೆ. ಒಂದು ಮನೆಯಲ್ಲಿರತಕ್ಕ ಜನಸಂಖ್ಯೆಯನ್ನು 
ವಯಸ್ಸಿನ ಮೇಲೆ ನಿಷ್ಠರ್ಷ ಮಾಡತಕ್ಕ ಮಸೂದೆಯನ್ನು ತಂದರೆ ಇದು ನಿಜವಾಗಿಯೂ ಕೂಡ 
ಹಿಂದೂ ಸಮಾಜವನ್ನೇ ಹಾಸ್ಕಕ್ಕೀಡು ಮಾಡಿದಂತಾಗುತ್ತದೆ. ಜಾಯಿಂಟ್‌ ಫ್ಯಾಮಿಲಿಯಲ್ಲಿ ಏಳು 
ಬಹಳ ರೂಪಾಯಿಗಳ ವರಮಾನದವರೆಗೆ ವಿನಾಯಿತಿಯನ್ನುಕೊಟ್ಟಿದ್ದಾರೆ. ಅದರಲ್ಲಿ 8ವರ್ಷಕ್ಕೆ 
ಮೇಲ್ಲಟ್ಟವರನ್ನುಲೆಕ್ಕ್ಕ ತೆಗೆದುಕೊಂಡು ಅದಕ್ಕೆ ವಿನಾಯಿತಿ ಕೊಡುತ್ತೇವೆಂದರೆ ಅದರಿಂದ ಯಾರಿಗೂ 
ಪಯೋಜನವಾಗುವುದಿಲ್ಲ. ಒಂದು ಹಿಂದೂ ಜಾಯಿಂಟ್‌ ಫ್ಯಾಮಿಲಿಯಲ್ಲಿ ಮೂರು ಜನ 
ಅಣ್ಣತಮ್ಮಂದಿರು ಇದ್ದರೆ ಅವರಿಗೆ ಇರತಕ್ಕ ಭೂಮಿ ಎಷ್ಟು ಮತ್ತು ಅವರಿಗೆ ಬರತಕ್ಕ ಆದಾಯವೆಷ್ಟು 
lS ಲೆಕ್ಕ ತೆಗೆದುಕೊಂಡು ಅವರಿ ಎಗ್ಗಮ್‌ಷನ್‌ ಕೊಡತಕ್ಕ ಸಂದರ್ಭ ಬಂದಾಗ ॥8ವರ್ಷಕ್ಕಿಂತ 
ಮೇಲ್ಪ್ಲಟ್ಟ್ಲವರನ ಮ ತೆಗೆದುಕೊಂಡರೆ ಅದರಿಂದ ನಿಜವಾಗಿಯೂ ssid ಆದ್ದರಿಂದ 


೨ 


ಇನ್ನೊಂದು ವಿಷಯ. ತಾವು ಈಗ ತಂದಿರತಕ್ಕ ಈ ಮಸೂದೆಯನ್ನು ಅದು ಇರತಕ್ಕ 
ನಿಂದ 


) 
pi 
ರೀತಿಯಲ್ಲ ನಾವು ಅಂಗೀಕರಿಸಿದ್ದಃ ಆದ ರೆ ಇದು ರೆಟಾಸಿವ್‌ ಎಫೆಕ್‌ 


ki 


64 ಎಸ್‌. ತಿವಪ್ರ 


ವ್ಯವಸಾಯ ತೆರಿಗೆಯನ್ನು ಬಹಳ ಹಿಂದಿನಿಂದ 
ತೆಗೆದುಕೊಳ್ಳುತ್ತೀರಿ. ನಿನ್ನೆ ತಾನೆ, ಸೇಲ್ಸ್‌ ಟ್ಯಾಕ್ಸ್‌ ಮಸೂದೆಯ ಮೇಲೆ ನಾನು ಮಾತನಾಡುತ್ತಾ 
ರೆಟ್ರಾಸಕ್ಷಿವ್‌ ಎಫೆಕ್ಷಿನ ಮೇಲೆ ಟ್ಯಾಕ್ಸನ್ನು ವಸೂಲು ಮಾಡುವುದರಿಂದ ನಮ್ಮದೇಶದಲ್ಲಿ ಜನಗಳಿಗೆ 


ಬಹಳ ತೊಂದರೆಯುಂಟಾಗಿದೆ ಎಂದು ದು ಹೇಳಿದ್ದೇನೆ. ಈ ಅಗ್ರಿಕಲ್ಪರ್‌ ಇನ್‌ಕಂ ಟ್ಠಾಕ್ಸ್‌ ಮಸೂದೆಯ 


pe 


ಮೇಲೆ ಮಾತನಾಡುತ್ತಾ ನಾನು ಹೇಳುವುದಾದರೆ ಇವೊತ್ತಿನ ದಿವಸ ತಾವು ಈ ಮಸೂದೆಯನ್ನು 
ಪಾಸು ಮಾಡಿಸಿ ಕೊಂಡು ವ್ಯವಸಾಯಗಾರರನ್ನು ಎರಡು ಮೂರು ವರ್ಷಗಳ ಹಿಂದಿನಿಂದ 
ರೆಟ್ರಾಸ್ಪೆಕ್ಸಿವ್‌ ಆಗಿ ತೆರಿಗೆ ಯನ್ನು pe ಎಂದು ಹೇಳಿದರೆ ಇದು ಯಾವ ನೀತಿ, ಇದಕ್ಕೆ 
ಯಾವ ಆಧಾರ ಇದೆ ಈ ದಿವಸ ಎರಡು ಮೂರು ವರ್ಷಗಳ ಹಿಂದಿನಿಂದ ವ್ಯವಸಾಯ ತೆರಿಗೆ ಯನ್ನು 
ವಸೂಲು ಮಾಡುತ್ತೇವೆ ಎಂದು ಹೇಳಿದರೆ ರೈತ ಎಲ್ಲಿಂದ ಹಣವನ್ನು ತರಬೇಕು, ಅವನು ಎಲ್ಲಿ 
ಹೋಗಿ ಭೂಮಿಯನ್ನು ಯಾರಿಗೆ ಮಾರಾಟ ಮಾಡಬೇಕು, ಇದರಿಂದ ಜನಗಳಿಗೆ ಬಹಳ 
ತೊಂದರೆಯಾಗುತ್ತದೆ. ಈ ರೀತಿ ಕಾನೂನು ಮಾಡಿ ಇದನ್ನು ನೀವು ಅಧಿಕಾರಿಗಳಿಗೆ ಕೊಟ್ಟರೆ 
ಯಾರ ಕೈಗೆ ಏನೋ ಕೊಟ್ಟ ಹಾಗೆ ಆಗುತ್ತದೆ. 8ವರ್ಷಕ್ಕೆ ಮೇಲ್ಲಟ್ಟವರನ್ನು ಮಾತ್ರ ಲೆಕ್ಕಕ್ಕೆ 
ತೆಗೆದುಕೊಳ್ಳುತ್ತೇವೆ ಎಂದು ಕಾನೂನು ಮಾಡಿದರೆ ಸರ್ಕಾರಕ್ಕೆ ಬರತಕ್ಕ ಟ್ಯಾಕ್ಸ್‌ ಕೂಡ 
ಕಡಿಮೆಯಾಗುತ್ತದೆ. ಲೆಕ್ಕವನ್ನು ತೆಗೆದುಕೊಳ್ಳುವಾಗ ಅಧಿಕಾರಿಗಳು ಹೆಚ್ಚು ಕಣಮೆ ಮಾದಿ ಅದರಿಂದ 
ಲಂಚದ ಹಾವಳಿ ಜಾಸ್ತಿಯಾಗುತ್ತದೆ. ಈ ಕಾನೂನಿನಲ್ಲಿರತಕ್ಕದ್ದು ಬಹಳ ವಿಪರೀತವಾಗಿದೆ. ನಮ್ಮ 
ದೇಶದಲ್ಲಿ ಈ ಕಾನೂನು ಆಚರಣೆಗೆ ತರತಕ್ಕ ಕಾಲದಲ್ಲಿ ಲಂಚ ಜಾಸ್ತಿಯಾಗುತ್ತದೆ. ಅಧಿಕಾರಿಗ ಗೆ 
ಪ್ರತಿಯೊಂದರಲ್ಲೂ ತಮ್ಮ ಕೈಯನ್ನು ಇಡತಕ್ಕ ಅವಕಾಶವನ್ನು ಕಲ್ಲಿಸಿಕೊಡುತ್ತೀರಿ. ಇದರಿಂದ ಸರ್ಕಾರದ 
ಖಜಾನೆಗೆ ಬರತಕ್ಕ ಹಣ ಬೇರೆ ಕಡೆಗೆ ಹೋಗುತ್ತದೆ. ತಾವು ಮಾಡಿರತಕ್ಕಂಥ ಕಾನೂನು 
ಸುಲಭವಾಗಿರಬೇಕು ಮತ್ತು ಸರಳವಾಗಿರಬೇಕು. ಈ ಮಸೂದೆಯಲ್ಲಿ ರೈತರ ಮೇಲೆ 
ದುಷ್ಷಂಿಣಾಮವನ್ನುಂಟು ಮಾಡತಕ್ಕ ಕೆಲವು ಸೆಕ್ಷನ್‌ಗಳು ಇವೆ. ಹಿಂದೆ ಈ ಶ sr ತಾವು 
ಬಹಳ ಅತುರವಾಗಿ ಮಾಡಿದೀರಿ. ಈಗ ತಂದಿರತಕ್ಕ ತಿದ್ದುಪಡಿಯನ್ನು ಕೂಡ ಅದೇ ರೀತಿ ಆತುರ 
ಆತುರವಾಗಿಯೇ ಮಾಡಲು ಹೊರಟಿದ್ದೀರಿ. ಮ ಆತುರವಾಗಿ ಯಾವ ಸ 
ಮಾಡಬಾರದು. ಈಗಲಾದರೂ ಕೂಡ ಇದನ್ನು ಸೆಲೆಕ್ಟ್‌ ಕಮಿಟಿಗೆ ಕಳುಹಿಸಿ, ಸೆಲೆಕ್ಟ್‌ ಕಮಿಟಿಯವರು 
ಇದನ್ನು ತೀಪವಾಗಿ ಆಲೋಚನೆ ಮಾಡಿ, ಯಾವ ಸೆಕ್ಷನ್‌ನಿಂದ ಏಸು ಪರಿಣಾಮ ಉಂಟಾಗುತ್ತದೆ 
ಎಂಬುದನ್ನು ಯೋಚನೆ ಮಾಡಿ ಸೆಲೆಕ್ಟ್‌ ಕಮಿಟಿಯಿಂದ : 
ಮುಂದೆ ಇಟ್ಟು ಅದನ್ನು ಪರಿಶೀಲನೆ ಮಾಡಿ ನಂತರ ಈ ಮಸೂದೆಯನ್ನು ಸೆಲೆಕ್ಟ್‌ ಮಾಡುವುದು 


[8 ಪಿ ೪ 
ಒಳ್ಳೆಯದು. ಅದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಮಸೂದೆಯನ್ನು ಸೆಲೆಕ್ಟ್‌ ಕಮಿಟಿಗೆ 
ಕಳುಹಿಸಿ ಆ ಲ್ಲಲಫ ವರದಿಯನ್ನು ತರಿಸಿಕೊಂಡು ನಂತರ ಒಂದು ತೀರ್ಮಾನವನ್ನು 


ಮಾರಾಟ ತೆರಿಗೆಯ ಸಂಬಂಧದಲ್ಲಿ ಅನೇಕ ಜನ ವ್ಯಾಪಾರಿಗಳು ಬಂದು ನಮ್ಮಕುಂದು 
ಕೊರತೆಗಳನ್ನು ಹೇಳಿಕೊಳ್ಳುತ್ತಾರೆ. ನಿನ್ನೆಯ ದಿನ ಸೇಲ್ಸ್‌ ಟ್ಯಾಕ್ಸ್‌ ಬಿಲ್‌ ಬಂದಾಗ ತವ 
ಪರಿಣಾಮವಾಗಿ ಆ ಮಸೂದೆಯನ್ನು ಸಲೆಕ್ಟ್‌ ಕಮಿಟಿಗೆ ಕಳಿಸಿದಿರಿ ಒಳ್ಳೆಯದು. ಇಪೊ 
ರೈತರಿಗೆ ಸಂಬಂಧ ಪಟ್ಟಂಥ ಮಸೂದೆ ಬಂದಿದೆ. ತಮಗೆ ಗೊತ್ತಿರು; 
ಇರುವ ಜನ. ಅವರು ನಿಯೋಗ ಬಂದಿಲ್ಲ. ಆದುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆಯ 
ದಿವಸ ಸೇಲ್ಸ್‌ ಟ್ಯಾಕ್ಸ್‌ ಮಸೂದೆಯನ್ನು ಸೆಲೆಕ್ಟ್‌ ಕಮಿಟಿಗೆ ಕಳಿಸಿದಂತೆಯೇ ಇದನ್ನೂ ಸಲೆಕ್ಟ್‌ 


೬ 

LG» $6, e 
[Cs 

qo 

a 


a 
[CN 
m 
) 1 
} 
(6 
3 i 
5) 
[©) 
[3 


ps] 


ಕಮಿಟಿಗೆ ಕಳಿಸಬೇಕೆಂದು ಹೇಳುತ್ತೇನೆ. 
p (ವಿಧಾನ ಸ ಸಭೆ ನಡವಳಿಕೆ ದಿನಾಂಕ : 10ನೇ ಮೇ, 1962) 


— xk — 


66 ಎಸ್‌, ತಿವಪ್ರ 


ಮೈಸೂರು ಸರ್ಕಾರದ ಕಾಲೇಜು ಫೀಜು ಕುರಿತ ಚರ್ಚೆ ೬ 


ಶ್ರೀ ಎಸ್‌.ಶಿವಪ್ಪ (ಶತವಣಬೆಳಗೊಳ):- ಅಧ್ಯಕ್ಷರೆ, ನಾನು ಕಳುಹಿಸಿರುವ ಸೂಚನೆ 
ಇತ್ತೀಚೆಗೆ ಮೈಸೂರು ಸರ್ಕಾರದವರು ತಮ್ಮ ವಶದಲ್ಲಿರುವ ಕಾಲೇಜುಗಳಲ್ಲಿ ಫೀಜನ್ನು ಇದ್ದಕ್ಕಿದ್ದ 
ಹಾಗೆ ಬಹಳ ಮಟ್ಟಿಗೆ ದುಬಾರಿಯಾಗಿ ವರಿಸುವುದಕ್ಕ ಸಂಬಂಧಪಟ್ಟಿದೆ. ಇಡೀ ಸಂಸ್ಥಾನದಲ್ಲಿ 
ಕಾಲೇಜು ವಿದ್ಯಾರ್ಥಿಗಳಿಗೆ ಆಗಿರುವ ತೊಂದರೆಯನ್ನು ಸುಮಾರು ಒಂದು ವಾರದ ಕಾಲದಿಂದ 
ವಿದ್ಯಾರ್ಥಿಗಳು ಮನವಿಯ ಮುಖಾಂತರವೂ ಮತ್ತು ಚಳವಳಿಯ ಮುಖಾಂತರವೂ ಸರ್ಕಾ ರಕ್ಕೆ 
ತಿಳಿಯಪಡಿಸಿದ್ದಾರೆ. ಕಾಲೇಜುಗಳಲ್ಲಿ ಫೀಜನ್ನು ಹೆಚ್ಚಿಸಿರುವುದರ ಬಗ್ಗೆ ಮಾನ್ಯ ಮಂತ್ರಿಗಳು ಈ 
ಸಭೆಯ ಮುಂದೆ ಒಂದು ಹೇಳಿಕೆಯನ್ನು ಆಗಲೇ ನೀಡಿದ್ದಾರೆ. ಅವರು ಬಹಳ ಚಾಣಾಕ್ಕತನದಿಂದ 
ತಾವು ಮಾಡಿರುವುದು ಸರಿಯಾಗಿದೆಯೆಂದು ತೋರಿಸುವಂತೆ ಹೇಳಿಕೆ ನೀಡಿದ್ದಾರೆ. ಅದನ್ನು 
ಅವರೇ ಸ್ವತಃ ಬರೆದು ಓದಿದರೋ ಆಥವಾ ಯಾರಾದರೂ ಬರೆದು ಕೊಟ್ಟರೋ ಗೊತ್ತಿಲ್ಲ. ನಮ್ಮ 
ವಿದ್ಯಾಮಂತ್ರಿಗಳು ಸಹಜವಾಗಿ ತಾವ್ರ ವಿದ್ಯಮಾನಗಳನ್ನು ಸ್ವತಃ ಚೆನ್ನಾಗಿ ತಿಳಿದುಕೊಳ್ಳಬೇಕು ಎಂಬ 
ಉದ್ದೇಶದಿಂದ ನಾನು ಒತ್ತಿ ಒತ್ತಿ ಹೇಳುತ್ತಿದ್ದೇನೆ. ಈ ವಿಚಾರವನ್ನು ಅವರು ವಿಮರ್ಶೆ ಮಾಡುವ ಶಕ್ತಿ 
ಪಡೆಯಲಿ ಎಂಬ ಉದ್ದೇಶದಿಂದ ಒತ್ತಿ ಹೇಳುತ್ತಿದ್ದೇನೆ. ಈ ದಿವಸ ಮೈಸೂರು ಸಂಸ್ಥಾನದಲ್ಲಿ 
ವಿದ್ಯಾರ್ಥಿಗಳಿಗೆ ಫೀಜನ್ನು ಏರಿಸುವ ಮೂಲಕ ದೇಶದಲ್ಲಿ ದೊಡ್ಡ ಗಲಭೆ ಏಳುವ ಪರಿಸ್ಥಿಶಿಯನ್ನುಂಟು 
ಮಾಡಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಫೀಜಿನ ದರದ ಏರಿಕೆಯಿಂದ ನಮ್ಮ ದೇಶವನ್ನು ಎರಡು 
ಭಾಗ ಮಾಡಿದ್ದಾರೆ. ಹಳೆಯ ಮೈಸೂರು ಮತ್ತು ಇಂಟಿರೇಟ್‌ ಆಗಿರುವ ಪ್ರದೇಶಗಳು. ಹೊಸದಾಗಿ 
ವಿಲಿನೀಕರಣವಾಗಿರುವ ಪ್ರದೇಶಗಳಲ್ಲಿ ಕಾಲೇಜ್‌ ಫೀಜಿನ ದರ ಜಾಸ್ತಿಯಿದೆ, ಆದುದರಿಂದ ಹಳೆಯ 
ಮೈಸೂರಿನದನ್ನೂ ಆ ಮಟ್ಟಕ್ಕೆ ಏರಿಸುತ್ತೇವೆ ಎಂದು ವಾದ ಮಾಡಿದ್ದಾರೆ. ಹಳೆಯ ಮೈಸೂರಿಗೆ 
ರಿಯಾಯಿತಿ ಕೊಡಲಿಲ್ಲ. ಈ ದಿವಸ ಕನ್ನಡ ರಾಜ್ಯವಾಯಿತು. ಕರ್ನಾಟಕವಾಯಿತು. ಭಾವ್ನೆ ಕೃತೆ ಆಗ 
ಬೇಕು ಎಂದು ಹೇಳುತ್ತಿರುವಾಗ ತಾರತಮ್ಮ ಭಾವನೆ ವ್ಯಕ್ತವಾಗಿದೆ. ಹಿಂದಿದ್ದ ರಿಯಾಯಿತಿ ತೆಗೆದು 
ಹಾಕಿದ್ದಾರೆ. ಇದರಿಂದ ಭಾವೈಕ್ಯತೆ ಆಗುತ್ತದೆಯೇ ಎಂದು ಮಂತ್ರಿಗಳಿಗೆ ಪ್ರಶ್ನೆ ಹಾಕುತ್ತಿದ್ದೇನೆ. ಇವತ್ತು 
ದೇಶದಲ್ಲಿ ಭಾವೈಃ ಕ್ವ ತೆಯನ್ನುಂಟು ಮಾಡುತ್ತಿಲ್ಲ ಭಾಮೋದ್ರೇಕವನ್ನು ಹರಡುತ್ತಿದ್ದೀರಿ, ಇದಕ್ಕೆ ಮುಂದೆ 
ಉತ್ತರ ಕೊಡಬೇಕಾದೀತು ಎಂದು ಎಚ್ಚರಿಸುತ್ತೇವೆ. 


ಹಳೆಯ ಮೈಸೂರಿನಲ್ಲಿರುವ ಬಹುಶಃ ಶೇಕಡ 80 ಕಾಲೇಜುಗಳು ಸರ್ಕಾರದಿಂದ 
ಸ್ಥಾಪಿತವಾಗಿವೆ. ವಿಶ್ಲವಿದ್ಧಾಲಯ ದಿವಂಗತ ಸರ್‌. ಎಂ. ವಿಶ್ಲೇಶರಯ್ದನವರ ಕಾಲದಲ್ಲಿ 


ಸಂಸದೀಯ ಪಟು 67 


ಆಲ್ಲಿ ಫೀಜಿನ ದರ ಜಾಸ್ತಿ. ಹಳೇ ಮೈಸೂರಿನಲ್ಲಿ ಕಡಿಮೆ ಇತ್ತು. ಮೈಸೂರು ದೇಶದಲ್ಲಿ ಸರ್ಕಾರದವರು 
ಕಾಲೇಜುಗಳನ್ನು ಕಾರ್ಪಾನೆಗಳಾಗಿ ಪರಿವರ್ತನೆ ಮಾಡಿಲ್ಲ. ವಿದ್ಯಾಭ್ಯಾಸವೆಂಬುದು ಒಂದು 
ಬಂಡವಾಳವಿದ್ದ ಹಾ ಹಾಗೆ. ಈ ದಿವಸ ವಿದಾಭಾಸ ಮಾಡುವ ವಿದ್ದಾ ರ್ಧಿಗಳೇ ದೇಶದ ಸಂಪ 


[») ರ 


pe] 


ಇದನ್ನು ಉತ್ತಮ ಪಡಿಸಲು ಬಂಡವಾಳ ಹಾಕುತ್ತಿದ್ದೇವೆಯೇ ಹೊರತು ಕೈಗಾರಿಕೆಗಳಲ್ಲಿರುವ RN 
ನೀತಿಯನ್ನನುಸರಿಸುತ್ತಿಲ್ಲ. ಕೈಗಾರಿಕೆಗಳಲ್ಲಿ ತಂಖಾರಾದ ಸಾಮಾನುಗಳಿಗೆ ಖರ್ಚು 
ಜಾಸ್ತಿಯಾಗಿದೆಯೆಂದು ಕೊಳ್ಳುವವರ ತಲೆಯ ಮೇಲೆ ಅದನ್ನು ಹಾಕುವಂತೆ ವಿದ್ವಾಭ್ಯಾಸ 

ವಿಚಾರದಲ್ಲಿ ಮಾಡಬಾರದು. ವಿದಾ ರ್ಥಿಗಳಿಗೆ ಖರ್ಚು pe ಹಣ ಸಾಲದು ಆದುದರಿಂದ 
ನಾಲ್ಕು ಲಕ್ಷ ಲಕ್ಷ ರೂಪಾಯಿಗಳನ್ನು ಅವರ ಮೇಲೆ ಹಾಕುತ್ತೇವೆ ಎಂದು ವಾದ ಮಾಡಿರುವುದು 
ಸರಿಯಾದ ಆರ್ಥಿಕ ನೀತಿಯಲ್ಲ. ದೇಶದ ಶದ ಅಭಿವೃದ್ಧಿಗೆ ಖಂಡಿತ ಸರಿಯಾದ ನೀತಿಯಲ್ಲಿ ಎಜ್ಕುಕೇಷನ್‌ 


ಸಿಸ್ನಂ ವಿಚಾರದಲ್ಲಿ ಅಮೇರಿಕಾದ ಗಾಲ್‌ಬ್ರೇತಕ್‌ರವರು ವದ್ಯಾಭ್ಯಾಸವೆನ್ನುವುದು ೩ orm of 


ದ್ಯ 
investment for future production ಎ೦ದು ಹೇಳಿದ್ದಾರೆ. ವಿದೆಗಾಗಿ ಹಾಕುವ ಹಣವೆಲ್ಲಾ 
ಒಂದು ಬಂಡವಾಳವಿದ್ದಂತೆ. ಇದು ಮುಂದೆ ದೇಶದ ಸಂಪತ್ತನ್ನು ಹೆಚ್ಚಿಸುವುದು. ಆದುದರಿಂದ 
ಖರ್ಚು ಹೆಚ್ಚು ಅದಕ್ಕಾಗಿ ಏರಿಸಬೇಕಾಯಿತೆಂದು ಹೇಳುವುದು ಸರಿಯಲ್ಲ ಈ ದಿವಸ ಕಾಲೇಜುಗಳಲ್ಲಿ 
ಅದ್ಮಾಪಕರ ಸಂಬಳ ಹೆಚ್ಚಾಗಿದೆ. ಖರ್ಚು ಜಾಸ್ತಿಯಾಗಿದೆ. ಆದುದರಿಂದ ಫೀಜನ್ನು 


ಹೆಚ್ಚೆಸಬೇಕಾಯಿತೆಂದೂ, ಅದನ್ನು ಗಮನಿಸಬೇಕೆಂದೂ ಹೇಳಿಕೆ ಕೊಟ್ಟಿದ್ದಾರೆ. 


ಆದ್ದರಿಂದ ನಾನು ಹೇಳುವುದು, ವಿಶ್ವವಿದ್ಯಾ ಲಯವೆನ್ನುವುದು ಒಂದು ಕಾರಾನೆಯಿಲ್ಲ. 
ದೇಶದಲ್ಲಿ ವಿದ್ದುತ್‌ ಸಂಪತ್ತನ್ನು ನಿರ್ಮಾಣ ಮಾಡುವ ಒಂದು ಶಕ್ತಿ. ಆ ಶಕ್ತಿ ಸ್ತರೂಪವಾದ 
ಸರಸ್ಪತಿಯನ್ನು ನಿರ್ಣಯಿಸಲು ತಾವು ಹಳೆಯ ಕಾಲದ ಆರ್ಥಿಕ ನಿ ರ ತಂದೊಡಬೇಡ. 
ತಾಪು ಮದ್ರಾಸ್‌ ಸರ್ಕಾರದಲ್ಲಿರುವ ಕಾಲೇಜುಗಳು ಯೂನಿ 


ರ್ವಸಿ 
ಮಾತ್ರವಾಗಿದ್ದವು. ಸರ್ಕಾರದವರೇ ಅವನ್ನು ಸ್ಥಾಪನೆ ಮಾಡಿರಲಿಲ್ಲ. ಪ್ರೈವೇಟ್‌ ಏಜೆನ್ಸಿಗಳು. 


Sri. S. Sivappa:- Madras University. 


Sr. S.R. Kanti (Minister for Education):- Mysore University 


is also an affilating University. 


68 ಎಸ್‌, ತಿವಪ್ರ 


ತ್ರೀ ಎಸ್‌.ಶಿವಪ್ಪ- ಪ್ರೈವೇಟ್‌ ಏಜೆನ್ಸಿಗಳು ಸರ್ಕಾರದಿಂದ ಬರುವ ಹಣ ಕಡಿಮೆ 


ಇರುವುದರಿಂದ ಅವು ಕಾಲೇಜ್‌ ಫೀಜ ಜನ್ನು ಜಾಸ್ತಿ ಮಾಡಬೇಕಾಗಿರುತ್ತದೆ. ಏಕೆಂದರೆ ಅವರಿಗೆ 
ಫೀಜ್‌ ಕೂಡ ಒಂದು ಆದಾಯದ ಭಾಗವಾಗಿದೆ. ಆದರೆ ಇಲ್ಲಿ ಸರ್ಕಾರದವರೇ ನೇರವಾಗಿ ಸ್ಥಾಪನೆ 
ಮಾಡಿರುವಾಗ ಇದನ್ನು ಂಣmercialise ಮಾಡುವುದು ಸರಿಯಲ್ಲ. ಈ ದೃಷ್ಟಿಯಿಂದಲೇ 
ಇದನ್ನೊಂದು ವ್ಯಾಪಾರ ಸಂಸ್ಥೆಯಾಗಿ ಮಾಡದೆ. ವಿದ್ಯಾಭ್ಯಾಸಕ್ಕೆ ನಮ್ಮ ದೇಶದಲ್ಲಿ ತಕ್ಕಷ್ಟು ಪ್ರೋತ್ಸಾಹ 
ಕೊಡಬೇಕೆಂದು ಹೇಳಿ ಇ ಇಲ್ಲಿನ ಫೀಜಿನ ರಚನೆಯನ್ನು ಒಂದು ಮಟ್ಟದಲ್ಲಿ ಇಟ್ಟಿದ್ದರು. ಆಂಧ್ರದಲ್ಲಿ 
€ವು ಫೀಜಿನ ಏರಿಕೆಯಿಂದ ನಾ ನಾಲ್ದು ಲಕ್ಷ ರೂಪಾಯಿಗಳು ಬರುತ್ತದೆಂದು ಹೇಳಿ 
ಮಾಡಿದ್ದೀರಲ್ಲಾ ಇದಕ್ಕ ನೀವು ಇಟ್ಟಿರುವ ವಾದವಾದರೂ ಏನು 
ಅ ಅದ್ಯಾಪಕರುಗಳಿಗೆ ಜಾಸ್ತಿ ಕೊಡುತ್ತಿದ್ದೇವೆಂದು ಹೆ ಹೇಳಿದ್ದೀರಿ ಆದರೆ 
ದರೆ, ಠಾವು ಅಧಿಕಾರ ವಹಿಸಿಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಫೀಜನ್ನು 
ಅರ್ಧಕ್ಕಿಂತ ಜಾಸ್ತಿಯಾಗಿ ಒಂದೇ ಏಟಿಗೆ ಜಾಸ್ತಿ ಮಾಡಿದರೆ ಅತ್ವ ಸರ್ಕಾರಿ ಕಾಲೇಜಿನಲ್ಲಿ ॥॥ಜ: 
ಲೆಕ್ಷರರುಗಳಾಗಿದ್ದವರನ್ನು ರೇmಂt ಮಾಡಿ ಟ್ಯೂಟರ್‌ಗಳು, ಡೆಮಾನ್‌ಸ್ನೇಟರ್ಸ್‌ಗಳಾಗಿ ಕೆಳಕ್ಕಿಳಿಸಿ 
150ರೂಪಾಯಿನಷ್ಟು ಕಮ್ಮಿ ಸಂಬಳ ಕೊಟ್ಟಿರಿ ನೀವು ಹೇಳುವುದೊಂದು ಮಾಡುವುದೊಂದು. 
ಇದೇ ಶಾಸನಸಭೆಯಲ್ಲಿ ಆ ಲೆಕ್ಷರರುಗಳನ್ನು ಖಾಯಂ ರೀತಿಯಲ್ಲಿ ತೆಗೆದುಕೊಳ್ಳುತ್ತೇವೆಂದು 
ಭರವಸೆ ಕೊಟ್ಟು ಅದೂ ಇಂದಿನ ಆರ್ಥಿಕ ಸಚಿವರಾಗಿ ತಾವು ಕೊಟ್ಟಂಥಾ ಭರವಸೆಯನ್ನೇ ಇಂದು 
ವಸರಂವರಿನಂನ್‌ ವಿನು ಹೇಳೋಣ ಆ ಭರವಸೆಗಳನ್ನು ಈಡೇರಿಸದಿರುವುದು ಹೋಗಲಿ, 
ಅವರನ್ನು ಇನ್ನೂ ಹಿಂದಕ್ಕೆ ಹಾಕಿದ್ದೀರಲ್ಲಾ ಹೀಗೆ ಯಾವ ರೀತಿಯಿಂದ ಯಾವ ಆಶಯದಿಂದ 
ತಮ್ಮ ಜೀ SOR ಮ ಅವರನ್ನು ಹತಾಶರನ್ನಾಗಿ ಮಾಡಿ ಕೆಳಗಿಸಿ ಟ್ಯೂಟರಾಗಿ 
ನೇಮಿಸಿದ್ದೀರಲ್ಲಾ ಏನು ಒಂದಕ್ಕೊಂದು ವಿರುದ್ಧವಾಗಿ ಕೇಳುವುದೇ ಈ ರೀತಿ ಫೀಜು ಜಾಸ್ತಿ ಮಾಡಿ 
ಇನ್ನೂ ಒಂದು ಕೆಲಸ ಮಾಡಿದ್ದೀರಿ. ಅತ್ತ ಕರ್ನಾಟಕದಲ್ಲಿ, ಒಬ್ಬ ಮಾನ್ಯ ಸಸ್ಯ ona point of 
order, Sir ಕರ್ನಾಟಕ ಎನ್ನುವ ಹೆಸರನ್ನು ಯಾರು ಕೊಟ್ಟರು ಯಾವಾಗ ಕೊಟ್ಟರು ಈ ದೇಶ 
ಮೈಸೂರುದೆಃ ದೇಶ, ಅದನ್ನು ಬಿಟ್ಟು ಕರ್ನಾಟಕ ಎಂದು ಪದೇ ಪದೇ ಉಪ ನ ಸರಿಯಲ್ಲ. 
ಮೈಸೂರು ಎಂದೇ ಉಪಯೋಗಿಸಬೇಕೆಂದು ಮಾನ್ಯ ಭಾ ಹೇಳಬೇಕು. 


ಜಾಸಿ 
ಜಾಸ್ತಿ 
- 
ತಿದೆ. 
A) 


BN) 
p2 
A 
3] 
>) 

IN 
) 


[4 


Mr. Speaker:- A point of order... not be so lightly raised and 

, particularly when the Leader of the opposition to apprise the House of 
certain aspect of which. may be all the members are fully aware. This 
is a thing under Chapter 9. which refers to discussion on matters of 
urgent public importance for short duration. It says that the entire duration 
is to be short. The Leader of the opposition will have to be terse. I will 


refer to rule 61 which says. 


ಸಂಸದೀಯ ಪು 09 


“There shall be no formal motion before the Assembly no voting. 
The Member who has given notice may make a short statement and 
the Minister shall reply shortly Any member who has previously intimated 
to the Speaker may be permitted to take part in the discussion" 


I will see that as many members as possible participate in the 
debate. 


ತೀ ಎಸ್‌.ಶಿವಪ್ಪ- ಸಭಾಪಶಿಯವರೇ, ತಾವು ಹೇಳಿದ ಹಾಗೆ ಬಹಳ ಹೊತ್ತು ಈ 


ಬಹಳ ಪ್ರಾಮುಖ್ಯವಾದ ವಿಚಾರ ಇದು ಆದ್ದರಿಂದ ಸ್ವಲ್ಲ ಕಾಲ ತೆಗೆದು ಕೊಳ್ಳಬೇಕಾದ ಅಗತ್ಯ. 


Ks d 
ಬಂದಿದೆಯೆಂದು ಹೇಳುತ್ತೇನೆ. ಈ ಸಂಬಂಧದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಂಕಷ್ಟಗಳೇನಿತ್ತು ಅದನ್ನು 
ಯಾವ ರೂಪದಲ್ಲಿ ನಮ್ಮ ಮುಂದೆ ತಂದಿದ್ದಾರೆ. ಎಂಬುದನ್ನು ಪರಿಗಣನೆಗೆ ತೆಗೆದುಕೊಳ್ಳ 
“ದೊರೆಯತನಕ ದೂರು ಹೊಳೆಯತನಕ ಓಟ” ಎಂಬಂತೆ ವಿದ್ಯಾರ್ಥಿಗಳು ದೈನ್ಯವಾಗಿ ತಮ್ಮ 
ಮುಂದೆ ಬಂದು ಹೇಳಿಕೊಂಡಿರುವುದಕ್ಕಾಗಿ ಮಕ್ಕಳು ಅಭಿನಂದನಾರ್ಹರು. ಇಂಥ ಸನ್ನಿವೇಶದಲ್ಲಿ 
ಉದ್ದೇಗ ಬರುವ ರೀತಿಯಲ್ಲಿ ನೀವು ಹೋದರೆ ಪ್ರಜಾಪಭುತ್ತವೇ ಅಳಿಸಿಹೋದಂಶಾಗುತ್ತದೆ. 
ಪ್ರಜಾಪುಭುತ್ತದಲ್ಲಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಅದನ್ನು ವಿಮರ್ಶೆಮಾಡಿ ಅದಕ್ಕೆ 
ಸರಿಯಾದ, ಯೋಗ್ಕರೀತಿಯ ಜವಾಬು ಕೊಡುವುದು ಅದರ ಸುಲಕ್ಷಣ. ಅದನ್ನು ಮಾಡದೆ 
ಇದ್ದರೆ ಪಜಾಪಭುತ್ತ ಯಶಸ್ವಿಯಾಗುವುದಿಲ್ಲವೆಂದು ನಾನು ತಮ್ಮ ಮುಖಾಂತರ ವಿದ್ಧಾಮಂತ್ರಿಗಳಿಗೆ 
ಭಿನ್ನವಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ತಾವು ಚಳವಳಿ ಹೂಡುವುದಕ್ಕೆ ಮುಂಚೆ ನಾನು ಪತ್ರಿಕೆಯಲ್ಲಿ 
ನೋಡಿದ ಹಾಗೆ 3ನೆಯ ತಾರೀಖು ಒಂದು ಮನವಿಯನ್ನು ಸಲ್ಲಿಸಿದರು. ಅವರು ತಮ್ಮ 
ಸಂಕಷ್ಟಗಳೇನೆಂಬುದನ್ನು ದೀರ್ಪವಾಗಿ ಮನವಿಯ ಮುಖಾಂತರ ತಮಗೂ ಮುಖ್ಯಮಂತ್ರಿಗಳಿಗೂ 
ಅರಿಕೆ ಮಾಡಿ ಕೊಂಡಿದ್ದಾರೆ. ಆದ್ದರಿಂದ ಈ ಹೊತ್ತು ಆವರಿಗೆ ಸಾಕಷ್ಟು ರಿಯಾಯಿತಿ ಕೊಟ್ಟು 
ಅವರಿಗಿರುವ ಕಷ್ಟಗಳೇನೆಂಬುದನ್ನು ನ್ಯಾಯವಾಗಿ ಪರಿಶೀಲನೆ ಮಾಡಿ 


[us 


ಲಃ ಸ 
ಸಹಾನುಭೂತಿಯನ್ನು ತೋರಿಸಿದ್ದರೆ. ಇಂದು ದೇಶದಲ್ಲಿ ನಮ್ಮ ಮಕ್ಕಳನ್ನು ತಮ್ಮ ಕಷ್ಟವನ್ನುಯಾರೂ 


ಕೇಳವವರೇ ಇಲ್ಲವಲ್ಲಾ ಎಂಬ ಶಂಕೆಯಿಂದ ಕಾಲೇಜನನು ಬಿಟ್ಟು ತಮ್ಮ ಪ್ರ 
> 
1) 


all 
[OD 
Ay 
ಶಿಅ 
3 
& 
[©) 
cl 
CL 
G 
[3 
Pes 
[©) 
GL 
6 
G 
Rx 
[e) 


ಫೀಜನ್ನು !4ರೂಪಾಯಿಗಳಿಗೆ ಒಂದೇ ಸಾರಿ 
) ಜಾಸ್ತಿ ಮಾಡಿದಿರಲ್ಲಾ, ಇದನ್ನು ಹೊರುವುದಕ್ಕೆ 
ಯಿದೆಯೇ ಇಲ್ಲವೇ ಎಂಬುದನ್ನು ನೋಡಿದಿರಾ 
ರಾಡುವುದರಲ್ಲಿ ಏನಾದರೂ ತತ್ತವಿದೆಯೇ ಎಂದು ಕೇಳುತ್ತೇನೆ. ಯಾವ 
ನಿಮಗೆ ಈ ಹೊತ್ತು ಮಸಸ್ಸು ಬಂತೆಂದು ಶೇಕಡ 25ರಷ್ಟು ಜಾಸ್ತಿ ಮಾಡುತ್ತೀರಿ. 


ನಾಳೆ ಇನ್ನೊಮ್ಮೆ ಮನಸ್ಸು ಬಂತೆಂದು ಶೇಕಡ 60ರಷ್ಟು ಜಾಸ್ತಿ ಮಾಡುವುದು. ಈ ರೀತಿಯಾದರೆ 


[1 ಣು 


GL 
(lL 
3 
[J 

23 
[3 
[| 
© 
©) 


ಜನತೆ ಸುಧಾರಿಸಿಕೊಳ್ಳುವುದೆಂತು. ಏನಾದರೂ ಶಾಸ್ತ್ರೀಯವಾಗಿ ಕಾಲೇಜಿಗೆ ಆಗುವ ಖರ್ಚೆಷ್ಟು, 


Ld 
ಇಂದು ನ ಮತ್ತು ಆರೋಗ್ಯ por ದೇಶದಲ್ಲಿ ಸರ್ಕಾರದ ಆದ ಕರ್ತವ್ಯ ಕಾರ್ಯಃ ಗಳು. 
ದೇಶದಲ್ಲಿ ಒಂದು ಎಲ್ಲ ತಾಯಿತಂದೆಗಳ ಮೇಲೆ ಏನೇನು ತೆರಿಗೆಯನ್ನು ಮ್ಮುಪಾಕಿದ್ದಿದೋ, ಅವುಗಳನ್ನು 
ಕೊಡುವುದೇಕೆ ತಮ್ಮ ಮಕ್ಕಳಿಗೆ ಉಚಿಕ ಆರೋಗ್ಯ, ಉಜಿತ ವಿದ್ಯಾಭ್ಯಾಸ ದೊರಕೀತು ಎಂಬ 
ಆಸೆಯಿಂದಲ್ಲವೆ ಮುಂದಿನ ಪೀಳಿಗೆಯನ್ನು ತಾವು ಸರಿಯಾದ ರೀತಿಯಲ್ಲಿ ತರಬೇತು ಮಾಡದೇ 
ಇದ್ದರೆ ತಾವು ತೆಗೆದುಕೊಳ್ಳುತ್ತಿರುವ ತೆರಿಗೆಯೇಕೆ ಇದರಲ್ಲಿ ತತ್ವವಿದೆಯೇ, ನೀತಿಯಿದೆಯೇ ಎಂದು 
ನಾನು ಕೇಳಬಯಸುತ್ತೇನೆ. ತಾವು ಸುಖೀರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರೆಂದು ಹೇಳುತ್ತಿದ್ದೀರಿ. 
ಸುಖೀರಾಜ್ಯದ ಆಧಾರಸ್ಥಂಭ ಯಾವುದು ಉಚಿತ ವಿದ್ಧಾಭ್ಯಾಸ ಕೊಡುತ್ತೇವೆಂದು ಹೇಳುತ್ತಾ ಉಚಿತ 
ಪ್ರಾಥಮಿಕ ವಿದ್ಯಾಭ್ಯಾಸವನ್ನೂ ಹೈಸ್ಕೂಲಿನಲ್ಲಿ 2,400 ರೂಪಾಯಿಗಳ ವರಮಾನದ 
ಒಳಗಿರುವವರಿಗೆಲ್ಲಾ ಮಾಫಿ ಫೀಜುಮಾಡುವ ಒಂದು ನೀತಿಯನ್ನು ಅಳವಡಿಸಿಕೊಂಡು ಬಂದಿದ್ದೀರಿ. 
ಹಾಗಿದ್ದ ಮೇಲೆ ಕಾಲೇಜು ಶಿಕ್ಷಣವನ್ನು ಕ್ರಮೇಣ ಕ್ರಮೇಣ ಕಡಿಮೆ ಮಾಡಬೇಕೆಂದು ತಮ್ಮ 
ಅಭಿಪ್ರಾಯವೇ ಅದನ್ನು ಚೆನ್ನಾಗಿ ವಿಚಾರಮಾಡಿ ಸರ್ಕಾರದವರು ನೋಡಬೇಕಾಗಿದೆ. ದೇಶದಲ್ಲಿ 
ಪ್ರೆ ಮರಿ ಶಿಕ್ಷಣದಿಂದ ಕಾಲೇಜು ಶಿಕ್ಷಣದವರಿಗೆ ಉಚಿತವಾಗಿ ಗಂ ಕೊಡುವುದಾಗಿ ಯಾವ 
ದೇಶದ ಸರ್ಕಾರದ ಮುಂದೆ ಬರುತ್ತದೋ ಆ ಸರ್ಕಾರ ಒಂದು ಒಳ್ಳೆಯ ಹೆಸರನ್ನು ಪಡೆಯುತ್ತದೆಂದು 
ನಾನು ಧೈರ್ಯವಾಗಿ ಹೇಳುತ್ತೇನೆ. ಇವತ್ತಿನ ದಿವಸ ನಿಮ್ಮಸಕಾ ೯ರ ನಿಜವಾಗಿ ಆ ಕಾರ್ಯ ಕ್ಷೇತ್ರಕ್ಕೆ 
ಇಳಿದಿದೆಯೇ ಎಂಬ ಪರಿಕ್ಷೆ ಕಾಲ' ಮುಂದೆ ಸದ್ಯದಲ್ಲೇ ಬಂದೀತು ಎಂದು ನಾನು ಸರ್ಕಾರಕ್ಕೆ 
N) ನ್ನು ಮಾಡಿದರೂ ಕಾಲೇಜಿನ 


ಶಿಕ್ಷಣವನ್ನು ಕೂಡ ವಿದ್ಯಾರ್ಥಿ ಎದ್ವಾರ್ಥಿ ನಿಯರಿಗೆ ಆದಷು ಸುಲಃ Ks ಕೊಡಬೇಕು ಎಂಬುದಾಗಿ 
ಹ ಬಿ 
[ei RY) 


ಬಿ 


3 


Sri SR. Kanti:- 1 want a clarification from you, The Hon'ble 


Member says that the University education should be made as much 


ಸಂಸದೀಯ ಪಟು 71 


free as possible, or fees should be reduced. May 1 know whether the 
reduction of fees should be only in one University or made applicable to 
other the University also? 


ತೀ ಎಸ್‌.ಶಿವಪ್ಪ:- ಸ್ವಾಮಿ, ನಾನು ಮೊದಲೇ ಹೇಳಿದ ಹಾಗೆ ಮಾನ್ಯ ವಿದ್ಯಾಮಂತ್ರಿಗಳು 
ಅವರ ಹೇಳಿಕೆಗಳೆಲ್ಲವನ್ನೂ ಅಸಂಬದ್ಧವಾಗಿ ತಪ್ಪು ದಾರಿಯಲ್ಲಿ ಮಾಡುತ್ತಿದ್ದಾರೆಂದು ನಾನು 


ಹೇಳುತೇನೆ. 
RR 


ಫೀ ಎಸ್‌.ಆರ್‌. ಕಂಠಿ:- ನಾನು ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಫೀಮಾನ್‌ ಶಿವಪ್ಪನವರು 
ಮಾತನಾಡುತ್ತಾ ವಿಶ್ವವಿದ್ಯಾನಿಲಯದ ಶಿಕ್ಷಣ ಸಾಧ್ಯವಾದಷ್ಟು ಸುಲಭವಾಗಿರಬೇಕು ಎಂಬುದಾಗಿ 
ಹೇಳಿದರು. ಅದನ್ನು ನಾನು ವೈಯಕ್ತಿಕವಾಗಿ ಒಪ್ಪುತ್ತೇನೆ. ಆದರೆ ಅವರನ್ನು ಈ ಕಾಲಕ್ಕೆ ಒಂದು 
ಪಶ್ನೆಯನ್ನು ಕೇಳುತ್ತೇನೆ. ಅದಕ್ಕೆ ಮಾನ್ಯ ಸದಸ್ಕರು ಉತ್ತರ ಕೊಡಬೇಕಾಗಿದೆ. ಹಳೆಯ ಮೈಸೂರಿನ 
ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಫೀಜುದರದಷ್ಟೇ ಇರಬೇಕೇ ಅಥವಾ ಹೊಸ ಮೈಸೂರಿಗೆ 
ಸೇರಿದಂತಹ ಇತರ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಫೀಜುದರದಷ್ಟೇ ಇರಬೇಕೇ ಇವೆರಡರಲ್ಲಿ 
ಯಾವುದನ್ನು ಪರ್ಯಾಲೋಚನೆ ಮಾಡಬೇಕೋ ಹೇಳಿ. 


ತ್ರೀ ಎಸ್‌.ಶಿವಪ್ಪ:- ಅದೇ ಪ್ರಶ್ನೆಯನ್ನು ನಾನು ಈಗ ಕೇಳಬೇಕೆಂದಿದ್ದೆ. ಇವತ್ತಿನ ದಿವಸ 
ವಿದ್ಯಾಮಂತ್ರಿಗಳು ಕಾಲೇಜಿನ ಶುಲ್ಗವನ್ನು ಕ್ರಮೇಣ ಆದಷ್ಟು ಮಟ್ಟಿಗೆ ರಿಯಾಯಿತಿ ಕೊಡುವುದಕ್ಕೆ 
ಬದಲು ಹೆಚ್ಚು ಮಾಡಬೇಕೆಂದು ಹೇಳಿರುವ ಸಲಹೆಯನ್ನು ನಾನು ಒಪುುವುದಿಲ್ಲ. ಕಾಲೇಜು ಶಿಕ್ಷಣವೂ 
ಸಹ ಉಚಿತ ವಿದ್ಯಾಭ್ಯಾಸವಾಗಬೇಕೆಂಬ ಧೋರಣೆ ನನ್ನದು. 
(ವಿಧಾನ ಸಭಾ ನಡವಳಿಕೆ ದಿನಾಂಕ : 30ನೇ ಜುಲೈ, 1962) 


kk 


ಮುಖ್ಯಮಂತ್ರಿಗಳ ಉತ್ತರದ ಮೇಲಿನ ಚರ್ಚೆ 1962 * 


ತ್ರೀ ಎಸ್‌.ಶಿವಪ್ಪ(ಶ್ರವಣಬೆಳಗೊಳ):- ಸಭಾಪಕಿಯವರೇ. ಮುಖ್ಯಮಂತ್ರಿಯವರು 
ಮೈಸೂರು ರಾಜ್ಯದ ಸಾಮಾನ್ಯ ಆಡಳಿತದ ಬಗ್ಗೆ ಎರಡು ಕೋಟಿ 69ಲಕ್ಷ ರೂಪಾಯಿ ಬೇಕೆಂಬ 
ಬೇಡಿಕೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಸಾಮಾನ್ಯ ಆಡಳಿತದಲ್ಲಿ ಬರತಕ್ಕ ಬಾಬುಗಳು ನಮ್ಮ ದೇಶದ 
ಡಳಿತಕ್ಕೆ ಬಹಳ ಮುಖ್ಯ. ಆಡಳಿತಾಂಗವನ್ನೊಳಗೊಂಡಿರುವ ಅನೇಕ ಬಾಬುಗಳು ಸಾಮಾನ್ಯ 
ಆಡಳಿತಕ್ಕೆ ಮೊದಲನೆಯದಾಗಿ ಮಂತ್ರಿಗಳು ಮತ್ತು ಅವರ ಸಂಬಂಧವಾದ ಸಿಬ್ಬಂದಿ 
ಸೆಕ್ಷೆಚೇರಿಯೇಟ್‌, ಜಿಲ್ಲಾಧಿಕಾರಿಗಳಿಗೆ ಮತ್ತು ಇತರ ಅಧಿಕಾರಿಗಳಿಗೆ ಸಂಬಂದಪಟ್ಟಿದುದೆಲ್ಲ 
ಸಾಮಾನ್ಯಾಡಳಿತದಲ್ಲಿ ಅಡಕವಾಗಿದೆ. ಸಾಮಾನ್ಯ ಆಡಳಿತದ ವಿಚಾರವನ್ನು ಮೊದಲಿನಿಂದ ಪ್ರಾರಂಭ 
ಮಾಡುವುದಾದರೆ, ಮಂತ್ರಿ ಮಂಡಲಕ್ಕೆ ಬೇಕಾದ ಐರ್ಚನ್ನು ಇದರಲ್ಲಿ ತೋರಿಸಿದ್ದಾರೆ. ಮಂತ್ರಿ 
ಮಂಡಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗೆ ಆಗತಕ್ಕ ಖರ್ಚು ನಮ್ಮ ರಾಜ್ಯದಲ್ಲಿ ವರ್ಷವರ್ಷಕ್ಕೆ 
ಹೆಚ್ಚಾ ಗುತ್ತಿರುವುದು ಬಹಳ ವಿಷಾದಕರವಾದ ಸಂಗತಿಯಾಗಿದೆ. ಬಡ್ಜೆಟ್‌ ಮೇಲಣ ಸಾಮಾನ್ಯ 
ಚರ್ಚೆಯ ಕಾಲದಲ್ಲಿ ಈ ಸಭೆಯ ಮಾನ್ಯ ಸದಸ್ಯರು ಅನೇಕರು ಇದರ ವಿಚಾರದಲ್ಲಿ ವಿಫುಲವಾಗಿ 
ಚರ್ಚೆ ಮಾಡಿದ್ದಾರೆ. ಮಂತ್ರಿ ಮಂಡಲ ನಮ್ಮ ದೇಶದಲ್ಲಿ ಎಷ್ಟುಮಟ್ಟಿಗೆ ಯಾವ ರೀತಿಯಲ್ಲಿ 
ವಿಸ್ತಾರವಾಗುತ್ತಿದೆ ಎಂಬುದನ್ನು ಎಷ್ಟು ವಿಷದವಾಗಿ ಹೇಳಬೇಕೋ ಅಷ್ಟು ಹೇಳಿದ್ದಾರೆ. ಈ ಹೊತ್ತು 
ನಾನಾದರೂ ಆ ಬಗ್ಗೆ ಇಷ್ಟು ಮಾತ್ರ ಹೇಳಲು ಇಚ್ಛಿಸುತ್ತೇನೆ. ಮುಖ್ಯಮಂತ್ರಿಗಳು ಬಡ್ಜೆಟ್‌ ಮೇಲೆ 
ಸಾಮಾನ್ಯ ಚರ್ಜೆಗೆ ಉತ್ತರ ಕೊಡುತ್ತಾ ಇದು ಬಹಳ ಸಣ್ಣ ವಿಷಯ. ಮಂತ್ರಿ ಮಂಡಲ ವಸರಣೆಯಿಂದ 
ಕೇವಲ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತದೆ, ಇದನ್ನೇಕ ಇಷ್ಟು ದೊಡ್ಡದು ಮಾಡುತ್ತಾರೆಂದು 
ಬಹಳ ಲಘುವಾಗಿ ಹೇಳಿದರು. ಅಷ್ಟು ಲಘುತನವನ್ನು ಅವರು ತೋರಿಸಿದುದು ಬಹಳ 
ವಿಷಾಡಕರವಾದ ವಿಚಾರ. ಎಷ್ಟು ಜನ ಮಂತ್ರಿಯಾದರು, ಯಾರು ಮಂತ್ರಿಗಳಾದರು, ಅವರ 
ಸಂಬಳಕ್ಕೆಷ್ಟು ಖರ್ಚು, ಒಂದು ಲಕ್ಷವೇ ಆಥವಾ ಎರಡು ಲಕ್ಷವೇ ಎನ್ನುವುದು ಮುಖ್ಯವಲ್ಲ. 
ನೂರಾರು ಕೋಟ ರೂಪಾಯಿಗಳನ್ನು ಮಂತ್ರಿ ಮಂಡಲದ ಕೈಗೆ ಕೊಡುವ ಈ ಸಭೆ ಈ ಒಂದೆರಡು 
ಲಕ್ಷ ರೂಪಾಯಿಗಳ ವಿಚಾರ ಮಾಡುವುದು ಏತಕ್ಕೆಂದರೆ ಇದರ ಹಿಬಂದಿಯಲ್ಲಿರುವ ಒಂದು 
ನೀತಿಯ ಬಗ್ಗೆ, ನಮ್ಮ ದೇಶದಲ್ಲಿ ಖರ್ಚು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ, ನಾವು ಪಂಚವಾರ್ಷಿಕ 
ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತ ಮಾಡಬೇಕೆಂದು ನಿರ್ಧಾರ ಮಾಡಿರುವಾಗ, ಈ 
ಯೋಜನೆಗಳಲ್ಲಿ ಅನೇಕ ಬಾಬುಗಳ ಪೂರೈ ಕಗೆಡ ಣ ಹೆಚ್ಚು ಬೇಕಾಗಿರುವಾಗ, ಮಂತ್ರಿಗಳು ತಾವೇ 
ತಮ್ಮ ಮೇಲೆ ನಿರ್ಬಂದ ಹಾಕಿಕೊಳ್ಳಬೇಕಾದ ಸಂದರ್ಭ ವಿರುವಾಗ ಈ ರೀತಿ ಮಾಡಬಹುದೆ ಎಂಬುದು 


ಲ 
ರ್ರ 


| pe] 
ಪಶ್ಚ ದೇಶಾಭಿವ್ಯ ೦೯ ಆಗತ್ತವಾದ ಕಾಮಗಾರಿಗಳ 
pe) 


Gh 


pL 


ನ್ನು ಮಾಡಲು ಹಣ ಬೇಕಾಗಿದೆ. ನಾವೇ ನಮ್ಮ 


[) 
ಖರ್ಚನ್ನು ಕಡಿಮೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳಬೆ ಕಾದ ನೀತಿಯನ್ಸನುಸರಿಸಬೇಕಾದುದು 
ಅಗತ್ಯವೆಂದು ಹೇಳುತ್ತಿದ್ದೇನೆಯೇ ವಿನಾ ಎಂದು ಲಕ್ಷ ಅಥವಾ ಎರಡು ಲಕ್ಷ ರೂಪಾಯಿ ಭಾರಿ 


ಫೆ ಬ ಎನ ಬಡಗಿ ಮೋಲ 
ಮೊತ್ತ ಇದನ್ಬುಳ 'ಸಬೇಣೆಂದು ಹೇಳಲಿಲ್ಲ. 


ಎರಡನೆಯದಾಗಿ, ನಮ್ಮ ದೇಶದಲ್ಲಿ ವೊತ್ತಿನ ದಿವಸ ಸೆಕ್ತೆಟೇರಿಯಟ್ಟಿನಲ್ಲಿ ಮತ್ತು ಜಿಲ್ಲಾ 
ಮಟ್ಟದಲ್ಲಿ ಹೆಚ್ಚು ಸಂಬಳ ಪಡೆಯುವ ಅಧಿಕಾರಿಗಳಿದ್ದಾರೆ. ಹಿಂದೆ ಓಬಿರಾಯನ ಕಾಲದಲ್ಲಿ 
ಬೇಜವಾಬ್ದಾರಿ ಸರ್ಕಾರ, ಬ್ಯೂರೋಕ್ಷಾಟಿಕ್‌ ಗವರ್ನಮೆಂಟ್‌ ಇತ್ತು ಎಂದೇನು ಹೇಳುತ್ತಿದ್ದೆವೋ 
ಅದೇ ಮಟ್ಟದಲ್ಲಿ ಈಗಿನ ಸರ್ಕಾರದ ರಚನೆಯೂ ಮುಂದುವರಿಯುತ್ತಿದೆ. ಹಿಂದಿದ್ದಂತೆ ಚೀಫ್‌ಸೆಕ್ರೊರಿ, 
ಡೆಪ್ಕೂಟಿ ಕಮಿಷನರು, ಅಸಿಸ್ಸೆಂಟ್‌ ಕಮಿಷನರು, ಪೊಲೀಸ್‌ ಸೂಪರಿನ್‌ಟೆಂಡೆಂಟರು. ಅಮಲ್ಲಾರರು 
ಈಗಲೂ ಸುಖೇ ರಾಜ್ಯ ಸ್ಥಾಪನೆ ಮಾಡಬೇಕು, ಸಮಾಜವಾದಿ ಸಮಾಜವನ್ನು ಕಾರ್ಯಗತ ಮಾಡಲು 
ಸಾಧ್ಯವೆ ಎಂಬುದನ್ನು ಯೋಚನೆ ಮಾಡಬೇಕಾಗಿದೆ. ಅಧಿಕಾರದ ವಿಕೇಂದ್ರೀಕರಣವಾಗಬೇಕು. 
ಸಮಾಜವಾದದ ತಳಹದಿ ಕೆಳಮಟ್ಟದಿಂದ ಬರಬೇಕು ಎಂದು ಹೇಳುತ್ತಿದ್ದೇವೆ Socialism must 
emanate from the base. ಡೆಪ್ಬುಟಿ ಕಮಿಷನರು, ಸ್ಟೇಟ್‌ ಸೆಕೆಟರಿಗಳು ಮುಂತಾದ ಹುದ್ದೆಗಳನ್ನು 
ಜಾಸ್ಟಿಮಾಡುವುದರಿಂದ ಸಮಾಜವಾದ ಕಾರ್ಯಗತ ಮಾಡುವುದಕ್ಕಾಗುವುದಿಲ್ಲ. ನಿಜವಾಗಿಯೂ 
ಕಾರ್ಯಗತ ಮಾಡಬೇಕಾದರೆ ಇಡೀ ಸಮಾಜವನ್ನೇ ನಂಬಿಕೆಗೆ ತೆಗೆದುಕೊಳ್ಳಬೆಕಾಗಿದೆ. ಸಮಾಜವಾದಕ್ಕೆ 
ಆಧಾರ ಸ್ಥಂಭ ಹಳ್ಳಿಯ ಪಂಚಾಯಿತಿ. ಅದನ್ನು ಪಾರ್ಲಿಮೆಂಟ್‌ನಂತೆ ಭಾವಿಸಬೇಕೆಂದು ಒಪ್ಪಿದ್ದೇವೆ. 
ಈಗ ಗ್ರಾಮ ಪಂಜಾಯಿತಿಗೆ ಕೊಟ್ಟಿರುವ ಅಧಿಕಾರವೆಷ್ಟು ಒಂದು ಕೈಯಿಂದ ಕಿತ್ತುಕೊಂಡಿದ್ದಾರೆ. 
ತಾಲ್ಲೂಕು ಬೋರ್ಡಿಗೆ ಏನು ಅಧಿಕಾರವನ್ನು ಕೊಟ್ಟಿದ್ದೀರಿ ಈ ದಿವಸ ರಚಿಸಿರುವ ಕಾನೂನು 
ಘಕಾರ ಕೆಲಸ ಮಾಡುವುದಾದರೆ ತಾಲ್ಲೂಕು ಬೋರ್ಡಿನಿಂದೇನೂ ಕೆಲಸವಾಗುವುದಿಲ್ಲ. ಈ ಬೋರ್ಡನ್ನು 
ರದ್ದು ಮಾಡುವುದು ಬಹಳ ಒಳ್ಳೆಯದು. ಏಕೆಂದರೆ ತಾಲ್ಲೂಕು ಬೋರ್ಡು ಅಥವಾ ಡಿಸ್ಟಿಕ್‌ 
ಡೆವಲಪ್‌ಮೆಂಟ್‌ ಕೌನ್ಸಿಲ್‌ ಯಾವ ಜವಾಬ್ದಾರಿಯುತವಾದ ಕೆಲಸ ಮಾಡಬೇಕಾದರೂ ಡೆಪ್ಯುಟಿ 
ಕಮಿಷನರು ಮತ್ತು ತಹಶೀಲ್ದಾರರ ರುಜುವಿರಬೇಕು. ಅದಿಲ್ಲದೆ ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ. 
ಹೀಗೆ ಒಬ್ಬ ಅಧಿಕಾರಿಯ ಕೈಕೆಳಗೆ ಚುನಾಯಿತವಾದ ತಾಲ್ಲೂಕು ಬೋರ್ಡ ಕೆಲಸ ಮಾಡಬೇಕೆಂದರೆ 
ಪಜಾಪುಭುಕ್ತ ಎಷ್ಟುಮಟ್ಟಿಗೆ ಸಮರ್ಪಕವಾಗಿ ನಡೆಯಬಹುದೆಂಬುದನ್ನು ಯೋಚನೆ ಮಾಡಬೇಕು. 


pS) 


ಹಳೇ ಸಂಪ್ರದಾಯದ ಪ್ರಕಾರ ಮುಂದುವರೆಯುತ್ತಾ ಹೋದರೆ ಸಮಾಜವಾದದ ಗುರಿಯನ್ನು 


3 


ಸಾಧಿಸುವುದಕ್ಕಾಗುವುದಿಲ್ಲ. ಸಮಾಜವಾದದೊಂದಿಗೆ ಡೆವಲಪ್‌ಮೆಂಟ್‌ ಸ್ಥೀಮನ್ನು ಸಮನ್ನಯ 


74 ಎಸ್‌. ಶಿವ 


& 
4 
tw 


ಮಾಡಿಕೊಂಡು ಕಾರ್ಯಗತ ಮಾಡಬೆಕು. ನಮ್ಮ ದೇಶದಲ್ಲಿ ನಾಲ್ತು ಆಧಾರಸ್ತಂಭಗಳಿವೆ 
ಮೊದಲನೆಯದು ಪಂಚಾಯಿತಿ ಲೆವೆಲ್‌ನಲ್ಲಿ, ಎರಡನೆಯದು ತಾಲ್ಲೂಕ್‌ ಲೆವೆಲ್‌ನಲ್ಲಿ, 


೧. 
tl . 
W 


ಮೂರನೆಯದು ಡಿಸ್ತಿಕ್‌ ಲೆವೆಲ್‌ನಲ್ಲಿ, ನಾಲನೆಯದು ವಿಧಾನಸೌಧ ಲೆವೆಲ್‌ನಲ್ಲಿ. ಈ 


ಜಾ ಕ ಜೂ 
ಸರ್ಕಾರ ಈ ನಾಲ್ಕು ಸಂಭಗಳ ೪ಳ ಮೇಲೆ ನಿಲ್ಲಬೇಕಾಗಿದೆ. ಈ ನಾಲ್ಕೂ ಕೂಡ ಸಮಾನವಾದ ಶಕ್ತಿ 


ಗೌರವಗಳಿಂದ ಕೆಲಸ ಮಾಡಿದರೆ ಆಡಳಿತ ಭದವಾಗಿರುತ್ತದೆ, ಬೆಂಗಳೂರಿನಲ್ಲಿರುವ ಸೆಕೆಟೇರಿಯಟ್‌ 
ಮೊದಲನೆಯ ಸ್ಥಂಭವಾಗಿದೆ. ಸರ್ವಾಧಿಕಾರವುಳ್ಳದಾಗಿದೆ. ಇನ್ನೊಂದು ಸ್ವಂಭ ಜಿಲ್ಲಾಧಿಕಾರಿ, 
ಜಿಲ್ಲಾಧಿಕಾರಿಗಿದ್ದ ಅಧಿಕಾರ ಈ ದಿವಸ ಕಡಿಮೆಮಾಡಿಲ್ಲ. ಬೇಕಾದರೆ ಜಿಲ್ಲಾಧಿಕಾರಿಯು 


[3] 
ಮುಖ್ಯಮಂತ್ರಿಗಳನ್ನು ಸಹ ದಸ್ತಗಿರಿ ಮಾಡಬಹುದು. ಪಜಾಪುಭುತ್ತದಲ್ಲಿ ಇಷ್ಟೊಂದು ಅಧಿಕಾರದ 


ಅಧಿಕಾರಿಗಳಿದ್ದರೆ ಜನರ ಪತಿನಿಧಿಗಳು ಏನು ತಾನೆ ಮಾಡಲು ಸಾಧ್ಯ? ಈ ಬ್ಯೂರಾಕ್ರಾಟಿಕ್‌ ಸೆಟಪ್‌ 
ಗವರ್ನಮೆಂಟ್‌ ಹೋಗಬೇಕು. ಈಗ ಹೆಚ್ಚಿನ ಜವಾಬ್ದಾರಿಯನ್ನು , ಪ೦ಿಜಾಯಿತಿ, ತಾಲ್ಲೂಕ್‌ ಕ್‌ ಬೋರ್ಡ್‌ 
ಮತ್ತು ಜಿಲ್ಲಾ ಮಟ್ಟದ ಕೌನ್ನಲ್‌ಗಳಿಗೆ ವಹಿಸಬೇಕೆಂದು ಸೂಚನೆ ಮಾಡುತ್ತೆನೆ. ನ ನಾ ಮ 
ಯಾವ ವ್ಯಕ್ತಿಯ ಮೇಲೂ ಆರೋಪ ಮಾಡುತ್ತಿಲ್ಲ. ಕೇವಲ ಸಂಬಳ ಹೆಚ್ಚು ತೆಗೆದುಕೊಂಡ 
ಮಾತ್ತಕ್ಕೆ ಕೆಲಸ ಹೆಚ್ಚುವುದಿಲ್ಲ. ದರ್ಜೆ ಪೆಚ್ಚುವುದಿಲ್ಲ. ಈಗ ದೇಶದಲ್ಲಿ ವಿಟಿಳಗ w ಅಂತರ 1:50 


ಅಥವಾ [20 ಇರಬೇಕೆಂದು ಹೇಳುವಾಗ ವಿಧಾನಸೌಧದಲ್ಲಿ ಒಬ್ಬ ಜವಾನನ ಸಂಬಳವೆಷ್ಟು ಎಂಬುದನ್ನು 


ನೋಡಬಹುದು. ಈಗಿರುವ ಅಂತರವನ್ನು ಜವಾನನಿಗೆ 235ರೂಪಾಯಿ ಬಂದರೆ, ಎರಡು ಸಾವಿರ 
ರೂಪಾಯಿ ಸಂಬಳ ಪಡೆಯುವ ಆಧಿಕಾರಿಗಳಿದ್ದಾರೆ. ದೇಶದಲ್ಲಿ ಮಿತವ್ಯಯಮಾಡಬೇಕು, 
ಸಮಾಜವಾದ ಬರಬೇಕು ಎಂದು ಹೇಳುವಾಗ ಏಕೆ ಕೊಡಬೇಕು. ಸಂಬಳ ಜಾಸ್ತಿಯಾದ ಹಾಗೆಲ್ಲಾ 
ಖರ್ಚು ಬೆಳೆಸುವ ಮನೋಭಾವ ಬೆಳೆಯುತ್ತದೆಯೇ ಹೊರತು ಕೆಲಸವನ್ನು ಹೆಚ್ಚಾಗಿ ಶಡ್ಗೆಯಿಂದ 
ಡಬೆಕೆಂಬ ಆಸಕ್ಷಿಯುಂಟಾಗುವುದಿಲ್ಲ ಮತ್ತು ಎಷ್ಟು ಕೊಟ್ಟಿ ಸರೂ ಅತೃಪ್ತಿಯಿದ್ದೇ ಇರುತ್ತದೆ. 

ಅ ಕ ಅಂತರ ಹೆಚ್ಚಾಗಿದ್ದರೆ ನೌಕರರಿಗೆ ಸಮಾಧಾನವಿರುವುದಿಲ್ಲ. ಅಂತರ ಕಡಿಮೆಯಾದರೆ ಅಧಿಕಾರ 
ವರ್ಗದಲ್ಲಿ ಸಂತೋಷ ಬೆಳೆದು ಸುಮದುರಬಾಂದ್‌ವ್ಯಮುಂಟಾಗುತ್ತದೆ. ತಮಗೆ 
ಮರ್ಯಾದೆಯಿದೆಯೆಂಬ ಭಾವನೆ ಬೆಳೆದು ನೌಕರರು ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗುತ್ತದೆ. 
ಅಧಿಕಾರಿಗಳನ್ನು ಯಾವ ರೀತಿ ವಿಂಗಡಣೆ ಮಾಡಬಹುದೆಂಬುದನ್ನು ಹೇಳುತ್ತೇವೆ ಮತ್ತು ಕಾವು 
ಮುಖ್ಯಮಂತ್ರಿಗಳು ಹೇಳಿದಿರಿ ಲೆಕ್ಕಾಚಾರ ಮಾಡದೆ ಹೇಳಿದಂತೆ ಕಾಣುತ್ತದೆ ಮಂತ್ರಿಗಳು ಹೆಚ್ಚಿದ್ದರಿಂದ 
ಏನೋ ಒಂದು ಲಕ್ಷ ರೂಪಾಯಿ ಖರ್ಚು ಹೆಚ್ಚಿತು ಎಂದು. ಹಾಗಲ್ಲ ಒಬ್ಬೊಬ್ಬ ಮಂತಿಗಳಿಗೆ 
ಒಂದು ಲಕ್ಷ ರೂಪಾಯಿ ಹೆಜ್ಜೆಗೆ ಖರ್ಚಾಗುತ್ತಿದೆ. ಮಂತ್ರಿಗಳಿಗೆ ಕೊಡಬೇಕಾಗುವ ಟಿ.ಎ. ಅವರ 
ಮನೆಯ ಬಾಡಿಗೆ, ಜವಾನರು ಮತ್ತು ಇತರ ನ ಸಂಬಳ ಎಲ್ಲವನ್ನೂ ಲೆಕ್ಟಾ ಹಾಕಿಕೊಂಡರೆ 


3 
tl 
pL 
J 
el 
8 
4 
[3 
CL 
Gl 
31 
ಆ 
el 


ರತಕ್ಯ ೪ Vested interests groups ಮುಂತಾದವುಗಳನ್ನು 
ಸರಿಪಡಿಸಬೆಕಾಯಿತು. ಆದ್ದರಿಂದ ತೆಗೆದುಕೊಳ್ಳಬೆಕಾಯಿತು ಎಂದಿರಬಹುದು. ಅದು ನಿಮ್ಮ ಕಷ್ಟ 
೦ಶ್ರಿಗಳು ಕೂಡ ನಮ್ಮ ಸ್ನೇಹಿತರೇ. ಅದೂ ಮೈಸೂರು ದೇಶದ 

ಳುತ್ತಿದ್ದೇನೆ. ಇಂಥ : ವಿಷಯದಲ್ಲಿ ತಾವು ಕಟ್ಟುನಿಟ್ಟಾಗಿ ಇರಬೇಕಾಗಿತ್ತು. 
ನೀವು ಧೈರ್ಯ ತೆಗೆದುಕೊಳ್ಳಬೇಕಾಗಿತ್ತು. ಪಕ್ಕದ ಮದ್ದಾಸು ರಾಜ್ಯ ಹೆ ಹೈದರಾಬಾದ್‌ ರಾಜ್ಯಗಳನ್ನು 
ಈ ವಿಚಾರದಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬೇ i ಒಂದು ಸುಂಕ ಹಾಕಬೇಕಾದರೆ, 
ಕಾಲೇಜು ಫೀಜು ಜಾಸ್ತಿ ಮಾಡಬೇಕೆಂದರೆ, ಮದ್ರಾಸನ್ನು ನೋಡಿ, ಆಂಧ್ರವನ್ನು ನೋಡಿ ಎಂದು 
ಹೇಳುತ್ತೀರಿ. ಅದರಂತೆ ಈ ವಿಚಾರದಲ್ಲಿಯೂ ಅಕ್ಕಪಕ್ಕದವರ ಉದಾಹರಣೆಯನ್ನು ತೆಗೆದುಕೊಂಡಿದ್ದರೆ 
ಚೆನ್ನಾಗಿತ್ತು. ಇದನ್ನು ಮಾಡದೆ ಇದ್ದುದು ನಿಜವಾಗಿಯೂ ವಿಷಾದಕರವೆಂದು ನಾನು ಮತ್ತೊಮ್ಮೆ 


KC py , 


ಮೇಲೆ ನಮ್ಮ ಲೆಜಿಸ್ಟೇಚರ್‌ ವಿಚಾರವಾಗಿ ಒಂದು ಮಾತನ್ನು ನಾನು ವಿಷಾದದಿಂದ 

ಹೇಳುತ್ತೇನೆ. ನಮ್ಮ ಲೆಜಿಸ್ಟೇಚರ್‌ Bca೩mera| ಅದು ಬೇಕು ನಿಜ. ಅವಸರದಲ್ಲಿ ಕಾನೂನುಗಳು 
ಆಗುವುದನ್ನು ತಡೆಯಬೇಕು. ಇದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತದೆ. ಎಂಬ ಒಳ್ಳೆಯ 
ಸಂಪುದಾಯದಿಂದ ಇದನ್ನು ಇಟ್ಟಿರುವುದಾಗಿದೆ. ಆದರೆ ನಮ್ಮ ಲೆಜಿಸ್ಲೇಟಿವ್‌ ಕೌನ್ಸಿಲ್ಲಿಗೆ ಯಾವ 
ರೀತಿ ಮೆಂಬರುಗಳು ಆರಿಸಲ್ಲಡುತ್ತಿದ್ದಾರೆ. ಯಾವ ರೀತಿ ನಾಮಕರಣವಾಗುತ್ತಿದೆಯೆಂಬುದನ್ನು 
ನೋಡಿದರೆ ಯಾವ ಸದುದ್ದೇಶದಿಂದ ಲೆಜಿಸ್ನೇಟವ್‌ ಕೌನ್ನಿಲ್ಲನ್ನು ನಿರ್ಮಾಣಮಾಡಿದ್ದೆವೋ ಆ 
ಉದ್ದೇಶವೇ ಸಫಲವಾಗುತ್ತಿಲ್ಲವೆಂದು ನಾನು ಹೇಳಬೇಕಾಗಿದೆ. ಮೊನ್ನೆ ನಡೆದ ಲೆಜಿಸ್ಟೇಟಿವ್‌ ಕೌನ್ಸಿಲ್‌ 
ಚುನಾವಣೆಯಲ್ಲಿ ನಾಮಕರಣ ಮಾಡಿದ್ದು ಯಾವ ತತ್ವದ ಮೇಲೆ ಮಾಡಿದರೆಂಬುದೇ ನನಗೆ 
ಅರ್ಥವಾಗುತ್ತಿಲ್ಲ. ಅಲ್ಲಿ ಒಳ್ಳೆ ಸಾಹಿತಿಗಳಿಗೆ, ಕಲೆಗಾರರಿಗೆ, ಶಾಸ್ತ್ರಜ್ಞರಿಗೆ ಸ್ಥಾನ ಕೊಡಲು 
ಆವಕಾಶವಿರಬೇಕೆಂದು ಈ ರೀತಿ ನಾಮಕರಣಕ್ಕೆ ರಾಜ್ಯಾಂಗದಲ್ಲಿ ಅವಕಾಶ ಮಾಡಿದ್ದರೆ, ತಾವು ಈ 
ಮೂರು ಜನ ಎಂಥವರನ್ನು ನಾಮಕರಣ ಮಾಡಿದ್ದೀರಿ? ಹದಿನೈದು ವರ್ಷಗಳ ಕಾಲ ಮತ್ತೊಂದು 
ಪಕ್ಷದಲ್ಲಿದ್ದು ಈಗ ಕಾಂಗೆಸಿಗೆ ಸೇರಿದ್ದಾರೆಂದು ಹೇಳಿ ಒಬ್ಬರನ್ನು ಮಾಡಿದ್ದೀರಿ. ಇದೊಂದು ಲಂಚವೇ, 
ಮತ್ತೊಬ್ಬರು ವಿಧಾನಸಭೆಯಲ್ಲಿದ್ದು ತಮಗಾಗಿ ಇಲ್ಲಿ ಸ್ಥಾನವನ್ನು ಖಾಲಿ ಮಾಡಿಕೊಟ್ಟಿದ್ದರೆಂದು 
ಆವರಿಗೆ ನಾಮಕರಣ ಮಾಡುವುದೇ? ಇದರಲ್ಲೇನು ತತ್ವ ಇದೆ ಅವರಿಗೆ ಕೆಲಸ ಕೊಡಬೇಕೆಂದಿದ್ದರೆ 
ಬೇರೆ ಕೆಲಸ ಕೊಡಿ ಡಿಸ್ತಿಕ್ಸ್‌ ಜಡ್ಡರನ್ನಾಗಿ ಮಾಡಿ ನಾವು ಬೇಡವೆನ್ನುವುದಿಲ್ಲ. ಅದನ್ನು ಬಿಟ್ಟು ಶಾಸನ 
ಸಭೆಯಲ್ಲಿ ಕೆಲಸ ಮಾಡಲು ತಮಗೆ ಪುರುಸೊತ್ತಿಲ್ಲವೆಂದು ರಾಜಿನಾಮೆ ಕೊಟ್ಟ ಮೆಂಬರಿಗೆ ಲೆಜಿಸ್ಟೆಟಿಮ್‌ 
ಕನ್ನಲ್ಲಿಗೆ ನಾಮಕರಣ ಮಾಡಿದ್ದಾರೆ ಅವರು ಹೇಗೆ ಕೆಲಸ ಮಾಡಿಯಾರು? ಇದು ನಮ್ಮರಾಜ್ಯಾಂಗಕ್ಕೆ 
ಅವಹೇಳನ ಮಾಡಿದ ಹಾಗಾಗಲಿಲ್ಲವೆ ಕಾಂಗೆಸ್‌ ಪಕ್ಷದ ಕಾರ್ಯದರ್ಶಿಗಳಾಗಿ ಚೆನ್ನಾಗಿ ಸೇವೆ 
ಮಾಡಿದ್ದಾರೆಂದು ಅವರನ್ನು ನಾಮಕರಣ ಮಾಡಿ PS ತ | ಕಲೆಗಾರರಿಗೆ, 


p 

1952ರಲ್ಲಿ ಅವರು ನಾಮಕರಣ ಮಾಡಿದ್ದರು. ನಿಜವಾಗಿಯೂ ಚೆನ್ನಾಗಿ ಮಾಡಿದ್ದರು. ಆಗಲೂ 
ನೀವೇ ಅಧಿಕಾರದಲ್ಲಿದ್ದೀರಿ. ಆದರೆ ಈಚೀಚೆಗೆ ಬರುತ್ತಾ ಬರುತ್ತಾ ರಾಜಕೀಯ ಅಂಟುರೋ 
ಇಲ್ಲಿಗೂ ಬಂದು ನಮ್ಮ ರಾಜ್ಯಾಂಗಕ್ಕೆ ಪ್ರಜಾಪ್ರಭುತ್ಛಕ್ಕೆ ಅವಹೇಳನ ಮಾಡುತ್ತಿದ್ದಾರೆ. ಇದರಿಂದಾಗಿ 


ಯಾರೇ ಆದರೂ ಲೆಜಿಸ್ಟೇಟಿವ್‌ ಕೌನ್ನಿಲ್ಲನ್ನು ಟೀಕೆ ಮಾಡದೆ ವಿಧಿಯಿಲ್ಲ. 


ಇಷ್ಟು ಹೇಳಿ ಇನ್ನು ಹೆಚ್ಚಿಗೆ ಕಾಲ ತೆಗೆದುಕೊಳ್ಳದೆ ಇನ್ನೂ ಅನೇಕ ಮಾನ್ಯ ಗ 
ಮಾತನಾಡುವವರಿದ್ದಾರೆ. ಹದಿನೈದು ನಿಮಿಷಗಳ ಮೇಲೆ ಮಾತನಾಡಕೂಡವೆಂದು ಬೇರೆ ಪ 
gh ಸಾಮಾನ್ಯ ಆಡಳಿತಕ್ಕೆ ನಿಮ್ಮ ಆಡಳಿತವರ್ಗ ಇತರ ಎಲ್ಲಾ NT 
ಆದರ್ಶಪ್ರಾಯವಾಗಿ ಕೆಲಸ ಮಾಡಲಿ ಎಂದು ನಾನು ಮತ್ತೊಮ್ಮೆ ಹೇಳಬಯಸುತ್ತೇನೆ. ಏಕೆಂದರೆ 
did ಎಂಬುದು ಆಡಳಿತದ ಚಿಲುಮೆಯಿದ್ದ ಹಾಗೆ. ಇಲ್ಲಿಂದ ಎಲ್ಲ ಕಡೆಗೂ ನೀರು 
ಗುತ್ತದೆ. ಇದು ಚೆನ್ನಾಗಿ ಕೆಲಸಮಾಡಿದರೆ ಮಿಕ್ಕ ಎಲ್ಲ ಇಲಾಖೆಗಳೂ ಸರಿಯಾಗಿ ಕೆಲಸ 
ಮಾಡುತ್ತವೆ. ಆದ್ದರಿಂದ ಇಲ್ಲಿನ ಕೆಲಸ, ಇಲ್ಲಿನ ವರ್ತನೆ ಇತರರಿಗೆ ಮಾರ್ಗದರ್ಶಿಯಾಗಿರಬೇಕು. 

) ಸೆಕೆಚೇರಿಯೇಟ್‌ ಆಡಳಿತ, ಜಿಲ್ಲಾಧಿಕಾರಿಗಳ ಆಡಳಿತ, ತಾಲ್ಲೂಕು ಆಡಳಿತ ಇವು ಮೂರು 
ಸರಿಯಾಗಿ ನಡೆಯುತ್ತಿದ್ದರೆ ಇತರೆ $i5ter ಇಲಾಖೆಗಳಾದ ವಿದ್ಯಾ, ಪಿ.ಡಬ್ಬ್ಯಾ.ಡಿ. ಮುಂತಾದವೂ 
ನಿಮ್ಮನ್ನು ಅನುಸರಿಸುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ತಮ್ಮ ಆಡಳಿತ ವರ್ತನೆ, ಇತರರಿಗೆ 
ಮಾರ್ಗದರ್ಶಕವಾಗಿದ್ದು, ಸ್ಪೂರ್ತಿದಾಯಕವಾಗಿದ್ದು ದೇಶದ ಕೀರ್ತಿ ಬೆಳೆಯಲಿ ಎಂದು ಹಾರೈಸಿ 
ನನ್ನ ಈ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. 


i 


% (ವಿ.ಸ ಕಲಾಪದ ದಿನಾಂಕ : 12ನೇ ಜುಲೆ ್ಯ, 1962) 


kk 


ಸಂಸದೀಯ ಪಟು 77 


ಆಡಳಿತ ಭಾಷೆ ವಿಧೇಯಕದ ಮೇಲಿನ ಚರ್ಜೆ, 1963+ 


ತ್ರೀ ಎಸ್‌.ಶಿವಪ್ರ (ಪವಣಬೆಳಗೊಳ) :- ಮಾನ್ಯ ಸಭಾಪತಿಗಳೇ, ಈಗ ತಾನೇ 
ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ರಾಜ್ಯದ ಆಡಳಿತ ಭಾಷೆ ಕನ್ನಡದಲ್ಲೇ ನಡೆಯಬೇಕೆಂದು 
ವಧೇಯಕ ಮಾಡತಕ್ಕಂಥ ಒಂದು ಮಸೂದೆಯನ್ನು ಸಭೆಯ ಮುಂದೆ ಮಂಡಿಸಿದ್ದಾರೆ. ಈ 
ಮಸೂದೆಯನ್ನು ಸಭೆಯ ಮುಂದೆ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಕನ್ನಡವು ರಾಜ್ಯ 
ಭಾಷೆಯಾಗಿರಬೇಕೆಂಬ ಅಂಶವನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಮಸೂದೆಯ ಹಿಂದೆ ಅಡಗಿರತಕ್ಕ 
ತತ್ವವನ್ನು ನಾನು ಸಂಪೂರ್ಣವಾಗಿ ಸ್ಹಾಗತಿಸುತ್ತೇನೆ. ಸಮ್ಮ ರಾಜ್ಯ ಭಾಷೆ ಇನ್ನು ಮುಂದೆ ಕನ್ನಡದಲ್ಲೇ 
ಆಗಬೇಕು ಎನ್ನುವುದು ಸ್ಥಾಗತಾರ್ಹವಾದ ವಿಚಾರ ಕನ್ನಡ ಭಾಷೆ ರಾಜ್ಯ ಭಾಷೆಯಾಗಬೇಕೆಂದು 
ಹೇಳತಕ್ಕ ಧೈರ್ಯ ನಮ್ಮ ಸರ್ಕಾರಕ್ಕೆ ದೇಶ ಸ್ಹಾತಂತ್ರ್ಯ ಗಳಿಸಿಕೊಂಡ ಪದಿನಾರು ವರ್ಷಗಳ ಆನಂತರ 
ಬಂದಿದೆ. ಇದಕ್ಕೆ ಮುಖ್ಕಕಾರಣ ನಮ್ಮ ಜನರಿಗೆ ಆ ಇಂಗ್ಲೀಷು ಭಾಷೆಯ ಮೇಲಿರತಕ್ಕ ವ್ಯಾಮೋಹವೇ 
ಕಾರಣ. ನಮ್ಮ ಮನೆಗಳಲ್ಲಿ ಮಾತನಾಡತಕ್ಕ ಕನ್ನಡ ಭಾಷೆ ಕೀಳುಮಟ್ಟದ್ದು ಎಂದು ಭಾವಿಸಿರತಕ್ಕ 
ಜನರೂ ನಮಲ್ಪಿದ್ದಾರೆ. ಅಧಿಕಾರಿಗಳು ಆಫೀಸನ್ನು ಬಿಟ್ಟು ಮನೆಗೆ ಹೋದರೆ ಅಲ್ಲಿ ಅವರು ತಮ್ಮ 
ಹೆಂಡತಿ ಮಕ್ಕಳೊಂದಿಗೆ ಪ್ರೀತಿಯಿಂದ, ಸಂತೋಷದಿಂದ ಮಾತನಾಡತಕ್ಕ ಭಾಷೆ ಕನ್ನಡ. ಇದು 
ಹೃದಯದಿಂದ ಬರತಕ್ಕ ಭಾಷೆ. ಇಂಥ ಭಾಷೆಯನ್ನು ಕೈ ಬಿಟ್ಟು ಕನ್ನಡ ಬರುತ್ತಿದ್ದರೂ ಕೆಲವರು. 
ಅದೇನೂ ಒಂದು ಕಾಲವನ್ನು ಇಟ್ಟುಕೊಂಡು ಅಂಚೆ ಕಛೇರಿಗೆ ಹೋದಾಗ ಇಂಗ್ಲೀಷಿನಲ್ಲಿ ಫ್ಲೀಸ್‌ 
ಗೀವ್‌ ಎ ಪೋಸ್ತು ಕಾರ್ಡ್‌ ಎಂದು ಕೇಳುತ್ತಾರೆ. ಆ ಪರಕೀಯ ಭಾಷೆಯಾದ ಇಂಗ್ಲೀಷು ನಮ್ಮ 
ದೇಶಕ್ಕೆ ಬಂದು ಇಲ್ಲಿಯ ಕನ್ನಡ ಭಾಷೆಯನ್ನು ಒಂದು ಕೀಳುಮಟ್ಟಕ್ಕೆ ಇಳಿಸಿದೆ. ರೈಲ್ವೆ ಸ್ಟೇಷನ್ನಿಗೆ 
ಹೋದರೆ ನಮ್ಮ ಶೀ ರೇವಣ್ಣಸಿದ್ದಪ್ದನವರು ಮಾತನಾಡುತ್ತಾರಲ್ಲ ಆ ಇಂಗ್ಲೀಷು ಅದು. ಆದರೆ 
ನಾವುಗಳು ನಮ್ಮ ಭಾಷಾ ದರ್ಜೆಯ ಮಟ್ಟವನ್ನು ಏರಿಸಲು ಇಲ್ಲಿಯವರೆಗೂ ಯಾವ ಪ್ರಯತ್ನವನ್ನೂ 
ಮಾಡಿದವರಲ್ಲ. ಈ ಬಗ್ಗೆ ಸಾಕಷ್ಟು ಪ್ರಯತ್ನಗಳು ನಡೆಯಲಿಲ್ಲ, ಆ ಇಂಗ್ಲೀಷು ಭಾಷೆಯಲ್ಲಿ ಇಂಥ 
ಹಲವಾರು ಆಧುನಿಕ ಮಾರ್ಪಾಟುಗಳನ್ನು ಅಳವಡಿಸಿಕೊಂಡು ಬಂದಿದ್ದರು. ಆದುದರಿಂದ ಹೆಚ್ಚು 
ಜನರು ಆ ಭಾಷೆಯ ಚಪಲಕ್ಕೀಡಾಗಿದ್ದರು. ಆ ಆಡಚಣೆಗಳನ್ನೆಲ್ಲ ಈ ದಿವಸ ಪರಿಹರಿಸಿಕೊಳ್ಳಲು 
ಅವಕಾಶ ಸಿಕ್ಕಿದೆ. ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಈ ಭಾಷೆಯನ್ನು 
ಎಷ್ಟು ಸುಲಭ ಹಾಗೂ ಸರಳ ಮಾಡಬಹುದೋ ಅಷ್ಟನ್ನೂ ಮಾಡಲೇಬೇಕಾಗಿದೆ. ಇದನ್ನು ಶಿಕ್ಷಣ 
ಮಾಧ್ಯಮ ಮಾಡಲು ಕೆಲವು ತೊಂದರೆಗಳು ಬರಬಹುದು. ಇಂದ್ಲೀಷಿನಲ್ಲಿರುವ ಕೆಲವು ಟೆಕ್ಲಿಕಲ್‌ 


ಪದಗಳಿಗೆ ಕನ್ನಡದಲ್ಲಿ ಸರಿಯಾದ ಪದಗಳು ಈ ಶಿಕ್ಷಣ ಮಾಧ್ಯಮಕ್ಕೆ ಸಿಕ್ಕದೆ, ಇರಬಹುದು. ಆದರೆ 
ಆದರಿಂದ ಅಂಥ ತೊಂದರೆಯೇನೂ ಆಗುವುದಿಲ್ಲ. ಇಂಥ ಒಂದು ಅಭಿಪ್ರಾಯವನ್ನು 
ಕಪಡಿಸತಕ್ಕವರು ಯಾರು ಎಂದರೆ ಅವರು ಆ ಆಂಗ್ಲ ಭಾಷಾ ಪೇಮಿಗಳು ನಮ್ಮ ದೇಶದಲ್ಲಿ 


w 
ಇಂಗ್ಲೀಷು ಭಾಷೆಯಲ್ಲಿ ಆಂಥ ಪರಿಣತರಾಗಿರತಕ್ಕ ಜನರು ಕೇವಲ ಪತ್ತಾರು ಜನಗಳಿದ್ದರೆ ಹೆಚ್ಚಾಯಿತು. 


78 ಎಸ್‌, ಶಿವಪ್ರ 


ಎಷ್ಟೇ ಆದರೂ ನಮಲ್ಲಿ ಅಂಥ ಕವಿಗಳಾಗತಕ್ಕ ಇಂಗ್ಲೀಷು ಭಾಷಾ ಪರಿಣತರು ಇಲ್ಲಿ ಇಲ್ಲವೆಂದೇ 
ಹೇಳಬಹುದು. ನಮ್ಮ ದೇಶದ ಜನರಿಗೆ ಪೂರ್ಣಜ ಪ 
ಭಾಷೆಯಿಂದ ಖಂಡಿತ ಸಾಧ್ಯವಿಲ್ಲ. ಹೀಗಿದ್ದಾಗ್ಕೂ ಕೆಲವರು ಕನ್ನಡವನ್ನು ಭಾಷಾ ಮಾಧ್ಯಮವನ್ನಾಗಿ 
ಮಾಡಲು ಕನ್ನಡದಲ್ಲಿ ಸರಿಯಾದ ಶಬ್ದಗಳಿಲ್ಲ ಪಠ್ಯ ಪುಸ್ತಕಗಳಿಲ್ಲ. ಒಳ್ಳೆ ಜ್ಞಾನೋದಯವನ್ನುಂಟು 


[) 
ಮಾಡುವಂಥ ಲಿಟರೇಚರಿಲ್ಲ ಎಂಬ ಕೂಗನ್ನು ಎಬ್ಬಿಸಿದ್ದಾರೆ. ಇದನ 


ಕಲಿತುಕೊಂಡು ಬಂದಂಥ ಭಾಷೆ. ಇದಕ್ಕೆ ಸರ್ಕಾರದವರು ಸರ್ವ ಪ್ರೋತ್ಸಾಹಗಳನ್ನೂ ಕೊಡಲೇಬೇಕು. 
ಕನ್ನಡಭಾಷೆ ಒಂದನ್ನೇ ಕಲಿತರೆ ನಾವು ಹೊರದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಲು 
ತೊಂದರೆಯಾಗುತ್ತದೆ ಎಂಬ ಒಂದು ನೆಪವನ್ನೊಡ್ಡುತ್ತಾರೆ. ಆದರೆ ಇಂಗ್ಲೀಷು ಭಾಷೆಗೆ ಬದಲು 
ಹಿಂದಿಯನ್ನು ರಾಷ್ಟಭಾಷೆಯನ್ನಾಗಿ ಕಲಿಯಬೆಕೆಂಬುದರ ಬಗ್ಗೆ ನನ್ನದು ಭಿನ್ನಾಭಿಪ್ರಾಯವಿದೆ. ಈ 
ದಿವಸ ಭರತ ಖಂಡದಲ್ಲಿ ಹದಿನಾರು ಕೋಟಿ ಜನಗಳು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿರಬಹುದು. 
ಆದರೆ ಈ ದಿವಸ ನಾನು ಇಂಗ್ಲೀಷ್‌ನ್ನು ಎಷ್ಟರಮಟ್ಟಿಗೆ ವಿರೋಧಿಸುತ್ತೇನೋ ಅಷ್ಟೇ ಮಟ್ಟಿಗೆ ಆ 
ಹಿಂದಿಯನ್ನೂ ವಿರೋಧಿಸುತ್ತೇನೆ. ಈ ದಿವಸ ಐ.ಎ.ಎಸ್‌. ಪರಿಕ್ಷೆಗೆ ಒಂದು ಸ್ಪರ್ಧಾಪರೀಕ್ಷೆ 
ನಡೆಸಿದಾಗ ನಮ್ಮ ಹುಡುಗರು ಕನ್ನಡದಲ್ಲಿ ಬರೆದಷ್ಟು ಚೆನ್ನಾಗಿ ಹಂದಿ ಭಾಷೆಯಲ್ಲಿ 
ಬರೆಯುವುದಕ್ಕಾಗುವುದಿಲ್ಲ ಇದರಿಂದ ಉತ್ತರ ದೇಶದ ಜನರಿಗೆ ಹೆಚ್ಚಿನ ಅನುಕೂಲವಾಗಬಹುದೇ 


ವಿನಾ ನಮ್ಮ ಜನರ ದಕ್ಷತೆಗೆ ಖಂಡಿತ ತೊಂದರೆ ಬರುತ್ತದೆ. 


ಆದುದರಿಂದ ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಹಿಂದಿಯನ್ನು ಕಲಿತುಕೊಳ್ಳುವ ಶಕ್ತಿ 
ಸಂಪಾದನೆ ನಮ್ಮ ಜನ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಐ.ಎ.ಎಸ್‌. ಮತ್ತು ಇನ್ನಿತರ 
ಕಾಂಪಿಟೇಟಿವ್‌ ಪರೀಕ್ಷೆಗಳಲ್ಲಿ ಹಿಂದಿ ಭಾಷೆಯ ಒತ್ತಾಯನ್ನು ಮಾಡಕೂಡದು ಎನ್ನುವುದನ್ನು 
ನಾನೂ ಸಮರ್ಥನೆ ಮಾಡುತ್ತೇನೆ. 


Mr. Speaker:- The House will now raise for half-an-hour will 
be the House adjouned for recess at three of the clock and re assembled 
at Thiry Minutes past three of the clock. 


Mr. Speaker in the Chair) 


5 ನ pe oa ಫಿ 
ಶ್ರೀ ಎಸ್‌.ಶಿವಪು: ಮಾನ್ಯ ಸಭಾಪಶಿಯವರೇ, ಕನ್ನಡವನ್ನು ರಾಜಭಾಷೆಯಾಗಿ 
Ks] 
ಮಾಡಬೇಕು. ಎನ್ನತಕ್ಷಂಶಹ ಈ ಮಸೂದೆಯನ್ನು ತರತಕ್ಷ ಕಾಲದಲ್ಲಿ ಇಂತಹ ಮಹತ್ತಪೂರಿತ 
ಠ ಸೆ ಪ 


ಸಂಸದೀಯ ಪಟ 79 


"The State Government may, from time to time, by notification 
in the official Gazette, direct that Kannada shall be used in respect of 
such official purpose and in such areas as may be specified in the 
notification. 


ಎಂದರೆ, ಸರ್ಕಾರದವರು ಅವರಿಗೆ ಯಾವಾಗ ಬೇಕೋ ಆಗ ಒಂದು ನೋಟಿಫಿಕೇಷನ್‌ 
ಮೂಲಕ ನೆಮ್ಮ ಮೈಸೂರು ದೇಶದ ಇಂತಹ ಪದೇಶದಲ್ಲಿ ಇದನ್ನು ಜಾರಿಗೆ ತರಬಹುದು. ಎನ್ನುವ 
ಅವಕಾಶವೇ ಇಲ್ಲ. ಕನ್ನಡವನ್ನು ರಾಜಭಾಷೆಯಾಗಿ ಜಾರಿಗೆ ತರಬೇಕೆಂದಿರುವಾಗ ಇಡೀ ರಾಜ್ಯಕ್ಕೆಲ್ಲಾ 
ಅಸ್ತಯವಾಗುವಂತೆ ಅದನ್ನು ಒಂದೇ ಸಾರಿ ತರಬೇಕು. ಮತ್ತು ಎಲ್ಲ ಕಡೆಯಲ್ಲಿಯೂ ಇದನ್ನು 
ಕೂಡಲೇ ಜಾರಿಗೆ ತರಬೇಕು. ಇಲ್ಲಿ ತಂದಿರುವ ಕಾನೂನನ್ನು ನೋಡಿದರೆ ಒಂದೊಂದು ಪ್ರದೇಶಕ್ಕೆ 
ಒಂದೊಂದು ಕಾಲದಲ್ಲಿ ಇದನ್ನು ತರಬೇಕು ಎನ್ನುವ ಮಾರ್ಪಾಡು ಮಾಡಿಕೊಂಡ ಹಾಗೆ ಇದೆ. 
ಹಾಗಾದರೆ ಈ ಮಸೂದೆಯ ಉದ್ದೇಶವನ್ನು ಸಾಧನೆ ಮಾಡಿದ ಹಾಗಾಗುತ್ತದೆಯೇ ಇಂತಹ 
ಒಂದು ಅವಕಾಶವನ್ನು ಈ ಮಸೂದೆಯಲ್ಲಿ ಕಲ್ಪಿಸಿರುವುದು ಸರಿಯಲ್ಲ. ಈ ಸೆಕ್ಷನ್‌ 4ನ್ನು 
ಪೂರ್ತಿಯಾಗಿ ತೆಗೆದುಹಾಕಬೇಕೆಂದು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಸಲಹೆ ಮಾಡುತ್ತಿದ್ದೇನೆ. 


ಕನ್ನಡ ಭಾಷೆಯನ್ನು ರಾಜಭಾಷೆಯಾಗಿ ಮಾಡತಕ್ಕ ಕಾಲದಲ್ಲಿ ಅರ್ಧಮರ್ದವಾಗಿ ಮಾಡಿ 
ಅಡಚಣೆಗಳನ್ನು ಉಂಟು ಮಾಡುತ್ತಿರುವಂತೆ ನನಗೆ ತೋರುತ್ತದೆ. ಹಾಗೆ ಮಾಡದೆ ತಾವು ಸಂಪೂರ್ಣ 
ಮನಸಿನಿಂದ ಈ ಕಾನೂನನ್ನು ಜಾರಿಗೆ ತರಲು ಸಕಲ ಏರ್ಪಾಡುಗಳನ್ನೂ ಈಗಲೇ ಮಾಡಬೇಕಾಗಿದೆ. 
ನಾನು ಮೊದಲೇ ಹೇಳಿದ ಹಾಗೆ ಈ ಕಾನೂನನ್ನು ಜಾರಿಗೆ ತರುವಾಗ ಅನೇಕ ತೊಂದರೆಗಳು 
ಬರುತ್ತವೆ. ಅದನ್ನೆಲ್ಲಾ ಸರಿಪಡಿಸಿಕೊಂಡು ಜಾರಿಗೆ ತರಬೇಕು. ಕನ್ನಡ ಇವೊತ್ತಿನ ದಿವಸ ನಮ್ಮ 
ಕೋರ್ಟುಗಳಲ್ಲಿ ಬರಬೇಕು. ಏಕೆಂದರೆ ನಮ್ಮ ದೇಶದಲ್ಲಿರುವ ಜನರ ಮಾತೃಭಾಷೆಯಾದ 
ಕನ್ನಡದಲ್ಲಿಯೇ ಎಲ್ಲ ಕೋರ್ಟನ ವ್ಯವಹಾರಗಳೂ ನಡೆಯುವಂತೆ ಏರ್ಪಾಡು ಮಾಡಬೇಕು. 


Mr. Speaker:- Is not Kannada court Language now? 


Mr, S. Nijalingappa:- In appellate courts. both language are 
used. But in lower courts, Kannada is used. 


ಶ್ರೀ ಎಸ್‌.ಶಿವಪ್ರ- ತಾವು ಹೇಳಿದ ಹಾಗೆ ಕೆಳಗಿನ ಕೋರ್ಟುಗಳಲ್ಲಿ ಕನ್ನಡ ಭಾಷೆ 
ಜಾರಿಯಲ್ಲಿದೆ. ಆದೇ ರೀತಿಯಲ್ಲಿ ಕನ್ನಡ ಪೈಕೋರ್ಟುನಲ್ಲಿಯೂ ಜಾರಿಗೆ ಬರುವಂತೆ ಮಾ ಡಬೇಕು. 


Mr. S. Nijalingappa:- In the case of High Court. records have 


to be sent to the Supreme Court. 


80 ಎಸ್‌. ತಿವಪ್ಪ 


ಫೀ ಎಸ್‌.ಶಿವಷ್ಟ- ತಾವು ಹೇಳುವಂತೆ ರೆಕಾರ್ಡುಗಳು ಸುಪ್ರೀಂಕೋರ್ಟಿಗೆ ಹೋಗಬೇಕು. 
ಆದರೆ ಕನ್ನಡದಲ್ಲಿಯೇ ಎಲ್ಲ ವ್ಯವಹಾರಗಳನ್ನೂ ನಡೆಸಿ ಅದನ್ನು ಆಸಂತರದಲ್ಲಿ ಇಂಗ್ಲೀಷು ಭಾಷೆಗೆ 
ತರ್ಜುಮೆ ಮಾಡಿಸಿ ಸುಪ್ರೀಂ ಕೋರ್ಟಿಗೆ ಕಳುಹಿಸುವ ಏರ್ಪಾಡು ಮಾಡಿಕೊಳ್ಳಬಹುದು. ಅದೇನೂ 
ಕಷ್ಟವಾಗಲಾರದು. ಸಮಗೆಲ್ಲಾ ತಿಳಿದಿರುವಂತೆ ಯುನೈಟೆಡ್‌ ಸೇಷನ್ನಿನಲ್ಲಿ ಮಾಡುವ ಭಾಷಣಗಳು 
ಯಾವ ಭಾಷೆಯಲ್ಲಿಯೇ ಇರಲಿ ಅದನ್ನು ಬೇರೆ ಇತರ ಭಾಷೆಗಳಿಗೆ ತರ್ಜುಮೆ ಮಾಡುವುದರಲ್ಲಿ 
ಏನೂ ತೊಂದರೆ ಕಾಣಿಸುತ್ತಿಲ್ಲ. ಇದರಂತೆ ನಮ್ಮ ಸರ್ಕಾರದವರು ತಕ್ಕ ಏರ್ಪಾಡನ್ನು ಮಾಡಬೇಕೆಂದು 
ನಾನು ಇಲ್ಲಿ ಹೇಳುತ್ತೇನೆ. ಕನ್ನಡವನ್ನು ರಾಜಭಾಷೆಯಾಗಿ ಮಾಡತಕ್ಕ ಕಾಲದಲ್ಲಿ ಅದಕ್ಕೆ ತಕ್ಕ 
ಏರ್ಪಾಡುಗಳನ್ನು ಬೇಗನೆ ಮಾಡುತ್ತಾರೆಂದು ನಾನು ನಂಬುತ್ತೇನೆ. ಅದನ್ನು ಆಚರಣೆಗೆ ತರತಕ್ಕ 
ಕಾಲದಲ್ಲಿ ಕನ್ನಡ ಜನತೆಗೆ ತಕ್ಕ ಪ್ರೋತ್ಸಾಹ ಕೊಡಬೇಕು. ನಾನು ವೈಯಕ್ತಿಕವಾಗಿ ಯಾರ ಮೇಲೂ 
ಆಪಾದನೆಯನ್ನು ಮಾಡುತ್ತಿಲ್ಲ. ನಮ್ಮ ರಾಜ್ಯದಲ್ಲೇ ಅಧಿಕಾರಿಗಳಾಗಿರುವವರು ಎಷ್ಟೋ ಜನರು 
ಕನ್ನಡ ಭಾಷೆ ಗೊತ್ತಿಲ್ಲದವರಾಗಿತ್ತಾರೆ. ನಮ್ಮದೇಶದಲ್ಲಿ ಕನ್ನಡವನ್ನು ರಾಜಭಾಷೆಯಾಗಿ ಮಾಡಬೇಕೆಂದು 
ಇರುವ ಕಾಲದಲ್ಲಿ ಆಧಿಕಾರಿಗಳಲ್ಲಿರುವ ಜನ ಕನ್ನಡ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಲಾರದೇ 
ಹೋದರೆ ಇದರಿಂದ ಎಷ್ಟು ದುಷ್ಪರಿಣಾಮಗಳಾಗುತ್ತವೆ. ಎನ್ನುವುದನ್ನು ತಾವು ಗಮನಕ್ಕೆ 
ತೆಗೆದುಕೊಳ್ಳಬೇಕು. ಕನ್ನಡ ರಾಜ್ಯದಲ್ಲಿ ಕೆಲಸ ಮಾಡುವ ಯಾವ ಅಧಿಕಾರಿಗಳೇ ಆಗಿರಲಿ ಅವರು 
ಎಲ್ಲಾ ವ್ಯವಹಾರಗಳನ್ನೂ ಕನ್ನಡದಲ್ಲಿಯೇ ನಡೆಸುವುದನ್ನು ತಿಳಿದಿರವಂತಹರಾಗಿರಬೇಕು. ಎಂದು 
ನಾನಿಲ್ಲಿ ಒತ್ತಾಯ ಪೂರ್ವಕವಾಗಿ ಹೇಳಬಯಸುತ್ತೇನೆ. ಕನ್ನಡ ದೇಶದಲ್ಲಿ ಎಷ್ಟೋ ಜನ ಪರಿಣಿತರು 
ಅನುಭವ ಪಡೆದಿರುವವರು ಕನ್ನಡ ಬಾಷೆಯಲ್ಲಿ ವ್ಯವಹಾರ ಮಾಡುವಂತಹವರು ಕನ್ನಡಕ್ಕೆ ಮನ್ನಣೆ 
ಕೊಡದೆ ಪರಭಾಷೆಗೆ ಪ್ರೋತ್ಸಾಹ ಕೊಡುತ್ತಿದ್ದರೆ ಅದಕ್ಕೆ ನನ್ನ ತೀವ್ರವಾದ ಪ್ರತಿಭಟನೆ ಇದೆ. 


ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ಈಗ ನಾಲ್ಕೈದು ವರ್ಷಗಳಿಂದಲೂ 
ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಮಾದ್ಯಮವನ್ನು ಮಾಡುತ್ತೇವೆಂದು ಹೇಳುತ್ತಿದ್ದಾರೆ. ಆದರೆ ಇದು 
ಇನ್ನೂ ಜಾರಿಗೆ ಬರಲಿಲ್ಲ. ಶ್ರೀಮಾನ್‌ ಕೆ.ವಿ. ಪುಟ್ಟಪ್ಪನವರು ವಿಶ್ವವಿದ್ಯಾನಿಲಯದ 


ನೂ 


ಕುಲಪತಿಗಳಾಗಿದ್ದಾಗ ಕನ್ನಡ ಪಠ್ಯಪುಸ್ತಕಗಳನ್ನು ಬರೆಯತಕ್ಕ ಏರ್ಪಾಡು ಮಾಡಿದ್ದರು. ಮತ್ನ 


[8] p 
ಅವರು ಅನೇಕ ಕ್ಲಿಷ್ಠ ಸಮಸ್ಥೆಗಳನ್ನೆದುರಿಸಿ ಇಂಗ್ಲೀಷಿನಲ್ಲಿರತಕ್ಕ ಪಠ್ಯಪುಸ್ತಕಗಳನ್ನು ಕನ್ನಡಕ್ಕೆ ತರ್ಜುಮೆ 
ನಿ i ಣು ಣಾ 2 


ಮಾಡತಕ್ಕ ಏರ್ಪಾಡನ್ನು ಮಾಡಿದ್ದರು. ಅವರು ಅಲ್ಲಿಂದ ಹೋದ ಮೇಲೆ ಆ ಕಾರ್ಯ ಕಡಿಮೆಯಾಗಿದೆ. 
ನ್ಯಾಯಶಾಸ್ತ್ರವನ್ನು ಕನ್ನಡದಲ್ಲಿ ಬರೆಯತಕ್ಕ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ನ್ಯಾಯಶಾಸ್ತದ 


ಮತೆ pS ಎ Nd _ 
ಹುಸ್ಮಕಗಳನ್ನೂ ಕನ್ನಡದಲ್ಲಿ ತರ್ಜುಮೆ ಮಾಡಬೆಕು. ಆಗ ಕಸ್ಟಡದಲ್ಲಿ ಎಂತೆಂಥ ಶಬ್ದಗಳಲ್ಲಿ ಕನ್ನಡ 


pe KL 
ಹುಸಕಗಳಲ್ರಿ ಸಲಕರಣೆಗಳಲ್ಲಿ ಎನ್ನಪಕ್ಕ ಭಯ ಯಾವುದೂ ಆದನ್ನು ನಿವಾರಣೆ ಮಾ ಡುವುದಕ್ಕೋಸ್ಸರ 


ಸಂಸದೀಯ ಪಟು $1 


ಸದಾ ಕಾಲದಲ್ಲೂ ಕನ್ನಡದ ಜೊತೆಗೆ ಉಳಿಯುತ್ತದೆಯೋ ಏನೋ ಎನ್ನುವ ಶಂಕೆ ನಮಗೆ ಬಂದಿದೆ 
English to be continued to be used for official purposes until the 
Government otherwise directs” ಎ೦ದು ಹೇಳಿ ಇಂಗ್ಲೀಷು ಸದಾ ಕಾಲದಲ್ಲಿಯೂ 
ಜಾರಿಯಲ್ಲಿರತಕ್ಕ ಮನೋಭಾವನೆಯನ್ನು ಬೆಳೆಸುವುದಕ್ಕೆ ಅವಕಾಶವನ್ನು ಮಾಡಿದೆ. ಇಂಗ್ಲೀಷನ್ನು 
ಎಲ್ಲಿ ವಿಧಿಯಿಲ್ಲದೆ ಉಪಯೋಗಿಸಬೇಕೋ ಅಂತಾ ಕಡೆ ಮಾತ್ರ ಉಪಯೋಗಿಸಬೇಕೇ ಹೊರತು 
ಎಲ್ಲಾ ಕಡೆಗಳಲ್ಲೂ ಇದೇ ರೀತಿ ಮುಂದುವರಿಸಿಕೊಂಡು ಹೋಗುವುದಾದರೆ ಈ ಮಸೂದೆಯ 
ಸಾಧನೆ ಖಂಡಿತಾ ಆಗುವುದಿಲ್ಲ. ಇಂಗ್ಲೀಷನ್ನು ಪರದೇಶಗಳ ವ್ಯವಹಾರಕ್ಕೆ ಮತ್ತು ರಾಷ್ಟ್ರ ಸರ್ಕಾರದ 
ವ್ಯವಹಾರ ಮಾಡತಕ್ಕ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸಬೇಕು. ಅನಿವಾರ್ಯವಾದ ಕಡೆಗಳಲ್ಲಿ 
ಮಾತ್ರ ಇಂಗ್ಲೀಷನ್ನು ಉಪಯೋಗಿಸಬೇಕು ಹೊರತು ಎಲ್ಲಾ ಕಡೆಗಳಲ್ಲಿ ಇಂಗ್ಲೀಷನ್ನು 


ಉಪಯೋಗಿಸುವುದು ತಪ್ಪು ಸೇಟ್‌ಮೆಂಟ್‌ ಆಫ್‌ ಅಬ್ಬೆಕ್ಸ್‌ ಅಂಡ್‌ ರೀಜನ್ಸ್‌ನಲ್ಲಿ ಹೇಳುತ್ತಾರೆ. 


£ 
ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡುವ ವಿಚಾರದಲ್ಲಿ ಸಲಹೆಗಳನ್ನೊಪ್ಪಿಸಲು ಒಂದು 
ಸಮಿತಿಯನ್ನು ಸರ್ಕಾರದವರು ನೇಮಿಸಿದ್ದರು. ಆ ಸಮಿತಿಯವರು ಈ ಬಗ್ಗೆ ಈಗಾಗಲೇ ಒಂದು 
ವರದಿಯನ್ನು ಸರ್ಕಾರಕ್ಕೆ ಒಫ್ಪಿಸಿದ್ದಾರೆಂದು. ಆ ವರದಿಯಲ್ಲಿ ಏನಿದೆಯೆಂಬುದು ನನಗೆ ಗೊತ್ತಿಲ್ಲ. 
ಕನ್ನಡ ರಾಜ್ಯ ಸ್ಥಾಪನೆಯಾದ ಏಳು ವರ್ಷಗಳ ಆನಂತರ ಈ ಮಸೂದೆ ನಮ್ಮ ಮುಂದೆ ಬಂದಿದೆ. 
ಕನ್ನಡ ರಾಜ್ಯಭಾಷೆಯಾಗಿ ಮಾಡುವ ಸಾಹಸವನ್ನು ಸರ್ಕಾರದವರು ಮಾಡಿದರು. ಆದಕ್ಕಾಗಿ ನಾನು 
ಅವರನ್ನು ಅಭಿನಂದಿಸುತ್ತೇನೆ. ಆದನ್ನು ಸಾಧನೆ ಮಾಡುವ ಕಾಲದಲ್ಲಿ ಪೂರ್ಣವಾಗಿ ರಾಜ್ಯ 
ಭಾಷೆಯಾಗಿ ಕನ್ನಡ ಆಗಬೇಕು. ಆದನ್ನು ವಿಳಂಬ ಮಾಡಬಾರದು ಇಂಗ್ಲೀಷಿಗೆ ಹೆಜ್ಜಿನ ಸ್ಥಾನವನ್ನು 


ಕೂಡದ ಲಿಮಿಟೆಡ್‌ ಸ್ಥೂಪನ್ನು ಕೊಟ್ಟು ಕೊಂಡು ಹೋಗಬೇಕು. ಹಿಂದಿಯು 


ರಾಷ್ಟಭಾಷೆಯಾಗಬೆಕೆಂಬ ಕೂಗು ಇದೆ. ಅದು ರಾಷಭಾಷೆಯಾಗತಕ್ಷ ಕಾಲದಲ್ಲಿ ಹಿಂದಿ ಪರಿವರ್ತನ 
ಹೊಂದುವವರೆಗೂ ಯಾವ ಜಾಗದಲ್ಲಿ ಹಿಂದಿ ಬರಬೇಕೋ 


ಸೆ 


ಮುಂದುವರಿಯುತ್ತದೆ. ಭಾಷಾ ಜ್ಞಾನದಲ್ಲಿ ಬೇರೆ ದೇಶಗಳಿಗಿಂತ ನಾವು ಹಿಂದೆ ಬೀಳತಕ್ಕ ಅವಕಾಶ 
ಬರಬಾರದು. ಇಂಗ್ಲೀಷಿಗೆ ಲಿಮಿಟೆಡ್‌ ಸ್ಫೋಪನ್ನು ಕೊಟ್ಟು ಅನಿವಾರ್ಯವಾದ ಸಂದರ್ಭಗಳಲ್ಲಿ 


ಳಿ ಕ್ರ ಫ್ಲ ನ 
ಕ. ft ಎಣೆಗಣದ ತಮ pe pe ಹೇಳಬೇತೆ NNT ಸ ಮೋಲಿ —— pe 
ಸಾಡ ಇವೊತ್ತು ತೂ ೦ದ ಹೇಳಬೀಕಂದು ಬಯಸ್ತ್ತೋನ. ಇಷ್ಟು ಹೇಳಿ ಕನ್ನಡವ: ರಾಜ್ಯ 


* (ಐ.ಸ. ಕಲಾಪ ದಿನಾಂಕ: 3ನೇ ಸೆಪ್ಟೆಂಬರ್‌, 1963) 


—%— 


ಹಣ ವಿನಿಯೋಗ ಮಸೂದೆ, 1963 * 


ತೀ ಎಸ್‌.ಶಿವಪ್ಪ (ಶವಣಬೆಳಗೊಳ) ಸ್ತಾಮಿ, ಈ ಹಣ ವಿನಿಯೋಗಕ್ಕೆ ಸಂಬಂಧಪಟ್ಟ 
ಮಸ ಜಸ ಸರ್ಕಾರದವರು ಈ ದಿವಸ ಈ ಸಭೆಯ ಮುಂದೆ ಮಂಡಿಸುತ್ತಾ ಸುಮಾರು 
ಐದು ಬೇಡಿಕೆಗಳ ಪರವಾಗಿ ಇಟ್ಟಿದ್ದಾರೆ. ಈ ಸಬೆಯಲ್ಲಿ ಸುಮಾರು 20 ದಿವಸಗಳ ಕಾಲ ಚರ್ಚೆಯಾದ 
ಮೇಲೆ 240 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡತಕ್ಕಂಥ ಮಸೂದೆಯನ್ನು ಈ ಸಭೆಯ 
ಮುಂದೆ ತಂದಿರತಕ್ಕಂಥ ಈ ಕಾಲದಲ್ಲಿ ಈ 240 ಕೋಟಿ ರೂಪಾಯಿಗಳನ್ನು ಮುಂದಿನ 
1963-64ನೇ ಸಾಲಿನಲ್ಲಿ ಖರ್ಚು ಮಾಡಬೇಕೆಂದು ಈ ಸಭೆಯ ಮುಂದೆ ತಂದಿರತಕ್ಕಂಥ ಮಸೂದೆಯ 
ಮೇಲೆ ನಾನಾದರೂ ಒಂದೆರಡು ವಿಷಯಗಳನ್ನು ಈ ಸಭೆಯ ಗಮನಕ್ಕೆ ತರಲಿಚಿಸುತ್ತೇನೆ. 


240 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡತಕ್ಕಂಥ ಒಂದು ಅಧಿಕಾರನ್ನು ಸರ್ಕಾರಕ್ಕೆ 
ಕೊಡುತ್ತಾ ಇರುವ ಕಾಲದಲ್ಲಿ. ಈ ಸು ಏಕ ಪ್ರಕಾರವಾಗಿ 2 ದಿವಸ ಕಾಲ ಹಣಕಾಸಿನ ಬೇಡಿಕೆಗಳ 
ಮೇಲೆ ಮತ್ತು ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಈ ಸಭೆ ಚರ್ಚೆ ಮಾಡಿದ ಕಾಲದಲ್ಲಿ ಅನೇಕ 
ಸಲಹೆಗಳನ್ನು ಮಾನ್ಯ ಸದಸ್ಯರು ಈ ಸಭೆಯ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ತಿಳಿಸಿದರು. 
ಇದರ ಪರಿಣಾಮವಾಗಿ ಮಾಡಿರತಕ್ಕಂಥ ಈ ಹಣ ವಿನಿಯೋಗ ಮಸೂದೆಯಲ್ಲಿ ಯಾವ 
ಬದಲಾವಣೆಯೂ ಕಂಡು ಬಂದಿಲ್ಲ. ಅಂದ ಮೇಲೆ ವಿರೋಧ ಪಕ್ಷವು ಕಳೆದ 21 ದಿವಸಗಳಿಂದ 
ಮಾಡಿದ ಟೀಕೆಗಳಿಂದ ಸರ್ಕಾರದ ಮನೋಭಾವ ಯಾವ ರೀತಿಯಲ್ಲಿಯೂ ಕೂಡ 
ಬದಲಾವಣೆಯಾಗಿಲ್ಲ ಮತ್ತು ಅವುಗಳಿಗೆ ಯಾವ ಪುರಸ್ಥಾರವನ್ನೂ ಕೊಟ್ಟಿಲ್ಲ ಎಂದು ಕಾಣುತ್ತದೆ. 
ನಮ್ಮ ಈ ಸಭೆಯ ಚರ್ಚೆಯ ಫಲಿತಾಂಶವಾಗಿ ಸರ್ಕಾರದ ಧೋರಣೆಯಲ್ಲಿ ಯಾವ 
ಬದಲಾವಣೆಯೂ ಕಂಡು ಬರುವುದಿಲ್ಲ. ಆದ್ದರಿಂದ ಈ ಚರ್ಜೆಯ ಪ್ರಭಾವ ತಮ್ಮ ಮೇಲೆ ಸಾಕಷ್ಟು 
ಆಗಿಲ್ಲ ಅನ್ನತಕ್ಕಂಥಾದ್ದನ್ನು ಇದು ತೋರಿಸುತ್ತದೆ. ಇದು ಪಜಾಪಭುತ್ವ ನೀತಿ ಅಲ್ಲ ಎಂದು ಭಾವನೆ 
ಮಾಡಿಕೊಳ್ಳಬೇಕಾಗುತ್ತದೆ. ಇವತ್ತಿನ ದಿವಸ ಶಾಸನಸಭಾ ಸದಸ್ಮರು ಅನೇಕ ಇಲಾಖೆಗಳ ಮೇಲೆ 
ಕಟುತರವಾದ ಟೀಕೆಗ ಳನ್ನು ಮಾಡಿದ್ದಾರೆ. ತಮ್ಮ ಅನೇಕ ಇಲಾಖೆಗಳು ಹೆಚ್ಚು ವ್ಯಯ ಮಾಡಿವೆ, 

ಮತ್ತೆ ಕೆಲವು ಸಾಕಷ್ಟು ಖರ್ಚುಮಾಡಿಲ್ಲ. ಅಂದರೆ ನಿಮಗೆ ಅವುಗಳ ಮೇಲೆ ತಹಬಂದಿ ಇಲ್ಲ 
oe ನಿಮಗೆ ವಿನಿಯೋಗಕ್ಕೆ ಕೊಡುವುದು ಹೇಗ? ಈ ಸಭೆಯ ಮಾನ್ಯ ಸದಸ್ಮರು 
ಗುರುತರವಾದ ಟೀಕೆಗಳನ್ನು ಮಾಡಿದ ಕಾಲದಲ್ಲಿ, ಈ ಶಾಸನ ಸಭೆಯ ಮುಂದೆ ಸರ್ಕಾರದವರು 
ಕೆಲವು ಅಶ್ತಾಸನೆಯನ್ನು ಕೊಬ್ಬಂತೆ ಭಾವನೆ ಕೊಟ್ಟಿದ್ದರು. ಆ ಅಶ್ಹಾಸನೆಗಳೆಂದರೆ ಕೆಲವು ಇಲಾಖೆಗಳ 
ವ್ಯವಹಾರದ ವಿಷಯದಲ್ಲಿಯಾದರೂ ಕೂಡ ಹಣ ಎಲ್ಲಿ ಹೆಚ್ಚಾಗಿ ವಿನಿಯೋಗವಾಗಿದೆಯೋ ಅಲ್ಲಿ 
ಶೀಘ್ರವಾಗಿ ವಿಚಾರಣೆ ಮಾಡುತ್ತೇವೆ ಅನ್ನು ವಷ್ಟೂ ಭರವಸೆ ಕೊಡಲಿಲ್ಲ. ಮುಖ್ಯಮಂತ್ರಿಗಳು ಕೆಲವು 


ಸಂಸದೀಯ ಪಟು 83 


ಕಾರ್ಯಭಾರಗಳ ವಿಷಯವಾಗಿಯಾದರೂ ತನಿಖೆ ಮಾಡಿಯೇ ಮಾಡುತ್ತಾರೆ ಎಂಬ ಭರವಸೆ 
ಬರಲಿಲ್ಲ. ಒಂದು ನಿರ್ದಿಷ್ಟವಾದ ಆಶ್ನಾಸನೆ ಕೊಡದಿದ್ದರ ಪರಿಣಾಮವಾಗಿ ಸರ್ಕಾರದ ಹಣಕಾಸಿನ 


ವಿನಿಯೋಗದ ಬಗೆ ಅನುಮಾನ ಉಂಟುಮಾಡುತ್ತದೆ. 


ಗಿ 

ಅದೇ ರೀತಿಯಾಗಿ ನಾವು ಕೆಲವು ವಿಷಯಗಳನ್ನು ಹೇಳತಕ್ಕಂಥ ಕಾಲದಲ್ಲಿ ಇತ್ತೀಚೆಗೆ 
ಹಣಕಾಸಿನ ಬೇಡಿಕೆಗಳ ಮೇಲೆ ಚರ್ಚೆಯಾದ ಮೇಲೆ, ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ. ವಿದ್ಯಾಭ್ಯಾಸದ 
ಇಲಾಖೆಗೆ ಈ ಒಂದು ವರ್ಷಕ್ಕೆ ಕೋಟ ರೂಪಾಯಿಯನ್ನು ನಾವು ಇವತ್ತಿನ ದಿವಸ ನಿಮ್ಮ ಕ್ಕೆಗೆ 
ಕೊಡುತ್ತಾ ಇದ್ದೇವೆ. ಈ ಇಲಾಖೆ ನಮ್ಮದೇಶದಲ್ಲಿ ಎಂತಹ ವಿದ್ಧಾವಂತರನ್ನು ತಯಾರು ಮಾಡುತ್ತಿದೆ 
ಅನ್ನುವುದನ್ನು ನೋಡಿ, ಎಷ್ಟು ಪ್ರಮಾಣಿಕವಾಗಿ ಕೆಲಸ ಮಾಡುತ್ತಿದೆ, ಅನ್ನುವುದನ್ನು ನೋಡಿ, 
ಇವತ್ತು ನಿಮ್ಮ ವಿದ್ಯಾ ಇಲಾಖೆ ಪರೀಕ್ಷೆಗಳನ್ನು ಯಾವ ರೀತಿ ನಡೆಸುತ್ತಾ ಇದೆ ಎಂಬ ಬಗ್ಗೆ ಒಂದೆರಡು 
ಮಾತುಗಳನ್ನು ಹೇಳುತ್ತೇನೆ. ಇವತ್ತಿನ ದಿವಸ ನಡೆಯುತ್ತಿರುವ ನಿಮ್ಮ ಸೆಕೆಂಡರಿ ಸ್ಫೂಲ್‌ ಪರೀಕ್ಷೆಗಳ 
ಪಶ್ನಾವಳಿ ಪತ್ರಿಕೆಗಳು ಬೀದಿಯಲ್ಲಿ ಮಾರಾಟವಾಗುತ್ತಿವೆ. ನನಗೆ ಅವುಗಳನ್ನು ಒಬ್ಬರು ಟಪ್ಪಾಲಿನಲ್ಲಿ 
ಕಳುಹಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕಳುಹಿಸಿರಬಹುದು $.8.1.€ ಕೊಕ್ಳನ್‌ ಪೇಪರುಗಳು 
ನನ್ನ ಕೈಗೆ ಬಂದಿವೆ. ಆ ಪುಣ್ಯಾತ್ಸರು ಯಾರು ಯಾರಿಗೂ ಬರೆದು ಅವರ ಗಮನಕ್ಕೆ 
ತೆಗೆದುಕೊಳ್ಳದ್ದರಿಂದ ಏನು ಉಪಯೋಗವಾದ್ದರಿಂದ ಶಾಸನ ಸಭಾ ಸದಸ್ಯರಿಗೆ ಕಳುಹಿಸಿದ್ದಾರೆ. 
ಅಲ್ಲಿ ಕೊಫ್ಸನ್‌ ಪೇಪರ್‌ಗಳನ್ನು ಅವರ ಕೈನಲ್ಲಿಯೇ ಬರೆದು ಕೊಟ್ಟಿದ್ದಾರೆ. I have received it 
to-day. I will pass it on. 


Mr. Speaker:- It may be passed on. 


ಶ್ರೀ ಎಸ್‌.ಶಿವಪ್ಪ: ನನಗಾದರೂ ಅನ್ನಿಸುತ್ತದೆ ಎಲ್ಲಾ ಕೊಶ್ಸನ್‌ ಪೇಪರುಗಳೂ 
ಮಾರಾಟವಾಗುತ್ತಿವೆ. ನನಗೆ ಟಪಾಲಿನಲ್ಲಿ ಬಂದಿದೆ. ನನಗೆ ಕಳುಹಿಸಿದವರು ನಿಮಗೆ ಕಳುಹಿಸಿದೆ 
ಎಂದು ಬರೆದಿದ್ದಾರೆ. ಬಹುಶಃ ನಿಮಗೂ ಬರಬಹುದು. ಸರ್ಕಾರದ ಗಮನಕ್ಕೆ ಬಂದಿದ್ದರೂ 


ಸರ್ಕಾರದವರೂ ಇನ್ನೂ ಏನು ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಿಲ್ಲವಾದ್ದರಿಂದ, ತಕ್ಕ 
ಕಾರ್ಯಕ್ರಮವನ್ನು ನನಗೆ ಬರೆದರೆ ತೆಗೆದುಕೊಳ್ಳಬಹುದೆಂದು, ನನಗೆ ಬರೆದಿದ್ದಾರೆ. ಪರೀಕ್ಷಾ ಪದ್ದತಿ 


ನಿಜವಾಗಿಯೂ ಬಹಳ ರಹಸ್ಯವಾದ ಪದ್ದತಿ. ಹೀಗೆ ಪ್ರಶ್ನೆ ಪತ್ರಿಕೆಗಳು ಬಹಿರಂಗವಾದರೆ ಓದದ 


[ed 


ವಿದ್ಯಾರ್ಥಿಗೇ, ಚೆನ್ನಾಗಿ ಓದಿದ ವಿದ್ಯಾರ್ಥಿಗಿಂತ, ಹೆಚ್ಚು ಪ್ರಯೋಜನ. ಈ ಪ್ರಶ್ನಾವಳಿ ಪ್ರಿಕೆಗಳು 


ವ್ಸ ಜಲ 


$4 


ವಾಂಟೇಜಿನಲ್ಲಿರುವುದೂ 


ಳನ್ನೂ ಕೂಡಲೆ ಪರಿಶೀಲಿಸಿ ಯಾವ 


ಕೃ ಕಾರ್ಯಕ್ರಮವನ್ನ ಬೇ 


[#] 


ವಿದಾರ್ಥಿಗಳು ಡಿಸ್‌ಆ 
೯. ಈ ಐಲ್ಲಿ ಅಂಶ, 


, 
( 


ರಿಶೀಲಿಸಬೇಕಾದ 


ಪ. 
ಊ 


ಮುಖ್ಯ ಸಂದಭ 


K 


ಅ 


೯ಗೂೊ 


ಥಿ 


[s] 


ವಿ 


ಡಿಮ್ಮಾಂಡುಗ 


ವಾದಂಥ ಡಿಮ್ಯಾಂಡು ಒಂದೂ ಈ 
ಒಂದೂ ಬರಲಿಲ್ಲ ಮಾಮೂಲಾದ ಡಿಮ್ಹಾಂಡುಗಳೇ ಬಂದಿವೆ. 


) 


ಅವಶ್ವಕ 


ಎಂದು ಹೇಳಿದ್ದ. ಇಲಿ ಬಂದ ೫ 


pL] 
NN 


ತ್ರೆ 
pd 


fs) 


ನಾಯ ಫಾತಕವಾಗದಂತೆ ಸರ್ಕಾರ 


dA 


ಬಹಳ ಅವಕ್ತಕವೆಂದು ನಾನು ಹೇಳು 


ಅಡಿಷನಲ್‌ ಡಿಮಾಂಡ್‌ ಮಾಡಬೇಕಾ 


hay 


ಗುವುದು 


~ 


o 


Emergency Demand 


ರ 


Emergency connected with the National Emergency oo) 
1,60,000ರೂಪಾಯಿನ ಒಂದು ಡಿಮಾ ೧ಡ್‌ ಬಿಟದೆ, ಬೇರೆ ಯಾವುದೂ ಕೂಡ ತುರ್ತು ಪರಿಸ್ಥಿತಿಗೆ 


9 
[ 


ಜಾ 


ಗದ ಮಸೂದೆಯಲ್ಲಿ ಬರಲಿಲ್ಲ. 


Qe 


ಅನುಗುಣವಾದ ಡಿಮಾ.೦ 


ಸಿ 


೦ದೆ ಇರುವಾಗ ಕೇವಲ ತೆರಿಗೆಗಳನ್ನು 
ಸ ವೌಕರಿಗಳನ್ನು ವಜಾಮಾಡುವ ಮುಖಾಂತರ 


ಮು 


ಅಥವಾ ಸುಂಕಗಳನಸ 


ಎಂದು ಹೇಳುತ್ತಾ 


pa 


23 


ಖಿ 


ನೋಗಸ್‌ People 


ಳಲ್ಲಿ 


ವ. 
(Y 


ಬೀಳಬಾರದು. ಲಂಚದ ಆಪಾದನೆ ಬಂದಿರತಕ್ಷ ಕೆಲವು ಇಲಾಪ 


ಹೇಳುವುದು 


ರ್ತು ಈ ಮಂತ್ರಿಮಂಡಲದ 


ಸ. ಮಿ. pe 
ಲಿದೆಯೇ ಹೊ 


೪ 


ಲಿ ಇದೆಯೆಂದು 


ಮರಕ್ಕೆ 
೪ 


ಛಕ್ಕೆ 


ಲ. 
[8 


13 
[3 


[ 


tT) Ke 


ಯ ನೀದಿನ ಹಂಚಿಕೆ ವಿವಾದದಲ್ಲಿ ನಮ 


ಡಿಮೆಯಾಗಬೇಕು. ಇಲ್ಲಿ 
ಗೋದಾವರಿ ನದಿ 


ಸಂಸದೀಯ ಪಟು [) 


ದೃಢವಾಗಿ ed ಕೆಲವು ನಡೆಯಬಹುದು ಎಂಬುದಾಗಿ ನಾನು ಮಾನ್ಯ ಮಂತ್ರಿಗಳಿಗೆ 
ತಿಳಿಸಬಯಸುತ್ತೇನೆ. ನಮ್ಮ ದೇಶದ ಹಣಕಾಸಿನ ನ ಪರಿಸ್ಥಿಶಿ ನ ತಿ ನಾನು ಮೊದಲೇ ಹೇಳಿದ ಹಾಗೆ ಬಹಳ 


ಕಷ್ಟಸ್ಥಿಶಿಯಲ್ಲಿ ರುವಾಗ ಹಣ ವಿನಿಯೋಗ ಮಸೂದೆಯಲ್ಲಿ ತೋರಿಸಿದ್ದಂತೆ ರೆವಿಸ್ಕೂನಿಂದ ಆಗತಕ್ಕ 
ಖರ್ಚನ್ನು expenditure to be met from the revenue ಎ೦ದು ಮಾಡಬೇಕು. ಅದೇ 
ಸುಮಾರು 108 ಕೋಟಿ ರೂಪಾಯಿಗಳಾಗುತ್ತವೆ. ಕ್ಯಾಪಿಟಲ್‌ ವಕ್ಸ್‌ ೯ಗೆ ಸುಮಾರು 45ಕೋಟಿ 
ರೂಪಾಯಿಗಳಾಗುತ್ತದೆ. ಸಾಲ ತೀರ್ಪಿಗೆ ಈಗ ಪಬ್ಲಿಕ್‌ ಡೆಟ್ಸ್‌ಗೆ ಹಣ ಬೇಕಾಗಿದೆ. 77ಕೋಟಿ 
ರೂಪಾಯಿಗಳವರೆಗೂ ಆದಕ್ಕೆ ಖರ್ಚಾಗುತ್ತದೆ. ಇದು ದೇಶದ ಸಾಲ. ಇದನ್ನು ತೀರಿಸುವುದಕ್ಕೆ 
ಎಷ್ಟು ಹಣ ಬೇಕಾಗುತ್ತದೆಂಬುದನ್ನು ನೋಡಬೇಕು ಇದರಿಂದಲೇ ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ 
ಕಳವಳಕರವಾಗಿದೆ. ಯಾವುದಕ್ಕೂ ಸುಮ್ಮನೆ ಹಣ ವಿನಿಯೋಗ ಮಸೂದೆಯನ್ನು ತೋರಿಸುತ್ತಾರೆ. 
ಕೈಗಾರಿಕಾ ಮಂತ್ರಿಗಳು ಸೆಕಂಡ್‌ಬೋರ್ಡ್‌ನ್ನು ನೇಮಕ ಮಾಡಿ ಕಾರ್ಮಿಕರಿಗೆ ಅದರಲ್ಲೂ ಬಡ 
ಕೂಲಿಗಾರರಿಗೆ ಅನುಕೂಲವಾದ ರೀತಿಂಯಲ್ಲಿ ಆ ಬೋರ್ಡಿನ ಶಿಫಾರಸ್ಸಿನ ಮೇಲೆ 
ಸಹಾಯಮಾಡಬೇಕೆಂದು ಹೇಳಿದರು. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆ 
ಮಾಡುತ್ತಾರೆಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಕಾರ್ಮಿಕ ಮಂತ್ರಿಗಳೂ ಸಹ ನಿಜವಾಗಿ 
ಇದನ್ನು ಕಾರ್ಯಗತ ಮಾಡಬೇಕೆಂದು ನಾನು ಹೇಳುತ್ತೇನೆ. ಇವತ್ತು News paper 
ಮ್ಯಾನೇಜ್‌ಮೆಂಟ್‌ ಎಂದು ಇದೆ. ವೇಜ್‌ಬೋರ್ಡ್‌ ಶಿಫಾರಸ್ಸುಗಳನ್ನು ಪತ್ರಕರ್ತರಿಗೆ ಈಡೇರಿಸಿ 
ಕೊಟ್ಟಿದ್ದಾರೆಯೇ ಎಂಬುದನ್ನು ಸರ್ಕಾರದವರು ಖಂಡಿತವಾಗಿ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು 
ನಾನು ತಿಳಿದ ಮಟ್ಟಿಗೆ ಈ ವೇಜ್‌ಬೋರ್ಡ್‌ ಶಿಫಾರಸ್ಸಿನ ಮೇಲೆ ಇನ್‌ಸ್ಪೆಕ್ಷರುಗಳನ್ನು ನೇಮಕ 
ಮಾಡಿದ್ದಾರೆ. ಆದರೆ ಆ ಶಿಫಾರ್ಸುಗಳನ್ನು ಕಾರ್ಯಗತ ಮಾಡುವ ಕಾಲದಲ್ಲಿ ಪತ್ರಕರ್ತರಿಗೆ 
ವೇಜ್‌ಬೋರ್ಡಿನ ಶಿಫಾರ್ಸುಗಳು ಎಷ್ಟರ ಮಟ್ಟಿಗೆ ಅನುಕೂಲವಾಗಬೇಕೋ ಅಷ್ಟು ಸೌಲಭ್ಯಗಳು 
ದೊರಯಸಖಿಶ್ತಿಲ್ಲ. ಅದನ್ನು ಸರ್ಕಾರದವರು ಆದಷ್ಟು ಮಟ್ಟಿಗೆ ನಡೆಸಿಕೊಡಬೆಕೆಂದು ನಾನು ಹೇಳುತ್ತೇನೆ. 


ಇನ್ನು ಎನ್‌.ಡಿ.ಎಫ್‌. ಕಲೆಕ್ಷನ್‌ ಬಗ್ಗೆ ಇತ್ತೀಚೆಗೆ ಎಷ್ಟೋ ಕಾಗದ ಪತ್ರಗಳು ಬಂದಿವೆ. 
ಆದನ್ನು ಸರ್ಕಾರದ ಮುಂದೆ ಮತ್ತು ಈ ಟಿ ಮುಂದೆ ತರುತ್ತಿದ್ದೇನೆ. ಮೈಸೂರು ಸಂಸ್ಥಾನದಲ್ಲಿ 
ಈ ಎನ್‌.ಡಿ.ಎಫ್‌ ಕಲೆಕ್ಷನ್‌ಗೋಸ್ಕರ ಘುಟ್‌ಬಾಲ್‌ ಮ್ಯಾಚ್‌ ಸಹ ಆಡುತ್ತಿದ್ದಾರೆ. ಸಹಸ್ತಾರು 
ರೂಪಾಯಿಗಳು ಕಲೆಕ್ಷನ್‌ ಆಗುತ್ತಿದೆ. ಆದರೂ ಆ ಫಂಡಿಗೆ ಒಂದು ಕಾಸು ಬಂದಿಲ್ಲ ಮಾನ್ಯ 
ಮಂತ್ರಿಗಳು ಕಲೆಕ್ಷನ್‌ ಬಗ್ಗೆ ಹೆಚ್ಚು ಗಮನವೆನೋ ಕೊಡುತ್ತಿದ್ದಾರೆ. ಆದರೆ ಇದುವರೆಗೆ ಎಷ್ಟಾಗಿದೆಯೆಂಬ 
ಬಗೆ ಲೆಖ್ಬ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಇನ್ನೂ ಈ ಕಲೆಕ್ಷನ್‌ ಬಗ್ಗೆ ತಕ್ಕ 
ತೆಗೆದುಕೊಳ್ಳಲೇ ಕು. ಆದರೆ ಕಲೆಕ್ಷನ್‌ ಬಗ್ಗೆ ಏನಾದರೂ ವ್ಯತ್ಕಾಸ ಕಂಡು ಬಂದರೆ ಆ ವ್ಯತ್ಯಾಸಕ್ಕೆ 


ಲ: 


ಕ್ರಮಗಳನ್ನು 
hd ಸ 


[a RN) 
ಕಾರಣರಾದವರ ಮೇಲೆ ಸೂಕ್ಷ ಕಮವನ್ನು ತೆಗೆದುಕೊಳ್ಳಬೇಕು. ಇನ್ನೊಂದು ವಿಷಯ ಈ ವಿಚಾರದಲ್ಲಿ 


3 % 
ಪ್ರಭಾವಶಾಲಿಗಳು ಕೆಲವರು ಸೇರಿಕೊಂಡಿರುವುದರಿಂದ ಅದರ ಲೆಖ್ಲ ತಲುಪಿಲ್ಲವೆಂಬ ಪತ್ರ ಬಂದಿದೆ 
ಸ್ರ ಜ್‌ 


86 ಎಸ್‌. ಶಿವಪ್ರ 


ಹತ್ತಾರು ಕಾಗದಗಳನ್ನು ಬರೆದಿದ್ದಾರೆ. ಅಲ್ಲಿರತಕ್ಕ ಕೆಲವು ನಾಯಕರುಗಳು ಬಡ ಉಪಾಧ್ಧಾ ಯರನ್ನು 

ಎನ್‌. i ಹಣ ಕೊಡಬೆಕೆಂದು ಒತ್ತಾಯ ಪೂರ್ವಕವಾಗಿ ಕೇಳುತ್ತಿದ್ದಾರೆಂಬ ಅಂಶವನ್ನು 

ಆ ಪತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಕೂಡಲೇ ವಿಚಾರ ಮಾಡಬೇಕು. ನನಗೆ ಪತ್ತಾರು ಜನ ಈ ಬಗ್ಗೆ 

ಕಾಗದಗಳನ ಭು EL ಕೂಡಲೇ ವಿಚಾರ ಮಾಡಬೇಕು. ಈ ಪಡಿ ಪ್ರೀತಿಯಿಂದ 
[fy 


ಅದನ್ನು ವಿಚಾರ ಮಾಡಬೇಕು. ಆದೇ ರೀತಿ ಬಿಜಾಪುರದ ಪಾಠಶಾಲೆಗಳ ಉಪಾಧ್ಯಾಯರುಗಳು 


ಮತ್ತು ಅದಕ್ಕೆ ಸಂಬಂಧ Sie ವಿಚಾರ ಮಾಡುವುದು ಸರ್ಕಾರದ ಕರ್ತವ್ಯವೆಂದು ನಾನು 
ಭಾವನೆ ಮಾಡಿಕೊಂ ಡಿದ್ದೇ ನೆ. ಇನ್ನೊಂದು ಮುಖ್ಯ ವಿಚಾರವನ್ನು ನಾನು ಈ ಸಭೆಯ ಗಮನಕ್ಕೆ 
ತರಬೇಕೆಂದಿದ್ದೇನೆ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಸುಖೀ ರಾಜ್ನ  ಸ್ಥಾಪನೆಯಾಗ ಸಬೇಕು. ಅತ್ತ ಕಡೆ 
ನಮ್ಮ ಸರ್ಕಾರದ ಗಮನ ಹೋಗಬೆಕು. ಅದಕ್ಕಾಗಿ ಇವತ್ತಿನ ದಿವಸ 240 ಕೋಟಿ ರೂಪಾಯಿ ಗಳನ್ನು 
ಈ ಹಣಕಾಸಿನ ಸಂಬಂಧಪಟ್ಟ £ ಮ ಮಸೂದೆ ಮುಖಾಂತರ ಸರ್ಕಾರಕ್ಕೆ ಖರ್ಚು ಮಾಡುವ 
ಶಕ್ತಿಯನ್ನು ಕೊಡುತ್ತಿದ್ದೇವೆ. 240 ಕೋಟಿ ರೂಪಾಯಿಗಳು ಖರ್ಚಾಗುವ ಕಾಲದಲ್ಲಿ ದೇಶದಲ್ಲಿ 
ತಾರತಮೃವಿರಬಾರದು. ಮೈಸೂರು ದೇಶದ ಎಲ್ಲಾ ls ಗಳಿಗೂ, ಎಲ್ಲಾ ಪ್ರದೇಶಗಳಿಗೂ ಸಮಾನವಾಗಿ 
ಹಣದ ಪ್ರಯೋಜನ ದೊರಕಬೇಕೆಂದು ತಮಲ್ಲಿ ನಾ ನು ಕೇಳುತ್ತೇನೆ. ಕೆಲವು ಕಡೆ ಏನೇನೋ 
ಕೂಗುಗಳು ಬರುತ್ತಾ ಇವೆ. ಕೆಲವು ಪದೇಶಗಳಿಗೆ ಮ ಸಹಾನುಭೂತಿ, ಸಹಕಾರ, ಪ್ರಯೋಜನ 


(5) 
ವಿ 
ದೊರೆಯುತ್ತಾ ಇವೆ. ಕೆಲವು ಪ್ರದೇಶಗಳಲ್ಲಿ ಅಷ್ಟಾಗಿ ಪ್ರಯೋಜನ ಆಗುತ್ತಾ ಇಲ್ಲ. ಇವತ್ತಿನ ದಿವಸ 


[Jl 


ps 
ಈ ದೇಶದ ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರುವ ತಾವು ಯಾವೊಂದು ತಾರತಮ್ಮಕ್ಕೆ ಅವಕಾಶ 
ಕೊಡಬೇಡಿ. ಏಕೆಂದರೆ ಅನೇಕ ಕಡೆಗಳಿಂದ" 
ಬರೆದುಕೊಂಡಿದ್ದಾರೆ. ಆದರೆ ಈಗ 108 ಜನಹೆ ಹೇಳಿದ್ದನ್ನು 
ಜಿಲ್ಲೆಯವರಾಗಲೀ ತಮಗೆ ಪೂರ್ತಿ ಹಣ ಸಹಾಯವಾಗಿದೆ ಎಂದು Ne ತಯ ಮ 
ಒಂದು ಜಿಲ್ಲೆಗೆ ಜಾಸ್ತಿ ಇನ್ನೊಂದು ಜಿಲ್ಲೆಗೆ ಕಡಿಮೆ. ಈ ರೀತಿ ಹಣ ಸಹಾಯದಲ್ಲಿ ತಾರತಮ್ಮ 
ಬೇಡ. ಸಮಾನವಾಗಿ ಪಣವನ್ನು ಎಲ್ಲ: 
ಬಂದಾಗ ಮುಖ್ಯಮಂತ್ರಿಗಳು ಮತ್ತು ಇತರ ಎಲ್ಲಾ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ 


ಎಂಬುದಾಗಿ ಶಹಖಬಾಸ್‌ಗಿರಿ ಪಡೆಯುವಂತೆ ಇರಬೇಕು. ಈಗ ಕೊಟ್ಟಿರುವ 240 ಕೋಟಿ 


೨ ಗ ಯ ನ ಸ: 
ಸದುಪಯೋಗ ಪಖರ್ಜಾಗಬೇಕು, ಮತ್ತು ನಮ್ಮ ದೇಶದ ಸುಖೀರಾಜ್ಯ ಸ್ಥಾಪನಯಾಗಿಲೀ ಎಂದು 
Es ಮಂ ವಾ 


ಸಂಸದೀಯ ಪಟು 87 


ಶ್ರೀ ಎಸ್‌.ಶಿವಪ:- ಸಭಾಪತಿಯವರೇ, ರಾಜ್ಯಪಾಲರ ಭಾಷಣದ ವಂದನಾ 


ಬ್ಲ ಇ Fy 


ನಿರ್ಣಯವನ್ನು ಈ ಸಭೆಯ ಮುಂದೆ ನಮ್ಮ ಮಾನ್ಯ ಸಭೆಯ ಸದಸ್ಯರಾದ ಹುಲ್ಕೋಟಿಯವರು 


[5] 


ಸ 
೦ಡನೆ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣ ಆಂದರೆ ಸರ್ಕಾರದ ನೀತಿಯ ಪ್ರಣಾಳಿಕೆ, ಇದನ್ನು 


Fi ವಾಕ್ಕದಲ್ಲಿ ಹೇ ತಿವಿದ ೩ ಇಂಗ್ಲೀಷಿನಲ್ಲಿ ಹೇಳುವುದಾದರೆ. ರಾಜ್ಯ ಜ್ಯಪಾಲರ ಭಾಷಣ ಮತ್ತು 
ಅದರಲ್ಲಿ ವಿಷರಿಸಿರತಕ್ಕಂಥ ಸರ್ಕಾರದ ನೀತಿ. ಇವತ್ತಿನ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಗon- 
dynamic. non-inspiring and unimaginative ಗಿದೆ. ಒಂದೇ ಶಬದಲ್ಲಿ ಲಿ ಹೇಳುವುದಾದರೆ, 
Itis inspipid. ಆದರೆ ಬಹಳ ಸಪ್ರೆ ಭಾಷಣವಾಗಿದೆ. ಸರ್ಕಾರದ ನೀತಿ ಪ್ರಣಾಳಿಕೆ" ಆಗಬೇಕಾಗಿದ್ದಂಥ 
ರಾಜ್ಯಪಾಲರ ಭಾಷಣವನ್ನು ನಾವು ನೋಡಿದರೆ, ಅದು ಕೇವಲ ಒಂದು ವರದಿಯ ರೂಪವಾಗಿದೆ. 
ಸರ್ಕಾರದ ಅನೇಕ ಇಲಾಖೆಗಳ ವರದಿಗಳನ್ನು ಕ್ರೋಢಿಕರಿಸಿ ಸಭೆಯ ಮುಂದಿಟ್ಟಂಥ ಈ ವರದಿ 
consolidated report ಆಗಿದೆ. ಅನೇಕ ಇಲಾಖೆಗಳಿಂದ ರಿಪೋರ್ಟ್‌ ತರಿಸಿ, ಆ 
ರಿಪೋರ್ಟ್‌ಗಳೆನ್ನೆಲ್ಲಾ ಬಹುಶಃ ಒಂದು ಪುಸ್ತಕ ರೂಪದಲ್ಲಿ ಅಳವಡಿಸಿ ಇವತ್ತಿನ ದಿವಸ ಈ ಸಭೆಯ 
ಮುಂದಿಟ್ಟಿದ್ದಾರೆಂದು ನನಗೆ ಅನಿಸುತ್ತದೆ. ರಾಜ್ಯಪಾಲರ ಭಾಷಣ ಇವತ್ತಿನ ದಿವಸ ಸರ್ಕಾರದ 
ಒಂದು ನೀತಿಯ ಪ್ರಣಾಳಿಕೆ ಆಗುವ ಬದಲು, ಸರ್ಕಾರಿ ಇಲಾಖೆ ವರದಿಗಳ ರೂಪದಲ್ಲಿ 
ಬಂದಿರತಕ್ಕಂಥಾದ್ದು ನಿಜವಾಗಿಯೂ ಬಹಳ ಪಶ್ಚಾ ಶ್ಲಾತ್ತಾಪದಾಯಕವಾಗಿದೆ. ಸರ್ಕಾರ ತನ್ನ ನೀತಿಯನ್ನು 
ಸಭೆಯ ಮುಂದೆ ಇಡುವ ಕಾಲದಲ್ಲಿ, ಅದನ್ನು ನಿರ್ದಿಷ್ಟರೂಪದಲ್ಲಿ ನಿಖರವಾಗಿ ಸಬೆಯ ಮುಂದೆ 
ಇಡುವುದು ವಾಡಿಕೆ. ಆ ರೀತಿ ಇದರಲ್ಲಿ ಇಲ್ಲದಿರುವುದರಿಂದ ರಾಜ್ಯಪಾಲರ ಬಾಯಲ್ಲಿ ಒದಿಸುವಷ್ಟು 
ಬೆಲೆ ಈ ಭಾಷಣಕ್ಕೆ ಇಲ್ಲವೆಂದು ಹೇಳಬೇಕಾಗಿದೆ. ಇದಕ್ಕೆ ಅಷ್ಟು ಯೋಗ್ಯತೆ ಇಲ್ಲವೆಂದು ವಿಷಾದದಿಂದ 
ಹೇಳಬೇಕಾಗಿದೆ. ಮೊನ್ನೆ 18ನೇ ತಾರೀಖು, ನಮ್ಮ ರಾಜ್ಯಪಾಲರ ಭಾಷಣವಾದ ಕಾಲದಲ್ಲಿಯೇ 
ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರ ಬಾಯಿನಿಂದ ಭಾರತ ಸರ್ಕಾರದ ನೀತಿಯ ಪ್ರಣಾಳಿಕೆ ಹೊರಬಿತ್ತು 
ಏಕಕಾಲದಲ್ಲಿ ಎರಡು ) ಪಣಾಳಿಕೆಗಳ ಪತ್ರಿಕೆಯಲ್ಲಿ ಬಂದವು ನಮ್ಮ ರಾಜ್ಯಪಾಲರ ರೀತಿಯ ಕಟ 
ರಾಷ್ಟಾಧ್ಯಕ್ಷರ ಭಾಷಣದ ಎರಡೂವರೆಯಷ್ಟು ಪ ಪತ್ರಿಕೆಯಲ್ಲಿ ಪಕಟವಾಗಿದೆ. ನಿಮ್ಮ ಪಣಾಳಿಕೆ ಅಷ್ಟು 
ಗಿದ್ದವಾದ ಪ್ರಣಾಳಿಕೆಯಾಗಿದೆಯಲ್ಲಾ ಎಂದು ಪಶ್ಚಾತ್ತಾಪ ಪಟ್ಟು ಕೊಳ್ಳಬೇಕಾಗಿದೆ. 


ಫಾ ಪಾಲರ ಸಾ ಎದಲನೆಯ ಅಂಗವಾಗಿ ತುರ್ತು ಪರಿಸ್ಥಿತಿಯ ವಿಚಾರವನ್ನು 


ಅರಿಯದ ನ ಉತ್ಸಾಹ ಜನಕೆಯಲ್ಲಿ ಡಿ ಸಿ. ಜನತೆಯಲ್ಲಿ ಹಮುಂಖಾನು 
ಪುಂಖಾನುವಾಗಿ ಬೆಳೆದು ಬಂದಿರತಕಂಥ ಶಕ್ತಿಯನ್ನು ಪ್ರತಿಪಾದನೆ ಮಾಡಿ, ಬೆಳೆಸಿ ನಿಖರವಾದ 
ಕೆಲಸಕ್ಕೆ ತೆಗೆದುಕೊಳ್ಳತಕ್ಕ ನೀತಿ ಇವತ್ತಿನ ದಿವಸ ರಾಜ್ಯಪಾಲರ ಭಾಷಣದಲ್ಲಿ ಅಡಕವಾಗಿಲ್ಲ ಎನ್ನುವುದು 


88 ಎಸ್‌. ಫಿವಃ 


tc 


ಎದ್ದು ಕಾಣುತ್ತಿದೆ. ಅದನ್ನು ಕೇವಲ ಒಂದು ವರದಿ ರೂಪದಲ್ಲಿ ನಿರೂಪಿಸಿದೆಯೇ ಹೊರತು ನಮ್ಮ 
ದೇಶದಲ್ಲಿ ನದಿರೂಪದಲ್ಲಿ ಹರಿಯುತ್ತಾ ಇರುವ ಜನತೆಯು ಉತ್ಸಾಹವನ್ನು ವೃದ್ದಿಮಾಡುವ ರೀತಿಯಲ್ಲಿ 
ನಿರೂಪಿಸಿಲ್ಲ. ನಮ್ಮ ದೇಶದಲ್ಲಿ ಏನು ಪರಿಸ್ಥಿತಿ ಇದೆಯೋ ಆದನ್ನು ಎದುರಿಸತಕ್ಕಂಥ 
ಸಾಹಸಕರವಾದಂಥ (dynamic approach). ಉತ್ಸಾಹ ಪೂರ್ವಕವಾದಂಥ ಹಿರಿಮೆ ಈ 
ಭಾಷಣದಲ್ಲಿಲ್ಲವಲ್ಲಾ ಎಂದು ವಿಷಾದಪಡಬೇಕಾಗಿದೆ. ದೇಶದಲ್ಲಿ ಜನತೆಯ ಉತ್ಸಾಹ ಹೊರಹೊಮ್ಮಿದ 
ಕಾಲದಲ್ಲಿ ಅದನ್ನು ಸರಿಯಾಗಿ ನಿರೂಪಣೆ ಮಾಡದಿರುವುದನ್ನು ನಮ್ಮ ಶಕ್ತಿ ವಿಹೀನತೆಯನ್ನು 
ತೋರಿಸುತ್ತದೆ. ನಾವು ಶಕ್ತಿಯುತರಾಗಿ ವರ್ಚಸ್ಸನ್ನು ಬೆಳೆಸಿಕೊಳ್ಳಲು ಈ ವರದಿಯಲ್ಲಿ ಸಾಕಷ್ಟು 


ಸೂರ್ತಿ ಇದೆಯೇ ಎಂದು ನೋಡಬೇಕಾಗಿದೆ. 


ಸಭಾಪತಿಯವರೆ, ನಾವು ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಬಂದಿರತಕ್ಕ ಗಂಡಾಂತರ 
ಪರಿಸ್ಥಿತಿಯನ್ನು ಎದುರಿಸುವ ಕಾಲದಲ್ಲಿ ನಮ್ಮ ರಾಷ್ಟದ ನೀತಿ ಏನಿದೆ ಎಂಬುದನ್ನು ನಾವು ಈಗಾಗಲೇ 
ಎಲ್ಲ ಮುಖಂಡರ ಬಾಯಿಂದ ಕೇಳಿದ್ದೇವೆ. ನಮ್ಮ ದೇಶಕ್ಕೆ ಒದಗಿರತಕ್ಕಂಥ ಗಂಡಾಂತರ ಪರಿಸ್ಥಿತಿಯನ್ನು 
ಎದುರಿಸುವುದಕ್ಕೆ ರಾಜಕೀಯ ನೀತಿ ಏನಿರಬೇಕು ಎಂದು ಕೇಳುತ್ತೇನೆ. ದೇಶದ ನೀತಿ ಗಂಗ 
allignment ಯಾವುದೇ ಬಣಕ್ಕೆ ಸೇರದೆ ಇರತಕ್ಕ ನೀತಿ ಮುಂದುವರಿಯಬೇಕು, ಯಾವ ಶಕ್ತಿ 
ಕೂಟಕ್ಕೂ ಸೇರದ ಸಮ್ಮ ಶಕ್ತಿ ಬೆಳೆಯಬೇಕು ಎಂಬ ವಾದವನ್ನು ಅನೇಕ ರಾಜಕೀಯ ಮುಖಂಡರು 
ಇವತ್ತಿನ ದಿವಸ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ನಾವು ಯಾವ ಬಣಕ್ಕೆ ಸೇರಿರಲಿ, ಸೇರದೆ ಇರಲಿ 
ನಮ್ಮ ಶಕ್ತಿಯನ್ನು ಹೆಚ್ಚಿಗೆ ಉತ್ಪಾದನೆ ಮಾಡಿ, ಬೆಳೆಸಬೇಕಾಗಿದೆ. ನಮ್ಮ ಕಾಲ ಮೇಲೆ ನಾವು 
ನಿಂತುಕೊಳ್ಳಬೇಕಾಗಿದೆ. we have to allign ourselves with our own strength. 
ನಾವು ಯಾವ ಶಕ್ತಿ ಕೂಟಕ್ಕೆ ಸೇರಿದ್ದರೂ ಅವರು ಬಂದು ನಮ್ಮ ಮನೆಯನ್ನು ಕಾಯುವುದಿಲ್ಲ. 
ಏತಕ್ಕೋಸ್ಕರ ಅವರು ಕಾಯುತ್ತಾರೆ? ನಮ್ಮ ಇಂಡಿಯಾ ದೇಶ ಶಕ್ತಿಯುತ ರಾಷ್ಟ್ರವಾಗಿದೆ. ಅದಕ್ಕೆ 
ಭದ್ರ ಸರ್ಕಾರ ಇದೆಯೆಂದು, ಅದಕ್ಕೆ ಭದ ತಳಹದಿಯೆಂದು ನಾವು ಪ್ರಪಂಚಕ್ಕೆ ತೋರಿಸಿದರೆ 
ಅವರು ನಮ್ಮ ಸ್ನೇಹಿತರಾಗಿ ಬಂದು ನಮಗೆ ಸಹಾಯ ಮಾಡುತ್ತಾರೆ. ನಮ್ಮ ಮನೆ ಕಾಯುವುದಕ್ಕೆ 


Ci 
೬ 


ಯಾರ ಜೊತೆಯಲ್ಲಿಯೂ ಒಪ್ಪಂದ ಮಾಡಿಕೊಳ್ಳಬೇಕಾಗಿಲ್ಲ. 


3 


ಬಲ್‌ ಸ ಸಿ ದಾ ಳ್‌ ಷ್‌. 
ಇವತ್ತು ಆ ದಿಕ್ಕಿನಲ್ಲಿ ನಮ್ಮ ಸರ್ವತ್ಯಾಗವನ್ನು ಸರ್ವ ಶಕ್ಷಿಯನ್ನು 


ಅಳವಡಿಸಿಕೊಂಡಿದ್ದೇವೆ ಎಂಬುದು ಬಹಳ ಪ್ರಾಮುಖ್ಯವಾದ ಪಶ್ನೆ ಇವತ್ತು ಚೈನಾದೇಶದ ಒಂದು 
[eo] 


h 

\ 
tl 
) 
G 


[s 


ಜನತೆ ತಳೆದಿದ್ದಾರೆ. ಜನತೆ ತಯಾರಾಗಿದ್ದಾರೆ. ತನ್ನ ಸರ್ವಶಕ್ಷಿಯನ್ನು ಕೂಡ ತ್ಯಾಗ ಮಾಡುವುದಕ್ಕೆ 
ಭಾರತದ ಜನತೆ ಎದು ನಿಂತಿದೆ. ಒಂದು ಮಾತಿನಲ್ಲಿ ಹೇಳಬೆಣೆಂದರೆ ಒಂದು ಶರೀರದಂತೆ ಇಡೀ 


ಲ್‌ pe ್ಜ pe ೧ ನ. : ರ್‌: 
ದೇಶದ ಜನತ ಈ ದಿವಸ ಐದ. ಆದರೆ ಈ ದಿವಸ ರಾಷದ ನಾಯಕರು ಅಧವಾ ನಮ್ಮ ದೇಪದ 


ಸಂಸದೀಯ ಪಟು 89 


ನಾಯಕರು ಆ ಒಂದು ಶಕ್ತಿಯನ್ನು ಎಷ್ಟು ಮಟ್ಟಗೆ ಉಪಯೋಗಿಸಬಹುದು ಎಂಬುದನ್ನು ವಿಚಾರ 
ಮಾಡಲಿಲ್ಲವಲ್ಲಾ ಎಂಬ ವಿಷಾದ ಕಾಡುತ್ತಾ ಇದೆ. ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ 
ರಾಜ್ಯಪಾಲರ ಭಾಷಣದಲ್ಲಿ ಸಮ್ಮ ದೇಶದ ಒಂದು ನೀತಿಯನ್ನು ಇವತ್ತಿನ ದಿವಸ ರಾಜ್ಯಪಾಲರ 
ಬಾಯಿಂದ ಹೇಳಿಸುವುದೂ ಸಹ ಅಂತಾ ಒಂದು ಶಕ್ತಿಯುತವಾದ ಮಾರ್ಗ. ಈ ಭಾಷಣದಲ್ಲಿ 
ಬರಲಿಲ್ಲವಲ್ಲಾ ಎಂದು ನಾನು ನಮ್ಮ ದೇಶದ ವಿಚಾರವಾಗಿ ಹೇಳತಕ್ಕ ಸಂದರ್ಭದಲ್ಲಿ ಹೇಳಬೇಕಾಗಿದೆ. 
ನಿಜ, ತಾವು ರಾಷ್ಟದ ತುರ್ತುಪರಿಸ್ಥಿತಿಯಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಎಂಬುದನ್ನು ಸೂಕ್ಷ್ಮವಾಗಿ 
ವಿವರಿಸುತ್ತ ನಮ್ಮ ದೇಶದಲ್ಲೂ ಕೂಡ ನ್ಯಾಷನಲ್‌ ಡಿಫೆನ್ಸ್‌ ಫಂಡ್‌ಗೆ ಸುಮಾರು ಮೂರು ಕೋಟಿ 
ರೂಪಾಯಿಗಳನ್ನು ಶೇಖರಿಸಿರುವುದಾಗಿ ಹೇಳಿದ್ದೀರಿ ಮತ್ತು ದೇಶದ ತುರ್ತು ಪರಿಸ್ಥಿತಿಗಾಗಿ ಸ್ಟೇಟ್‌ 
ಡಿಫೆನ್ಸ್‌ ಕೌನ್ಸಿಲ್‌ ಮಾಡಿರುವುದನ್ನು ಅಳವಡಿಸಿದ್ದೀರಿ. ಹೀಗೆ ಕೆಲವು ವಿಚಾರಗಳು ಅಲ್ಲಲ್ಲೇ ಹೇಳಿದ್ದೀರಿ 
ದೇಶದಲ್ಲಿ ತುರ್ತುಪರಿಸ್ಥಿತಿ ಇರುವಾಗ ಬಹಳ ಅವಶ್ಯಕವಾಗಿ ಜರೂರಾಗಿ ವಿಚಾರಗಳನ್ನು ನಿರ್ಧಾರ 
ಮಾಡಿ ನಿಷ್ಕರ್ಷೆ ಮಾಡಿ ಒಂದು ನಿರ್ಣಯ ಮಾಡತಕ್ಕ ಈ ಸಂಸ್ಥೆಗಳು ಎಷ್ಟು ಮಟ್ಟಿಗೆ ಇರಬೇಕು. 
ಇವತ್ತು ಇದರಲ್ಲಿ 59-60 ಜನರ ಇದ್ದಾರೆ. 50-60 ಜನರು ಯಾವುದಾದರೂ ಒಂದು ನಿರ್ಧಾರ 
ಮಾಡುವುದಕ್ಕೆ ಸಾಧ್ಯವೇ ಎಂಬುದನ್ನು ನೋಡಬೇಕು. ಯಾವುದೇ ಕಮಿಟಿ ಆದರೂ ಚಿಕ್ಕದಾಗಿರಬೇಕು. 
ತನ್ನ ಒಂದು ನಿಷ್ಠರ್ಷೆಯನ್ನು ಮತ್ತು ತೀರ್ಮಾನವನ್ನು ಆದಷ್ಟು ಜಾಗ್ರತೆ ತೆಗೆದುಕೊಳ್ಳತಕ್ಕ ಒಂದು 
ಕಮಿಟಿ ಆಗಿರಬೇಕು. ಇದನ್ನು ಏಕೆ ಹೇಳುತ್ತೇನೆ ಎಂದರೆ ನಮ್ಮ ಒಂದು ಕಾರ್ಯ ಎಷ್ಟು ತ್ವರಿತವಾಗಿ 
ಎಷ್ಟು ನಿಖರವಾಗಿ ಆಗಬೇಕೋ ಅದನ್ನು ಮಾಡದೇ ಬರೀ ಒಂದು ಹೆಚ್ಚಿನ ಪ್ರಚಾರ ಮಾಡುತ್ತ 
ದೇಶದಲ್ಲಿ ಶಕ್ತಿ ಬೆಳೆಸುತ್ತೇವೆ ಎಂಬ ಮನೋಭಾವ ಇದೆ. ಇವತ್ತು ಬೇಕಾಗಿರುವುದು ಪಚಾರ ಅಲ್ಲ. 
ಅದು ಸಾಕಾದಷ್ಟು ಆಗಿದೆ. ಜನತೆಗೆ ಯಾರೂ ಪ್ರಚಾರ ಮಾಡಬೇಕಾಗಿಲ್ಲ. ತನ್ನಷ್ಟಕ್ಕೆ ತಾನೇ 
ಪುಂಖಾನುಪುಂಖವಾಗಿ ಆ ಕೆಲಸ ನಡೆಯುತ್ತಾ ಇದೆ. ಆದ್ದರಿಂದ ನಮ್ಮ ದೇಶ ಆ ಶಕ್ತಿಯನ್ನೆಲ್ಲಾ 
ಕ್ರೋಢಿಕರಿಸಿ ಅದು ದೇಶಕ್ಕೆ ತನಗೆ ದೊರೆಯುವಂತೆ ಮಾಡಬೇಕಾಗಿದೆಯೇ ಹೊರತು ಕಡಿಮೆ 
ಆಗಬೇಕು. ಇವತ್ತಿನ ದಿವಸ ಯಾವ ಒಬ್ಬ ವ್ಯಕ್ತಿಯ ವಿಚಾರವಾಗಿ ಟೀಕೆ ಮಾಡಬೇಕಾದ ಪಮೇಯವಿಲ್ಲ. 
ದೇಶ ನಿರ್ಮಾಣ ಮಾಡಬೇಕು. ದೇಶ ನಿರ್ಮಾಣ ಮಾಡಿ ಪಪಂಚಕ್ಕೆ ಭಾರತದ ಶಕ್ತಿ ಏನು ಎಂಬುದನ್ನು 
ತೋರಿಸಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅದನ್ನು ಮಾಡಿದ ಪಕ್ಷದಲ್ಲಿ ಯಾರ 
ಆಪ್ರಯಕ್ಕೂ ಹೋಗಬೆಕಾಗಿಲ್ಲ. ರಷ್ಕಾದೇಶದ ಆಶ್ರಯ, ಇಂಗ್ಲೆಂಡಿನ ಆಶ್ರಯ, ಅಮೆರಿಕದ ಆಶ್ರಯ 
ಮಾಡಬೇಕಾಗಿಲ್ಲ. ಇವತ್ತು ನಮಲ್ಲಿರತಕ್ಕ ಶಕ್ತಿಯನ್ನು ಆಶ್ರಯ ಮಾಡಿದರೇ ಸಾಕಾಗಿದೆ. ಅದನ್ನು 
ಬೆಳೆಸಿದರೆ ಖಂಡಿತವಾಗಿಯೂ ಚೈನಾದವರು ಹೆದರಿ ಓಡಿ ಹೋಗತಕ್ಕ ಕಾಲ ಬರುತ್ತದೆ. ಇವತ್ತಿನ 
ದಿವಸ ನಮ್ಮ ಕೃತಿಯಿಂದ ಜಯಗಳಿಸಬೇಕಾದ್ದು ಮುಖ್ಯ ಕರ್ತವ್ಯ. ಇವತ್ತು ನಮ್ಮ ರಾಷ್ಟದ ತುರ್ತು 
ಪರಿಸ್ಥಿಶಿಯತ್ತ ಪತಿಯೊಂದು ಕಾರ್ಯಚಟುವಟಿಕೆಯೂ ಹೋಗಬೇಕೆಂಬ ಸಲಹೆಯನ್ನು ನಾನು 
ಸಭಾಪಶಿಯವರ ಮುಖಾಂತರ ಮಂತ್ರಿ ಮಂಡಲದ ಮುಂದೆ ಇಡಬೇಕಾಗಿದೆ. ನ್ಯಾಷನಲ್‌ ಡಿಫೆನ್‌ 


90 ಎಸ್‌. ತಿವಪ 


ಫಂಡ್‌ ಕಲೆಕ್ಷನ್‌ ವಿಚಾರವಾಗಿ ಹೇಳುವುದಾದರೆ, ಆಗಲೇ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ 
ನಮ್ಮ ದೇಶದಲ್ಲಿ ಇದುವರೆಗೂ ಧನಸಹಾಯ ಮುಕ್ಕಾಲುಪಾಲು ಮಧ್ಯಮವರ್ಗದವರು ಮತ್ತು 
ಬಡವರಿಂದ ಬಹಳವಾಗಿ ಬಂದಿದೆ ಎನ್ನುವುದರಲ್ಲಿ ವಾದ ವಿವಾದವಿಲ್ಲ. ಈಗ ನ್ಯಾಷನಲ್‌ 
ಎಮಜರ್ಜೆನ್ನಿಯನ್ನು ಗಮನದಲ್ಲಿರಿಸಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುತ್ತಾ ಇದ್ದಾರೆ. ಈ ವಿಚಾರವಾಗಿ 
ಪೂರ್ಣವಾದ ಸಹಾಯ ಯಾರಿಗೆ ಹೋಗುತ್ತಾ ಇದೆ ಎಂದರೆ ಹಳೆಯ ಖದೀಮರು 
ಯಾರಿದ್ದಾರೆಯೋ, ಕೈಗಾರಿಕೋದ್ಯಮಿಗಳು ಯಾರಿದ್ದಾರೋ ಅವರೇ ಸಹಾಯ ಹೊಂದುತ್ತಾ 
ಇದ್ದಾರೆ. ಇವತ್ತು ಹಣ ಕೊಡುವವರು ದಾನ ಮಾಡತಕ್ಕ ಸಾಮಾನ್ಯ ಪೆಜೆ ಂmmಂಗma೩n ಯಾರು 
ಸರ್ವತ್ಕಾಗ ಮಾಡುತ್ತಾ ಇದ್ದಾರೋ ಆ ಸಹಾಯವನ್ನು ಪ್ರತಿರೂಪವಾಗಿ ಹೊಂದುತ್ತಾ ಇರುವವರು 
ಯಾರು ಎಂದರೆ the same old industrialists and Capitalists ಅವರು ಈ ದಿವಸ 
ತುರ್ತು ಪರಿಸ್ತಿಶಿಯಿಂದಾಗಿ ನಾನು ಯುದ್ದದ ಸಾಮಗ್ರಿ ತಯಾರು ಮಾಡುತ್ತೇನೆ, ನನಗೆ ಸಹಾಯ 
ಮಾಡಿ, ಖೋಟಾ ಕೊಡಿ ಎಂದು ಹೇಳಿ ಒಬ್ಬ ಕೈಗಾರಿಕೋದ್ಯಮಿ, ಬಂಡವಾಳಶಾಹಿ ನಮ್ಮ ದುಡ್ಡನ್ನು 
ಪತಿರೂಪವಾಗಿ ಹೊಂದುತ್ತಾ ಇದ್ದಾನೆ ಹೊರತು ಸಾಮಾನ್ಯ ಪಜೆ ಅಲ್ಲ. ಇವತ್ತು ಸಾಮಾನ್ಯ ಪುಜೆ 
ಯಾವನಾದರೂ ಒಬ್ಬ ಯುದ್ಧ ಪರಿಸ್ಥಿತಿಗನುಗುಣವಾದ ಕೈಗಾರಿಕಾ ಸ್ಥಾಪನೆ ಮಾಡುತ್ತೇನೆ ಎಂದರೆ 
ಅವನಿಗೆ ಲhಗical know how ಪರಿಜ್ಞಾನ ಕೂಡತಕ್ಕ ಸೌಲಭ್ಯ ಇಲ್ಲ. ಈ ಒಂದು ಪರಿಸ್ಥಿತಿಯನ್ನು 


Ro) 


ಉಪಯೋಗಿಸಿಕೊಂಡು raw materials Financial accomodation quota ಲೈಸೆನ್ಸ್‌ 
ಮುಂತಾದವುಗಳ ಪ್ರಯೋಜನ ಮೊದಲಿನಿಂದಲೂ ಇದ್ದವರೇ ಹೊಂದುತ್ತಾ ಇರುವುದು ಬಹಳ 
ಶೋಚನೀಯವಾದ ಪರಿಸ್ಥಿತಿ ಇದರಿಂದಾಗಿ ನಮ್ಮ ದೇಶದಲ್ಲಿ ಮೊದಲೇ ಹೇಳಿದ ಹಾಗೆ ಸಾಮಾನ್ಯ 
ಜನತೆಯ ಉತ್ಸಾಹದಿಂದ ಹಣ ಸಂಗ್ರಹವಾಗಿದ್ದರೂ ಅವನು ಪ್ರತಿರೂಪವಾಗಿ ಯಾವ ಒಂದು 
ಪಯೋಜನಕರವಾದ ರೂಪದಲ್ಲೂ ಸಹಾಯವನ್ನು ಹೊಂದುತ್ತಾ ಇಲ್ಲ ಎಂಬುದನ್ನು ಈ ದಿವಸ 
ನೋಡಬಹುದಾಗಿದೆ. ಈ ದಿವಸ ರಾಷ್ಟದ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು 
ಒಂದಾಗಿ ನಿಂತು ಕೊಂಡು ಮೊದಲೇ ಹೇಳಿದ ಹಾಗೆ ಇವತ್ತಿನ ದಿವಸ ದೇಶದ ಮುಂದೆ ಇರತಕ್ಕ 
ಚೈನ್ಯಾ ದೇಶದ ದುರ್ದಾಕಮಣವನ್ನು ದೂರೀಕರಿಸಿ ನಮ್ಮ ದೇಶದ ಸ್ಪಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕೆಂಬ 
ಧೀರೋದಾತ್ತವಾದ ನಿಲುವನ್ನು ಎಲ್ಲ ರಾಜಕೀಯ ಪಕ್ಷಗಳೂ ಏಕ ಕಂಠದಿಂದ, ಏಕ ವಾಕ್ಕದಿಂದ 
ಸಾಧನೆ ಮಾಡುತ್ತಾ ಇವೆ. ಇಂದು ಒಂದು ಕಾರ್ಯವನ್ನು ಸಾಧನೆ ಮಾಡುತ್ತಾ ಇರತಕ್ಕ ಕಾಲದಲ್ಲಿ 
ತಾವು ದೇಶದಲ್ಲಿ 


A 
( 


ಅನೇಕ ಕಡೆ ಸಂಚಾರ ಮಾಡತಕ್ಕ ಕಾಲದಲ್ಲಿ ಪಕ್ಷದ ನಾಯಕರಾಗಿ ಹೋಗುತ್ತಾ 
ಸ್‌ 


ರಿ ಆ ು 
ನಾಯಕರಾಗಿಧೀರಿ. ಹಾಗಿರುವಾಗ ಕೇವಲ ಪಕ್ಷದ ವಾಯಕರಾಗಬೇಡಿ ಕೆಳಕ್ಕೆ ಇಳಿಯಬೇಡಿ, ವೆ ಲಕ್ಕೆ 


ಸಂಸದೀಯ ಪಟು 91 


ಎಂದು ಹೇಳುತ್ತಾ ಇದ್ದೇನೆ. ನೀವು ಹೋಗುತ್ತಾ ಇರುವ ದಾರಿ ರಾಷ್ಟದ ತುರ್ತು ಪರಿಸ್ಥಿಶಿಯ 
ದೃಷ್ಟಿಯಿಂದ ಸರಿಯಾಗಿದೆಯೇ ಎನ್ನುವುದನ್ನು ಪ್ರಶ್ನೆ ಮಾಡುತ್ತಾ ಇದ್ದೇನೆ ಅಷ್ಟೆ. 

ಇವತ್ತಿನ ದಿವಸ ನಮ್ಮದೇಶದಲ್ಲಿ ಉಂಟಾಗಿರತಕ್ಕಂಥ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟೀಯ 
ತನ್ಮವು ಹೊರ ಹೊಮು ಿತಿದೆ. ಈ ಶಕ್ತಿಯನ್ನು ಕ್ರೊಢೀಕರಿಸಬೇಕಾದುದು ಸರಕಾರದ ಕರ್ತವ್ಯ, ಈ 
ಪರಿಸ್ಥಿತಿಯಲ್ಲಿ ಕೂಡ ಹಣ ಶೇಖರಣೆ ಮಾಡಲು ಮುಖ್ಯಮಂತ್ರಿಗಳು ಹೋಗುತ್ತಾರೆ ಇಲ್ಲದಿದ್ದರೆ 
ಹಣ ಕಲೆಕ್ಷನ್‌ ಆಗುವುದಿಲ್ಲ. ಮುಖ್ಯಮಂತ್ರಿಗಳು ಬಂದರೆ ಹಣ ಕೊಡುತ್ತಾರೆ ಮುಖ್ಯಮಂತ್ರಿಗಳನ್ನು 
ಕರೆಸಿ ಅವರಿಗೆ ಪಣ ಕೊಡುವಾಗ್ಗೆ ತೆಗೆದದ ಘೋಟೋದಲ್ಲಿ ತಾವು ಇರಬೇಕು. ಪ್ರಸಿದ್ದಿಯಾಗಬೇಕು 
ಎನ್ನುವ ರೀತಿಯಲ್ಲಿ ಇದು ನಡೆದಿದೆ. ನಿಧಿ ಶೇಖರಣೆ ಮಾಡುವುದು ಬಹಳ ಸಂತೋಷ. ಆದರೆ 
ಅಧಿಕಾರಿಗಳ ಮನೋವೃತ್ತಿ ಬೇರೆ ರೀತಿಯಾಗಿದೆ. ಎಲ್ಲರ ಮೇಲೆ ಒತ್ತಾಯ ತರುತ್ತಿದ್ದಾರೆ. ಇದನ್ನು 
ವಿಚಾರಿಸಬೆಾಗಿದೆ. He may over do things he may become overloyal. This 


yl 


is a very dangerous thing; after all, they try to influence you and woo 
you by these methods. ಇದನ್ನು ಏಕೆ ಹೇಳುತ್ತಿದ್ದೇಸೆಂದರೆ ಅಧಿಕಾರಿಗಳು ಹೆಚ್ಚಿನ ಲಾಯಲ್ಲೀ 
ತೋರಿಸತಕ್ಕಂಥ ಅನುಭವ ಬಂದಿದೆ. ಬಲತ್ಕಾರ ಉಪಯೋಗಿಸಿದ್ದಾರೆ. ಎಂಬ ಮಾತನ್ನು 
ಕೇಳುತ್ತಿದ್ದೇವೆ. ಪೊಲೀಸರನ್ನು ಕರೆದುಕೊಂಡು ಹೋಗಿ ಭೀತಿ ಹುಟ್ಟಿಸಿ ನಿಧಿ ವಸೂಲು ಮಾಡುವ 
ಕಮ ನಡೆದಿದೆ. ತುರ್ತು ಪರಿಸ್ಥಿತಿ ಇರುವುದರಿಂದ ಒಂದು ವೇಳೆ ಈ ರೀತಿ ಬಲತ್ನಾರ ಮಾಡುವುದು 
ತಪ್ಪಲ್ಲ ಎ೦ದು ಹೇಳಬಹುದು. ಆದರೆ ಇಂಥ ನಿಧಿ ಶೇಖರಣೆ ಪ್ರೀತಿಯಿಂದ ಹೊರಹೊಮ್ಮಬೇಕು. 
ಬಲ ಉಪಯೋಗಿಸುವುದು ಬಹಳ ದಿವಸ ನಿಲ್ಲುವುದಿಲ್ಲ. ನ್ಯಾಷನಲ್‌ ಎಮರ್ಜೆನ್ಸಿ ಆರ್ಲಿನಿಂದ 
ಫಂಡಮೆಂಟಲ್‌ ರೈಟ್ಸ್‌ನ್ನು ಕಿತ್ತುಕೊಂಡಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಜನರನ್ನು ಸುಮ್ಮನೆ 
ಇರಿಸಬೇಕಾಗುತ್ತದೆ. ಮಗು ಅಳುತ್ತಿದ್ದರೆ, ಹುಲಿ ಬಂತು. ಗೊಗ್ಗ ಬಂದ ಎಂದು ಭಯ ಹುಟ್ಟಿಸಿದರೆ 
ಮಗು ಸುಮ್ಮನೆ ಆಗುವ ಹಾಗೆ ಈ ಕೆಲಸ ನಡೆದಿದೆ. ಆದರೆ ಈ ರೀತಿ ಮಾಡದೆ, ಏನು ನೋವು 
ಇದೆ. ಏನು ಕಷ್ಟ ಇದೆ ಎನ್ನುವುದನ್ನು ಕಂಡು ಹಿಡಿದು ಅದನ್ನು ಪರಿಹರಿಸಯೆಕು. ತುರ್ಕುಪರಿಸ್ಥಿಶಿಯಿದೆ 
ಎಂದು ಹೇಳಿ ಜನರ ಬಾಯಿ ಮುಚ್ಚಿಸಿದರೆ ಜನರು ಮೋಸ ಹೋಗುತ್ತಾರೆಂದು ಹೇಳಬೇಕಾಗಿದೆ. 
ನ್ಯಾಷನಲ್‌ ಎಮರ್ಜೆನ್ಸಿ ಕಾಲ್‌ ಹೇಗೆ ಇರಬೇಕು ಅಂದರೆ ಜನರು ಒಮ್ಮನಸ್ಸಿನಿಂದ ರಾಷ್ಟೀಯ 
ಕರೆಯ ವಿಷಯದಲ್ಲಿ ಪೂರ್ಣ ನಂಬಿಕೆ ಇಡಬೇಕು. ತೋಳ ಕುರಿ ನ್ಯಾಯವಾದಂತೆ ಆಗಬಾರದು. 
ಕುರಿಗಳನ್ನು ತೋಳ ಹೊಟ್ಟೆಯಲ್ಲಿ ಸೇರಿಸಿದಂತಾಗಬಾರದು. ಪ್ರಶಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯ 
ಮಾಡುತ್ತ ರಾಷ್ಟದ ಶಕ್ತಿ ಬೆಳೆಯಬೇಕು. ಅಂಥ ಶಕ್ತಿ ರಾಷ್ಟಕ್ಕೆ ಇಂದು ಬೇಕಾಗಿದೆಯೆಂದು ಈ 
ಸಭೆಯಲ್ಲಿ ಸಭಾಧ್ಯಕ್ಷರ ಮುಖಾಂತರ ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ. 


ಈ ತುರ್ತು ಪರಿಸ್ಥಿತಿಯಲ್ಲಿ ಪಜಾಪ್ರಭುಕ್ತಕ್ಕೆ ಬಾರಿ ಏಟು ಬೀಳುವ ಸಂಭವವಿದೆ. ಅನೇಕ 
ರಾಜಕಾರಣಿಗಳ ಸತಂತ್ರ ನೀತಿಯನ್ನು ಅಳವಡಿಸಿಕೊಳ್ಳುವ ಘಯತ್ನ ನಡೆದಿದೆ. ಈ ರಿಃ3 controlled 


ಫು 


92 ಎಸ್‌: ಶಿವಪ್ರ 


ಬೆಳೆಯಬೇಕು. ಯಾವ ಆಡಚಣೆಯಿಲ್ಲದೆ NE ಜನತೆಯಲ್ಲಿ ಯಾವ ಹೆದರಿಕ 
ತತ್ತ 


ಉಂಟಾಗಬಾರದು. ಆದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ತ ತೃಷ್ತಿಕರವಾಗಿ ಬೆಳೆಸುವುದಕ್ಕೆ 


ಸಾಧ್ವವಾಗಿಲ್ಲ. ತಾಲ್ಲೂಕು ಕಚೇರಿಗೆ ಹೋಗಿ ನೋಡಿದರೆ ಮಂತ್ರಿಗಳು ನಮ್ಮವರು, ಸರಕಾರ ನಮ್ಮದು 


(, 


ಎಂದು ಅಧಿಕಾರಿಗ ಳನ್ನು ಹೆದರಿಸುತ್ತಾರೆ. ಈ ಹೆದರಿಕೆ ಬೆದರಿಕೆಗಳಿ ಭಂ ಪಭಾವದಿಂದ ಮಾಡತಕ್ಕ 
ಕಾರ್ಯ ಪಜಾಪ್ರಭುತ್ತವಾಗುವುದಿಲ್ಲ. ಎನ್ನುವುದನ್ನು ತಾವು ತಿಳಿದುಕೊಳ್ಳಬೇಕು. ಇದು cಂಗಂled 
dೇmಂer೭y ಆಗುತ್ತದೆ. ಹಿಟ್ಟರನ ಫ್ಯಾಸಿಜಂ ಆಗುತ್ತದೆ. ಈ ರೀತಿ ಮಾಡಿದರೆ ಹಿಟ್ಲರನಿಗೆ ಆದ 


ಪರಿಣಾಮ ನಿಮಗೂ ಖಂಡಿತವಾಗಿ ಆಗುತ್ತದೆಂದು ತಿಳಿದುಕೊಳ್ಳಬೇಕು. ಇಂಥ ನೀತಿ ಪಜಾಪುಯತ್ಸಕ್ಕೆ 
ಒಳ್ಳೆಯದಲ್ಲ. ಆದುದರಿಂದ ಈ ರೀತಿ ಮಾಡಬೇಡಿ ಎಂದು ವಿನಯದಿಂದ ಹೇಳುತ್ತೇನೆ. 


ದೇಶದಲ್ಲಿ ಪ್ರಜಾಪ್ರಭುತ್ವ ಬೆಳೆಯಬೇಕೆಂದು ನೀವೂ ಒಪ್ಪುತ್ತೀರಿ ನಾವು ಒಪ್ಪುತ್ತೇವೆ. 
ಅದು ಭದವಾದ ತಳಹದಿಯ ಮೇಲೆ ಬೆಳೆಯಬೇಕು. ಸೋಷಿಯಲಿಜಂಗೆ ತಿಲಾಂಜಲಿ ಕೊಡುವುದು 
ಸರಿಯಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಭೂಸುಧಾರಣೆಯ ಬಗ್ಗೆ ಏಕೆ ಪ್ರಸ್ತಾಪ ಮಾಡಲಿಲ್ಲ ಆಶ್ಲಾಸನೆ 
ಕೊಟ್ಟಿದ್ದರು. ಆ 'ಅಶಾಸನೆ ಏನಾಯಿತು. ಮುಂದಿನ ವರ್ಷ ಶಾಸನ ಆಃ ps ಹೇಳಿದ್ದರು. 
ಆದರೆ ಈಗ ಅದು ಹಿಂದಕ್ಕೆ ಹೊರಟು ಹೋಯಿತು. ವಿದ್ಧಾಮಂತ್ರಿಗಳು ಒಂದು ಹೇಳಿಕೆಯನ್ನು 
ಕೊಟ್ಟಿದ್ದಾರೆ. ಸರಕಾರದ ಆಡಳಿತದಲ್ಲಿರುವ ಶಾಲೆ ಕಾಲೇಜುಗಳನ್ನು ಖಾಸಗಿಯವರಿಗೆ ಕೊಡುತ್ತೇವೆಂದು 
ಹೇಳಿದ್ದಾರೆ. 


If you cannot take up the responsibility for education, it is not 
proper to entrust it to private people, It is the fundamental duty of 
Goverment, in a democracy. You want to take away that right. The 
Education Minister has said that he wants to entrust education including 


collegiate education to the private people, Is it socialism? 


ಜಿನ್ನದ ಗಣಿಗಳನ್ನು ರಾಷ್ಟೀಕರಣ ಮಾದಿದಿರಿ. ಚಿನ್ನದ ಗಣಿಗಳು ಶತಮಾನಗಳಿಂದಲೂ 
ನಮ್ಮಲ್ಲಿದೆ. ಇಂಥ ಗಣಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಮಾರಿದರು. ಇದು ಇವರ ಸಮಾಜವಾದವೇ 
ಎಂದು ಕೇಳಬೇಕಾಗಿದೆ. 


ಭದ್ರಾವತಿ ಕಾರಾನೆ ಇತ್ಯಾದಿಗಳನ್ನು ಜಾಯಿಂಟ್‌ ಸ್ಥಾಕ್‌ ಕಂಪನಿಯಾಗಿ ಪರಿವರ್ತನೆ 
ಮಾಡುತ್ತೇವೆ. ಇನ್ನೂ ಕೆಲವು ಕೈಗಾರಿಕೆಗಳನ್ನು ಇವತ್ತಿನ ದಿವಸ ಸರ್ಕಾರ ಬಹಳ ಲಾಭದಾಯಕವಾಗಿ 
ನಡೆಸುತ್ತಿಲ್ಲ. ಆವುಗಳನ್ನು ಕೂಡ ಜಾಯಿಂಟ್‌ ಸಾಕ್‌ ಕಂಪಗಳಾಗಿ ಏಕೆ ಪರಿವರ್ತನೆ ಮಾಡಬಾರದು. 


ಸಂಸದೀಯ ಪಟು 93 


ಇನ್ನೂ ಒಂದು ಕೆಲಸವನ್ನು ಮಾಡಿದ್ದಾರೆ. ಅನುಚಾನವಾಗಿ ಮೈಸೂರು ದೇಶದಲ್ಲಿ 
ಸರ್ಕಾರದವರೇ ನೇರವಾಗಿ ನಡೆಸುತ್ತಿರುವ ದೊಡ್ಡ ದೊಡ್ಡ ಪ್ರಾಜೆಕ್ಷುಗಳು, ಕನ್ನಂಬಾಡಿ ಕಟ್ಟೆ ತುಂಗಭದ್ರ 
ಇಂತಹ ದೊಡ್ಡ ದೊಡ್ಡ ಕಂಟ್ರಾಕ್ಷುಗಳ ವಶಕ್ಕೆ ಕೊಡುತ್ತಿದ್ದೀರಿ. ಸರ್ಕಾರದವರೇ ನಡೆಸುವಂತ ದೊಡ್ಡ 
ದೊಡ್ಡ ಉದ್ಯಮಗಳನ್ನು ಕಂಟ್ರಾಕ್ಷರುಗಳಿಗೆ ಕೊಟ್ಟು ಅವರ ಏಜೆನ್ನಿಯಿಂದ ನಡೆಸುವಂಥ ಕೆಲಸವನ್ನು 
ಮಾಡುತ್ತಿದ್ದೀರಿ. ಇದು ಸಮಾಜವಾದವೇ ಎಂದು ಕೇಳಬೇಕಾಗಿದೆ. 


ರೋಡ್‌ ಟ್ರಾನ್ಸ್‌ಪೋರ್ಟ್‌ ವಿಚಾರವಾಗಿ ಹೋದ ವರ್ಷ ರಾಜ್ಯಪಾಲರ ಭಾಷಣದಲ್ಲಿ 
ಹೇಳಿದರು. ರಸ್ತೆ ಸಾರಿಗೆಯನ್ನು ಮುಂದಿನ ವರ್ಷ ಇನ್ನೂ ಎರಡು ಜಿಲೆಳಿಗೆ ವಿಸರಿಸುವ ವಿಸ್ತರಣಾ 
ಕಾರ್ಯಕ್ರಮವಿದೆ ಎಂದು ಹೇಳಿದರು. ಮುಂದಿನ ವರ್ಷದ ವಿಸ್ತರಣಾ ಕಾರ್ಯಕ್ರಮದ ಮೇರೆಗೆ 
ಇನ್ನೆರಡು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಾರ್ಗಗಳನ್ನು ವಶಪಡಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. 
ಈ ವರ್ಷ ಅದೆಲ್ಲ ನಿಂತಿದೆ. ಇದಕ್ಕೆ ಯಾವ ಪ್ರಭಾವವೋ ಏನೋ ಗೊತ್ತಾಗಲಿಲ್ಲ. ಹೋದ ವರ್ಷ 
ರಾಷ್ಟ್ರೀಕರಣ ಮಾಡಿದ್ದರಿಂದ ಹಾಸನ ಜಿಲ್ಲೆಯವರು ಕೆಟ್ಟರು. ಅವರೆಲ್ಲ ಸಣ್ಣ ಪುಟ್ಟ ಅಪರೇಟರುಗಳು 
ದೊಡ್ಡ ದೊಡ್ಡ ಗ! ೦wಗers ಇರತಕ್ಕ ಜಿಲ್ಲೆಗಳವರು ಸರ್ಕಾರದವರ ಮೇಲೆ ಪ್ರಭಾವವನ್ನು 
ಬೀರಿ ಬಚಾವಾಗಿದ್ದಾರೆ. ಇದು ನಿಮ್ಮ ರಾಷ್ಟೀಕರಣವೇ? ಸಣ್ಣಪುಟ್ಟವರ ಮೇಲೆ ಸರ್ಕಾರ ತನ್ನ 
ಶಕ್ತಿಯನ್ನು ತೋರಿಸಿ ಹಾಸನ ಜಿಲ್ಲೆಯಲ್ಲಿ ರಾಷ್ಟೀಕರಣ ಮಾಡಿತು. ನೂರಾರು 
ಬಸ್‌ಗಳನ್ನಿಟ್ಟುಕೊಂಡಿರುವವರು. ಪಭಾವ ಬೀರುವಂಥ ವುಕ್ತಿಗಳಿರುವ ಕಡೆ ರಾಷ್ಟ್ರೀಕರಣ ಮಾಡಲು 
ನಿಮಗೆ ಶಕ್ತಿಯಿಲ್ಲ. ಹೀಗಾದರೆ ರಾಷೀಕರಣ ನೀತಿ ಎಲ್ಲಿ ಹೋಯಿತು. ಎಂದು ಕೇಳುತ್ತೇನೆ. 
ಸಮಾಜವಾದದ ಅಡಿಗಲ್ಲಾದ ರಾಷ್ಟಕರಣ ನೀತಿ ಏನಿದೆ ಅದಕ್ಕೆ ತಿಲಾಂಜಲಿಯನ್ನಿತ್ತಂತಾಗಿದೆ. 


ಕಾಲೇಜಿನ ಆಡಳಿತವನ್ನು ಸರ್ಕಾರ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಈ 
ಕಾಲೇಜುಗಳನ್ನು ಖಾಸಗಿಯವರಿಗೆ ಕೊಡುತ್ತಾರೆನ್ನುವ ಸರ್ಕಾರದ ಉದ್ದೇಶವಾದರೂ ಏನು ಎಂದು 
ಕೇಳಬೇಕಾಗಿದೆ. ಮೈಸೂರು RAG ಅಷ್ಟು ಚೆನ್ನಾಗಿ ನಡೆಸಿಕೊಳ್ಳತಕ್ಕ ಶಕ್ತಿ 
ಅದಕ್ಕಿಲ್ಲವೆಂದು ವಿಶ್ವವಿದ್ಯಾಲಯದಿಂದ ತಪ್ಪಿಸಿ ಸರ್ಕಾರಕ್ಕೆ ತೆಗೆದುಕೊಂಡರು. ಸರ್ಕಾರದ ಆಡಳಿತಕ್ಕೆ 
ತೆಗ ನೆದುಕೊಂಡ ಉದ್ಧಹವಾವರೂ ಏನು ಎಂದರೆ ಸರ್ಕಾರಕ್ಕೆ ಹೇರಳವಾದ ಹಣ, ಶಕ್ತಿ ಇದೆ. ಆಡಳಿತ 
ಸಡೆಸತಕ್ಕ ಶಕ್ತಿ ಸರ್ಕಾರಕ್ಕೆ ಇದೆ ಎಂದು ಆ ರೀತಿ ಮಾಡಿದರು. ವಿದ್ಯಾಮಂತ್ರಿಗಳು ನಿನ್ನೆ ಮೊನ್ನೆ 
ಕೆಲವು ಕಡೆ ಹೇಳಿದ್ದಾರೆ. pe ಕಾಲೇಜುಗಳನ್ನು ಖಾಸಗಿಯವರ ವಶಕ್ಕೆ ಕೊಡುತ್ತೇವೆ ಎಂದು 
ಸರ್ಕಾರದವರಿಗೆ ಕಾಲೇಜುಗ ಹ ನ್ನಾಗಿ ಸಡೆಸತಕ್ಕ ಶಕ್ತಿಯಿಲ್ಲವೆಂದರೆ, ವಿದ್ಯಾಮಂತ್ರಿಗಳು ಇವೊತ್ತೇ 
ಸರಿಯಾಗಿ ಕೆಲಸ ಮಾಡು ಸ ವೆಂದ ದರೆ ಗ ತಾಮ್ರ ಧೀಕ್ಷೆ ಕೊಂಡ ಹಾಗಾಯಿತು. ತನ್ನ 
ಕೆಲಸವನ್ನು ಮಾಡುತ್ತಿಲ್ಲವೆಂದು ಬಾಯಿ ಮಾತಿನಲ್ಲಿ ಹೇಳುವುದಕ್ಕಿಂತ ಕಾರ್ಯತಃ ತೋರಿಸಿ 


y 
+ ಖು ಬಾಮೆ ಘೆ ಫಂ 
ಕೂಡಬೇಕು. ಇದಕ್ಕಾಗಿ ರಾಜಿ ವಾಮಯನ್ನು ಕೂಡಬೇಕು. 


94 ಎಸ್‌. ಶಿವಪ 


ಉಲ ಜ್‌ 
ಇವನ್ನು ನೀವು ಕೊಟರೆ ರಾಜಿನಾಮೆ ಕೊಡುತ್ತಾರೆ. 
ತೀ ಎಸ್‌-ಶಿವಪ್ಪ: ಪಜಾಪಭುತ್ತ ಯಶಸ್ವಿಯಾಗಬೇಕಾದರೆ. ಯಾವುದಾದರೂ ಕೆಲಸವನ್ನು 
ಸರಿಯಾಗಿ ಮಾಡಲಿ ೧ಲವೆಂದು ಮಂತ್ರಿಗಳಾದವರು ತಮ್ಮ ಸ್ಥಾನದಿಂದ ಕೆಳಗಿಳಿದು ಹೋಗುವುದಕ್ಕೆ 


ಸಿದ್ದರಾಗಬೇಕಾದ ಮನೋಭಾವ ಬೆಳೆಯಬೇಕು. ಮೊನ್ನೆ: ತಾನೇ ಪತ್ರಿಕೆಗಳಲ್ಲಿ ಎಲ್ಲರೂ ಓದಿದ್ದೇವೆ. 
ಇಂಗ್ಲೆಂಡಿನಲ್ಲಿ ಒಬ್ಬ ಡೆಪ್ಯುಟಿ ಮಂತ್ರಿಗಳು, ಒಂದು ಸಣ್ಣ ವಿಚಾರಕ್ಕೆ ಎಂದರೆ ಅವರು 
ಉಪಯೋಗಿಸತ್ತಿದ್ದ ಕಾರನ್ನು ಯಾರಿಗೋ ಒಬ್ಬರಿಗೆ ಕೊಟ್ಟದ್ದು ಅದು ಅಪಘಾತಕ್ಕೆ ಈಡಾದ್ದರಿಂದ 


ke ಕಾ ನ್ನು 

ನನ್ನ ಜವಾಬ್ದಾರಿ ವಿಫಲವಾಗಿದೆ. ಮಂತ್ರಿಯಾಗಿರುವುದಕ್ಕೆ ನಾನು ಲಾಯಖ್‌ ಅಲ್ಲ. ಎಂದು 
ರಾಜಿನಾಮೆಯನ್ನು ಸಲ್ರಿಸಿದ್ದಾರೆ. ಅದು ಮ ಅವರು ಪಜಾಪ್ರಭುತ್ತವನ್ನು ಪಾಲಿಸಿಕೊಂಡು 
ಬಂದಿದ್ದಾರೆ. ಸಪ್ರೆ ಸರೇರಣೆಯಿಂದ , ತಮಗೆ ಇದ್ದ ರಾಜಕೀಯ ಜ್ಞಾನದಿಂದ, ಪಜಾಪಭುತ್ತ ಯಶಸ್ವಿಯಾಗಿ 
ನಡೆದುಕೊಂಡು ಬರಬೇಕು ಎಂದರೆ ಇದು ಎಂಥ ಪಜಾಪ್ರಭುತ್ತ ಎಂದು ನಾವು ಪನ್ನ ಮಾಡಬೇಕಾಗಿದೆ. 
ಇವೊತ್ತು ನಮ್ಮ ಕಾಲೇಜುಗಳು ಸರಿಯಾಗಿ ಕೆಲಸ ಮಾಡುತ್ತಿವೆಯೇ ಅಥವಾ ಇಲ್ಲವೇ ಎಂದು 
ವಿಚಾರ ಇ ಮಾಡಬೇಕಾಗಿದೆ. ನಾನು ವಿಶ್ವವಿದ್ಯಾನಿಲಯದ ಒಬ್ಬ ಸದಸ್ಥನಾಗಿ ಅನೇಕ ಕಾಲೇಜುಗಳನ್ನು 
ವೀಕ್ಷಕನಾಗಿ ನೋಡಿದ್ದೇನೆ. ಅವು ಅನೇಕ ಖಾಸಗಿ ಕಾಲೇಜುಗಳಿಗಿಂತ ಉತ್ತಮವಾಗಿ ಕೆಲಸ ಮಾಡುತ್ತಿವೆ. 
ಹೀಗಿರುವಾಗ ಸರ್ಕಾರಿ ಕಾಲೇಜುಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಹೇಳುವುದರ 
ಉದ್ದೇಶವಾದರೂ ಏನು? ಆದರ ಹಿನ್ನೆಲೆ ಏಸು ಯಾರಿಗೆ ಈ ಕಾಲೇಜುಗಳನ್ನು ಮಾರಬೇಕು 
ಎಂದು ಭಾವಿಸಿದ್ದಾರೆಂಬುದನ್ನು ಬಹಿರಂಗವಾಗಿ ಹೇಳಿದರೆ ಇದರ ಹಿನ್ನೆಲೆಯಾದರೂ ಗೊತ್ತಾಗುತ್ತದೆ. 
ಯಾವುದೋ ಒಂದು ಸಂಘಕ್ಕೆ ಅಥವಾ ಯಾವುದೋ ಒಂದು ಮರಕ್ಕೆ ಕೊಡಬೇಕೆಂದು ಮನಸ್ಸು 
ಮಾಡಿದ್ದರೆ, ಬಹಿರಂಗವಾಗಿ, ಧೈರ್ಯವಾಗಿ ಹೇಳಲಿ 


% (ವಿ.ಸ. ನಡವಳಿಕೆ ದಿನಾಂಕ :27ನೇ ಫೆಬವರಿ, 1963) 


kk 


೪ ಸ ce 5. ಮಿ KR —— 
ತೀ ಎಸ್‌.ಶಿವಪ್ಪ - ಸಭಾಪಶಿಯವರೇ. ಜನರಲ್‌ ಅಡಿನಿಷೇಷನ್‌ ವಿಚಾರವಾಗಿ 
ಬ 


ನಾನು ಈಗ ತಾನೆ ಮಾತನಾಡುತ್ತ ಇದ್ದೆ. ಡಿಸಿಕ್ಷಿನ ಆಡಳಿತ ಮತ್ತು ಅವರ ಕೈಕೆಳಗೆ ಇರತಕ್ಕ ಅಧಿಕಾರಿಗಳ 
ಆಡಳಿತದ ವಿಚಾರಕ್ಕೆ ತಾವು ಹೇರಳವಾಗಿ ಹಣವನ್ನು ಇಲ್ಲಿ ತೋರಿಸಿದ್ದೀರಿ. ಜಿಲ್ಲಾ ಆಡಳಿತದ 


ಪರಿಣಾಮವುಂಟಾಗಿದೆ. ಒಂದು ಜಿಲ್ಲೆಗೆ ಒಬ್ಬ ಜಿಲ್ಲಾದಿಕಾ ನೇತೃತ್ವ 
ಮೊದಲನಿಂದಲೂ ಬಂದಿರತಕ್ಕ ಸಂಪ್ರದಾಯ ಇವತ್ತು ಎರಡು ಜನ ಜಿಲ್ಲಾಧಿಕಾರಿಗಳನ್ನಿಟ್ಟರೆ 
ಎಷ್ಟುಮಟ್ಟಿಗೆ ವಕರೂಪತೆಯಿಂದ ಆಡಳಿತ ನಡೆಯುತ್ತದೆ! ಮತ್ತು ತನ್ನದೇ ಆದ ಅಧಿಕಾರ 
ಚಲಾಯಿಸತಕ್ಕ ಮನೋಭಾವ ಬಂದು ಎರಡು ಮಟ್ಟದ ಅಧಿಕಾರ ನಡೆಯುತ್ತ ಇರುವುದರಿಂದ 
ಇಪತ್ತಿನ ದಿವಸ ಜಿಲ್ಲೆಗಳ ಆಡಳಿತದಲ್ಲಿ ಬಹಳವಾಗಿ ಬಿಗಿ ಕಡಿಮೆಯಾಗಿದೆ. ಆದ್ದರಿಂದ ದಯವಿಟ್ಟು 
ಯಾವ ಒಂದು ecಂಗಂMy measure ಸಾಧನೆ ಮಾಡುತ್ತೇವೆ ಎಂದು ಹೇಳುತ್ತೀರೋ ಆ 
ದೃಷ್ಟಿಯಿಂದಲೂ ಕೂಡ ಜಿಲ್ಲೆಗೆ ಒಬ್ಬ ಅಧಿಕಾರಿಯನ್ನು ಹಾಕುವುದು ಸೂಕ್ತ ಆಡಳಿತ ದೃಷ್ಟಿಯಿಂದಲೂ 
ಸಾಧ್ಯವಾದುದು. ಒಂದು ಅಧಿಕಾರದ ಮಿತಿ ಇರತಕ್ಕ ಕಾರ್ಯಕ್ಕೆ ಎರಡು ಅಧಿಕಾರಿಗಳನ್ನು 
ನೇಮಕಮಾಡುವುದರಿಂದ ಕೆಟ್ಟ ಪರಿಣಾಮವಾಗುತ್ತದೆ. ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿ ಇರಬೇಕೆಂಬ 
ಅಭಿಪಾಯ ಈ ಸಭೆ ಎಲ್ಲಾ ಕಡೆಯಲ್ಲೂ ಹುಟ್ಟಿರುವುದರಿಂದ ಅದನ್ನು ಶೀಘವಾಗಿ ಕಾರ್ಯರೂಪಕ್ಕೆ 
ತರುವುದರಿಂದ ಆಡಳಿತ ಬಿಗಿಯಾಗಿ ನಡೆಯುವುದಕ್ಕೆ ಅನುಕೂಲವಾಗುತ್ತದೆ ಎಂದು ಹೇಳುತ್ತೇನೆ. 


ತಮ್ಮ ಭಾಷಣದಲ್ಲಿ ಇಲಾಖಾವಾರು ಎಷ್ನೆಷ್ಟು ಹಣವನ್ನು ಒದಗಿಸಿದ್ದೀರಿ ಮತ್ತು ಯಾವ 
ರೀತಿ ಖರ್ಚು ಮಾಡುತ್ತೀರಿ ಎಂಬ ಅಂಶವನ್ನು ತೋರಿಸಿದ್ದೀರಿ. ನಾನು ಪ್ರತಿಯೊಂದು ಇಲಾಖೆಯ 
ಅಂಕಿ ಅಂಶವನ್ನು ಇವತ್ತಿನ ದಿವಸ ಪ್ರಶ್ನೆ ಮಾಡತಕ್ಕ ಕೆಲಸಕ್ಕೆ ಹೋಗುವುದಿಲ್ಲ. ಏಕೆಂದರೆ ಮುಂದೆ 
ಡಿಮ್ಮಾಂಡ್‌ಗಳು ಬಂದಾಗ ಸಂಬಂಧಪಟ್ಟ ಇಲಾಖೆಯ ಮೇಲೆ ದೀರ್ಫವಾಗಿ ಚರ್ಚೆಮಾಡತಕ್ಕ 
ಅವಕಾಶವಿರುವುದರಿಂದ ಈ ದಿವಸ ಕೆಲವು ಬಾಬುಗಳ ಬಗ್ಗೆ ಮತ್ತು ಆದಕ್ಕೆ ಹೊಂದಿರತಕ್ಕ ಆರ್ಥಿಕ 
ನೀತಿಯ ಬಗ್ಗೆ ಕೆಲವು ವಿಷಯಗಳನ್ನು ಹೇಳದೇ ವಿಧಿಯಲ್ಲ. ಪಥಮವಾಗಿ ಈ ದಿವಸ ಎಜ್ಮುಕೇಷನ್‌ 
ಡಿಮ್ಮಾಂಡ್‌ ಏನಿದೆ ಇದಕ್ಕೆ ಹೇರಳವಾಗಿ ಹಣವನ್ನು ಬಡ್ಡೆಟ್‌ನಲ್ಲಿ ಒದಗಿಸಿದ್ದೀರಿ. 19 ಕೋಟಿ 
ರೂಪಾಯಿಗಳನ್ನು ಮೂರು ವಿಧವಾಗಿ ಏಿಂಗಡಿಸಿದ್ದೀರಿ. ಮೊದಲನೆಯದು ವಿಶ್ವವಿದ್ಯಾನಿಲಯ, 


ನಮ ದೇಶ ಮುಂದುವರಿಯಬೇಕಾದರೆ ವಿದೈೆಗೆ ೭ ಒಳೆಯ ಸಂಪದಾಯವನ್ನು ಹಾಕಿಕೊಂಡು 
ಹೋಗಬೇಕು. ವಿದ್ಯ ಅದರಲ್ಲೂ ವಿಶ್ವವಿದ್ಯಾನಿಲಯದ ವಿದ್ಯೆ ದೇಶದಲ್ಲಿ ಮುಖಂಡರನ್ನು ತಯಾರು 
ಮಾಡತಕ್ಕ ಒಂದು ವಿದ್ಧಾಃ ಭಾಸವಾಗಿದೆ. ಪದವೀಧರರನ್ನು ತೆಯಾರುಮಾಡತಕ್ಕ ವಿಶ್ವವಿದ್ಯಾನಿಲಯ 


ಎ [ ವ 
ಮುಂದೆ ಅವರು ಎಲ್ಲಾ ಖು ತ್ರದಲ್ಲೂ ಪುವೀಣರಾಗುವಂತೆ ಮಾಡತಕ್ಕ ವಿಶ್ವವಿದ್ಯಾನಿಲಯ, ಅದು 
ಸರ್ವ ಸುಂದರವಾದ, ಸರ್ವಸಮರ್ಪಕವಾದ ನೀತಿಯನ್ನು ಬೆಳೆಸಿಕೊಂಡು ಹೋಗಬೇಕಾಗಿದೆ. 


ಇ 


ಇವತ್ತು ಮೈಸೂರು ದೇಶದಲ್ಲಿ ಎರಡು ವಿಶ್ವವಿದ್ಯಾನಿಲಯಗಳು ಇವೆ. ಒಂದು ಕರ್ನಾಟಕ 

ವಿಶ್ವವಿದ್ಯಾನಿಲಯ, ಇನ್ನೊಂದು ಮೈಸೂರು ONG ಮೈಸೂರು ek 

ಬಹಳ ಹಳೇ ಕಾಲದಿಂದಲೂ ಕೂಡ ಇಂಡಿಯಾ ದೇಶಕ್ಕೇ ಹೆಸರು ವಾಸಿಯಾದ 
ವಿಶ್ವಃ 


ers Si ಒಂದು ಸರಿಯಾದ ನೀತಿಯನ್ನು ಅನುಸರಿಸಿಕೊಂಡು 


ಬರುತ್ತಿಲ್ಲ ಎಂದು ವಿಷಾದದಿಂದ ಹೇಳಬೇಕಾಗಿದೆ. 

ಈ ದಿವಸ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಬ್ಬ ಉಪಕುಲಪಶಿಯವರನ್ನು ನೇಮಕ 
ಮಾಡದೆ ಈ ಪಶ್ನೆಯನ್ನು ಹಿಂದೆ ಹಿಂದಕ್ಕೆ ತಳ್ಳಿಕೊಂಡು ಬರುತ್ತಿದ್ದಾರೆ. ನಮ್ಮ ಸರ್ಕಾರದವರು ಈ 
ವಿಚಾರದಲ್ಲಿ ಏಕೆ ಹೀಗೆ ಹಿಂದುಮುಂದು ನೋಡುತ್ತಿರುವುದು ಕಾರಣವೇ ಗೊತ್ತಾಗುತ್ತಿಲ್ಲ. ಈ 
ಉಪಕುಲಪತಿಯವರನ್ನು ಖಾಯಂ ಆಗಿ ಸೇಮಿಸತಕ್ಕ ಇಂಥಾ ಒಂದು ಸಣ್ಣ ಕೆಲಸವನ್ನು ಸಹ 
ಮಾಡಲು ಈ ಸರ್ಕಾರಕ್ಕೆ ಶಕ್ತಿಯಿಲ್ಲದಿದ್ದರೆ ಇವರು ಇನ್ನೇನು ಕೆಲಸ ಮಾಡಲು ಇವರಿಗೆ ಶಕ್ತಿಯಿದೆ 


0) ಹೂ 


ಎಂಬುದನ್ನು ಈಗ ಈ ಸ ವಿಚಾರ ಮಾಡಬೇಕಾಗಿದೆ. ಕಳೆದ ಆರು ತಿಂಗಳಿಂದಲು ಹೀಗೆ 
ಹಿಂದೆಮುಂದೆ ನೋಡುತ್ತಾ ಈ ಸ್ಥನಕ್ಕೆ ಯಾರನ್ನೋ ಒಬ್ಬರನ್ನು ಹೊರಗಡೆಯಾರುತ್ತೇವೆಂದು 
ಸರ್ಕಾರದವರು ಹೇಲಿಕೊಂಡು ಇದನ್ನು ಹೇ ತಳ್ಳಿಕೊಂಡು ಬರುತ್ತಿದ್ದಾರೆ. ಈ ವಿಚಾರದಲ್ಲಿ ನಮ್ಮ 
ಸರ್ಕಾರದವರ ಖಚಿತವಾದ ನಿಲುವೇನು ಎಂಬುದನ್ನು ಈ ಸಭೆಗೆ ಅವರು ತಿಳಿಸಲೇ ಬೇಕು. 


ತರು ಸಿತಿ 
[9] 
ಏತಕ್ಕೆ ರಬೆಚು? ಈ ದಿವಸ ನಮ ರಾಜದಿಂದ ಆನೇಕ ವಿದ್ದಾವಂತರು ಸಂರ 


ಸಂಸದೀಯ ಪಟು 97 


ನಮ್ಮಲ್ಲೇ ಇರುವಾಗ ಈ ದಿವಸ ನಾವು ಈ ಸ್ಥಾನಕ್ಕೆ ಒಬ್ಬರನ್ನು ಹೊರಗಡೆಯಿಂದ ತರುವುದೇಂದರೆ 


೬ನ [] ps 
ಏನರ್ಥ? ಇಂಥ ಮೀಸಾಮೇಷವನ್ನು ಸಮ್ಮ ಸರ್ಕಾರ ಏಕೆ ಮಾಡುತ್ತಿದೆಯೋ ಕಾಣೆ. 


ತೀ ಸಿ.ಜೆ. ಮುಕ್ಕಣ್ಣಪ್ಪ- ನಿಷ್ಠಕ್ಷವಾದ ಯೋಗ್ಯರಾದವರನ್ನು ತರುತ್ತಾರೆ. 


ಶ್ರೀ ಎಸ್‌.ಶಿವಪ್ಪ - ನಾನೂ ಸಹ ಅಂಥಾ ಯೋಗ್ಯರಾದವರನ್ನೂ ನಿಷ್ಟಕ್ಷಪಾತದಿಂದ 


ಕೆಲಸ ಮಾಡತಕ್ಕವರನ್ನೇ ಅಲ್ಲಿಗೆ ಹಾಕಬೇಕೆಂದು ಹೇಳುತ್ತೇನೆ. 


ತೀ ಎ.ಪಿ. ಅಪ್ಪಣ್ಣ - ಈ ಹಿಂದೆ ನೀವೇ ಹೊರಗಡೆಯಿಂದ ಯಾರನ್ನಾದರೂ 
ತರಬೇಕಾಗಿತ್ತು ಎಂದು ಹೇಳಿಲ್ಲವೇ? 


ತೀ ಎಸ್‌.ಶಿವಪ್ಪ - ನಾನು ಹಾಗೆ ಎಂದೂ ಹೇಳಿಲ್ಲವೆಂದು ಖಚಿತವಾಗಿ ಶಿಳಿಸುತ್ತೇನೆ. 
ನಮ್ಮ ರಾಜ್ಯವನ್ನು ಅಳುವ ಶಕ್ತಿ ನಮಗಿದೆ ಎಂದು ಹೇಳತಕ್ಕವರಲ್ಲಿ ನಾನೂ ಒಬ್ಬ ಸಮಯಕ್ಕೆ ತಕ್ಕ 
ಹಾಗೆ ಸಾಧನೆಮಾಡಲು, ಮಾತನಾಡಲು, ತರ್ಕವನ್ನು ಬದಲಾವಣೆ ಮಾಡಿಕೊಳ್ಳುವ ಅಗತ್ಯ ನಮ್ಮ 


ಪಕಕಿಲ್ಲ. ಆ ಪಕ್ಷದವರಿದ್ದರೂ ಇರಬಹುದು. 


MM 

ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಈ ದಿವಸ ಸರ್ಕಾರದವರು ಈ ಕಾಲೇಜುಗಳ 
ಜಾಸ್ತಿಮಾಡತಕ್ಕ ಸಂದರ್ಭದಲ್ಲಿ ಹೊರಡಿಸಿರತಕ್ಕ ಆಜ್ಞೆಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ತುಂಬಾ 
ತೊಂದರೆಯುಂಟಾಗಿದೆ. ಫೀ ಜಾಸ್ತಿ ಮಾಡಿ ಕಾಲೇಜುಗಳ ಆಡಳಿತವನ್ನು ಅಭಿವೃದ್ಧಿ ಮಾಡುತ್ತೇವೆ. 
ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಕರ್ಯಗಳನ್ನು ಒದಗಿಸುತ್ತೇವೆ, ವಿದ್ಯಾರ್ಥಿಯರುಗಳನ್ನು ನೇಮಕ 
ಮಾಡುತ್ತೇವೆಂದು ಏನೇನೋ ಆಶ್ವಾಸನೆಗಳನ್ನು ನಮ್ಮ ವಿದ್ಯಾ ಮಂತ್ರಿಗಳು ಕೊಟ್ಟಿದ್ದರು. ಆದರೆ ಈ 
ದಿವಸ ಆ ಆಶ್ವಾಸನೆಗಳನ್ನು ಅವರು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ? ಈ ವಿಚಾರವನ್ನು ಕೇಳುವ 
ಹಾಗೇ ಇಲ್ಲ. ಯಾರಾದರೂ ಒಬ್ಬ ವಿದ್ಯಾರ್ಥಿಗೆ ಈ ದಿವಸ ಸ್ಥಾಲರ್‌ಷಿಪ್‌ ಬಂದರೆ ಅವನಿಗೆ 
ಪ್ರೀಷಿಪ್‌ ಇಲ್ಲ ಎ೦ದು ಆಜ್ಞೆ ಮಾಡಿದ್ದಾರೆ. ಇದರಿಂದ ಬಹಳ ಕುಂದುಕ ಉಂಟಾಗಿದೆ. ಯಾವತ್ತೂ 
೦ಥ ಆಜ್ಞೆಹೊರಟಿರಲಿಲ್ಲ. ಇಲ್ಲಿಯತನಕ ಯಾವ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತಿತ್ಲೋ 
ಅವನು ಸ್ಕೂಲು ಫೀಜನ್ನು ಕೊಡಬೇಕಾಗಿರಲಿಲ್ಲ ಆದರೆ ಈ ದಿವಸ ಹೊರಡಿಸಿರತಕ್ಕ ಅನೇಕ 
ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯುಂಟಾಗಿದೆ. ದಯವಿಟ್ಟು ಈ ಆಜ್ಞೆಯನ್ನು ಸರ್ಕಾರದವರು 


p 


ವಾಪಸ್ಸು ತೆಗೆದುಕೊಂಡು ಆ ತೊಂದರೆಯನ್ನು ತಪ್ಪಿಸಬೇಕೆಂದು ಹೇಳುತ್ತೇನೆ. ವಿದ್ಯಾರ್ಥಿಗಳು 
ಕೊಡತಕ್ಕ ಫೀ ಜಾಸ್ತಿ ಆಗಿದ್ದರೂ ಹೆಚ್ಚು ಉಪಾರ್ಧಯಾಯರನ್ನು ನೇಮಕಮಾಡದಿದ್ದರೆ ಹೋಗಲಿ 
ಎಷ್ಟು ಜನ ಒಂದು ಕಾಲೇಜಿಗೆ ಉಪಾಧ್ವಾಯರಿರಬೇಕೋ ಆಷ್ಪನ್ನು ಕೂಡ ಈಗ ನೇಮಕಮಾಡಿಲ್ಲ. 
ಹೀಗಾಗಿ ಕಾಲೇಜುಗಳಲ್ಲಿ ಎಲ್ಲಿಯೂ ಪಾಠ ಪ್ರವಚನಗಳು ಸರಿಯಾಗಿ ನಡೆಯುತ್ತಿಲ್ಲ ನಮ್ಮ 


ತ ನೆ ದೆ ಎನ್ನಿ —: 3 ಠಂ A 
ಹಾಸನ ಕಾಲ್ತಿ;ು ಒಂದನ್ಸೇ ತೆಗೆದುಕೊಳ್ಳೋಣ. ಅದಕ್ಕೆ ಒಬ್ಬ ಖಾಯಂ ಪ್ರಿನಿಸಿಪಾಲರನ್ನು ನೇಮಿಸಕಕ್ಕ 


ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಎಷ್ಟರ ಮಟ್ಟಿಗೆ ಈ ಸರ್ಕಾರಕ್ಕೆ ಕಾಲೇಜುಗಳ ಆಡಳಿತ ನಿರ್ವಹಿಸಲು 
ಶಕ್ತಿ ಇದೆ ಎಂಬುದನ್ನು ನಾವು ಆರಿತುಕೊಳ್ಳಬಹುದು. ಆದರೆ ಎಷ್ಟೋ ಸಾರ್ತಿ ವೇದಿಕೆಗಳ ಮೇಲೆ 
ವಿದ್ಧಾ ಮಂತ್ರಿಗಳೇ ಮಿದ್ದಾಗಿ ಈ ಸರ್ಕಾರಿ ಕಾಲೇಜುಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ನಮ್ಮ 


ರಿ ಸ್‌? [a) 
ಕಾಲೇಜುಗಳಲ್ಲಿ ವಿದ್ಯಾ ಮಟ್ಟ ಕೆಳಗಿಳಿಯುತ್ತಿದೆಯೆಂದೂ ಈ ವಿಚಾರದಲ್ಲಿ ಖಾಸಗೀ ಕಾಲೇಜುಗಳೇ 
ಜೆನ್ನಾಗಿ ಕೆಲಸ ಮಾಡುತ್ತಿವೆ ಎಂದೂ ಅನೇಕ ಕಡೆ ಹೇಳಿದ್ದಾರೆ. ಇದು ಏನನ್ನು ಸೂಚಿಸುತ್ತಿದೆಯೆಂದರೆ- 


ಅವರನ್ನು ಅವರೇ ನಿಂದನೆ ಮಾಡಿಕೊಂಡಿದ್ದಾರೆ. ಅವರು ಕಾಲೇಜಿಗೆ ಸಕಾಲಕ್ಕೆ ಉಪಾದ್ಧಾಯರನ್ನು 
ನೇಮಕ ಮಾಡದೆ ಮತ್ತು ನೀತಿಗೆ ಏನೆಂದು ಹೇಳೆ ೋಣ? ಅವರ ಆಡಳಿತದಲ್ಲಿರತಕ್ಕ ಲಾಯಖ್ಯೆ? 
ಎಂಬ ಪ್ರಶ್ನೆಗೆ ಅವರೀಗ ಉತ್ತರ ಕೊಡಬೇಕಾಗಿದೆ. ಯಾವಾಗ ಒಂದು ಸ್ಥಾನದಲ್ಲಿ ಒಬ್ಬದಿರುತ್ತಾರೋ 
ಸವನ್ನು ದಕ್ಷತೆಯಿಂದ ನೆರವೇರಿಸಲು ಸಾಧ್ಯವಿಲ್ಲವೆಂದು ಕಂಡುಬಂಡಾಗ 
ಅವರು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಂತೆ ಆಗಲಿಲ್ಲ. ಹಾಗೆ ತಮ್ಮ ಜವಾಬ್ದಾರಿಯನ್ನು 

ಹಾಗೆ ತಮ್ಮ ಜವಾಬ್ದಾರಿಯನ್ನು ಯಾವಾಗ ಅವರು ಸರಿಯಾಗಿ 
ಮೋ ಆಗ ಅವರು ಆ ಸ್ಥಾನದಲ್ಲಿರುವ ಹಕ್ಕು ಆವರಿಗಿರುತ್ತದೆಯೇ ಎಂಬ ಮೂಲಭೂತ 


(4 
sil 
(2 
€l 
gd a 
[Gs 
€l 
[el 
pt 
[© 


ನಿರ್ವಹಿಸಿಲ್ಲ ನದಲ್ಲಿ 
ಪ್ಲೆಗೆ ಅವರೀಗ ಉತರ ಹೇಳಬೇಕಾಗಿದೆ 
೪ ಜೆ \ uN ಲ! [23 N 


ಇನ್ನು ಚಿನ್ನದ ನಿಯಂತ್ರಣದ ವಿಚಾರಕ್ಕೆ ಬಂದರೆ - ಇದರಿಂದ ದೇಶದಲ್ಲಿ ಒಂದು 
ದೊಡ್ಡ ಉಲ್ಲಣ ಪರಿಸ್ಥಿಶಿಯುಂಟಾಗಿದೆ. ದೇಶದಲ್ಲಿ ಇಂಥ ಉಲ್ಲಣ ಪರಿಸ್ಥಿತಿ ಉಂಟುಮಾಡಿರತಕ್ಕ 
ಎರಡು ವಿಚಾರಗಳೆಂದರೆ ಒಂದು ಈ ಚಿನ್ನದ ನಿಯಂತ್ರಣ ಆಜ್ಞೆ ಮತ್ತೊಂದು ಪಾನನಿರೋಧದ 
ಆಜ್ಞೆ ಈ ಎರಡನ್ನೂ ಸರ್ಕಾರ ಅರ್ಧಮರ್ಧ ಮನಸ್ಸಿನಿಂದ ಮಾಡಲು ಹೊರಟಿದೆ. ಸರ್ಕಾರದವರ 
ಪೂರ್ಣವಾಗಿ ಯಾವ ಮನುಷ್ಯನೂ ಚಿನ್ನದ ಆವರಣಗಳನ್ನು ಇಡಲೇ ಬಾರದು ಎಂತ ಮಾಡಲಿ. 
ಅಗ ನಾವು ಮೊರಾರ್ಜಿ ಭಾಯಿಯವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆಂತ ಹೇಳೋಣ. 
ಅದಕ್ಕೆ ಬದಲು ॥ ಕ್ಯಾ ಜೆನ್ನದ ಒಡವೆಗಳನ್ನು ಹಾಕಬೇಕು. ಅಭರಣ ರೂಪದಲ್ಲಿ ಎಷ್ಟು ಚಿನ್ನವಿದ್ದರೂ 
ಪರವಾಗಿಲ್ಲ ಘಟ್ಟೀ ರೂಪದಲ್ಲಿರಬಾರದು ಎಂತ ಹೇಳಿದರೆ ಇದೇನು ವಿಚಿತ್ರ? ಇದರಿಂದ ಕಳ್ಳಸಂತೆ 
ವ್ಯಾಪಾರಕ್ಕೆ ಅವಕಾಶವಾಗುತ್ತದೆ. ದೇಶಕ್ಕೆ ಇದರಿಂದ ಯಾವ ಒಳ್ಳೇ ಪರಿಣಾಮವೂ ಆಗುವುದಿಲ್ಲ. 
ಆಕ್ಕ ಸಾಲಿಗರಿಗೆ ಜೀವನಕ್ಕೆ ಉದ್ಯೋಗವಿಲ್ಲದೆ ತುಂಬಾ ತೊಂದರೆ ಉಂಟಾಗಿ ಅವರು 


p) 
ಬೀದಿಬೀದಿಗಳಲ್ಲಿ ಆರೆಯುತ್ತಿದ್ದಾರೆ. ಈ ವಿಚಾರದಲ್ಲಿ ಒಂದು ದೊಡ್ಡ ಗೊಂದಲವೇ ಎದ್ದಿದೆ. 14ಕ್ಕಾ. 
ಚಿನ್ನ ಎಲ್ಲಿಯೂ ದೊರೆಯುತ್ತಿಲ್ಲ ಸರ್ಕಾರದವರೂ ಮಾರಾಟ ಮಾಡುತ್ತಿಲ್ಲ. ಹೀಗಾಗಿ ಈ ಚೆನ್ನೆ 


Mr. Deputy Speaker- What is it that the State Government can 


ಸಂಸದೀಯ ಪಟು 99 


ಶ್ರೀ ಎಸ್‌.ಶಿವಪ್ಪ - ಇವೊತ್ತಿನ ಮೈಸೂರು ದೇಶದಲ್ಲಿರುವ ಅಕ್ಕಸಾಲಿಗ ನಮ್ಮದೇಶದ 
ಬೊಕ್ಕಸಕ್ಕೆ ತೆರಿಗೆ ಕೊಡುತ್ತಾನೆ. ಕಂದಾಯ ಕೊಡುತ್ತಾನೆ. ಆದುದರಿಂದ ಅವನಿಗೆ ಒಂದು ಕೆಲಸ 
ಕೊಡ್‌ತಕ್ಕ ಜವಾಬ್ದಾರಿ ನಮ್ಮದು. ನಮ್ಮೆ ಸಂಸ್ಥಾನದಲ್ಲಿ ಇವೊತ್ತು ಈ ಜನ 
ನಿರುದ್ಕೋಗಿಗಳಾಗಿರುವುದರಿಂದ ಅವರಿಗೆ ಒಂದು ಹುದ್ದೆಯನ್ನು ನಿರೂಪಣೆ ಮಾಡತಕ್ಕ 
ಜವಾಬ್ದಾರಿಯನ್ನು ಮೈಸೂರು ಸರ್ಕಾರ ಹೊಂದಿರುತ್ತದೆ. ಚಿನ್ನದ ಹತೋಟಿ ಆಜ್ಜೆಕೇಂದ್ರ ಸರ್ಕಾರದ್ದು. 
ಅದಕ್ಕೂ ನಮಗೂ ಸಂಬಂಧವಿಲ್ಲವೆಂದು ಹೇಳತಕ್ಕದ್ದು ಯಾವ ನೀತಿಯೂ ಅಲ್ಲಿ ಅವನಿಗೆ ಒಂದು 
ಉದ್ಯೋಗವನ್ನೂ ಹುದ್ದೆಯನ್ನು ಕಲ್ಲಿಸಿ ಕೊಡಲೇಬೇಕು ಎಂದು ನಾನು ಒತ್ತಾಯ ಪೂರ್ವಕವಾಗಿ 
ಮನವಿ ಮಾಡಿಕೊಳ್ಳುತ್ತೇನೆ. 


ಪಾನನಿರೋಧವೂ ಕೂಡ ಅರ್ಧ, ಅರ್ಥವಾಗಿದೆ. ಒಂದು ಕಡೆ ನೋಡಿದರೆ 
ಬೆಂಗ ಸಳೂರಿನಲ್ಲ ವಿನೀಯವಿದೆ. ಹೊರಗಡೆ ಪಾನನಿರೋದಧವಿದೆ. ಪಧಾನ ನಗರದಂಥ ಸರ್ಕಾರದ 
ಕೇಂದ್ರವಾದ ಬೆಂಗಳೂರು ನಗರದಲ್ಲಿ ಯಾರೇ ಆಗಲಿ ಕುಡಿದು ಮೆರೆಯಬಹುದು. ತುಮಕೂರು 
ಅಥವಾ ಬೇರೆ ಕಡೆ ಕುಡಿದರೆ ಅವನನ್ನು ಶಿಕ್ಷೆಗೆ ಗುರಿ ಮಾಡುತ್ತೀರಿ. ಹೀಗಾದರೆ ನಿಮ್ಮ ನೀತಿ ಏನು 
ಸಾಧನೆ ಮಾಡಿದಂತಾಯಿತು ಎಂದು ಕೇಳುತ್ತೇನೆ. ಪಾನೀಯವನ್ನು ರದ್ದು ಮಾಡುತ್ತೇನೆಂದು 


ಹೇಳಿದರೂ ಅದು ಸಾಧ್ಯವಾಗಿಲ್ಲ. ಶ್ರೀಮಾನ್‌ ಅಪ್ಪಣ್ಣನವರ ಸ್ಥಳಕ್ಕೆ ಕೊಡುಗೆ ಜಿಲ್ಲೆಗೆ ಹೋದ 
ನೀರು ಕುಡಿದ ಹಾಗೆ ಕುಡಿಯ ಬಹುದು. ಅಲ್ರಿ ನಿರ್ಬಂಧವಿಲ್ಲ. ಪ ಪಾನನಿರೋಧ ಕಾಗದದ ಮೇಲೆ 
ಜಾರಿಯಲ್ಲಿದೆಯೇ ಹೊರತು ಕಾರ್ಯತಃ ಜಾರಿಯಲ್ಲಿಲ್ಲ. ಇದರಿಂದ ಸರ್ಕಾರಕ್ಕೆ ಪ್ರಯೋಜನವೇ, 
ಯಾರಿಗೆ ಪ್ರಯೋಜನ ಎನ್ನುವುದನ್ನು ಇವೊತ್ತು ವಿಮರ್ಶೆ ಮಾಡಬೇಕು. ಯಾವ ಒಂದು ನೀತಿಯಿಂದ 
ಪಾನ ನಿರೋಧವನ್ನು ಜಾರಿಗೆ ತಂದಿರೋ ಆ ಒಂದು ನೀತಿ ಸಾಧನೆಯಾಗದೆ ಆ ಗುರಿಯನ್ನು 
ಮುಟ್ಟಿದೆ ಯಾವ ಮುಖದಿಂದ ಈ ನೀತಿಯನ್ನು ಆಚರಣೆಗೆ ತರುತ್ತಿದ್ದೀರಿ, ಮುಂದುವರಿಸುತ್ತಿದ್ದೀರಿ 
ಎಂದು ಕೇಳುತ್ತೇನೆ. ಇದು ನೂರಕ್ಕೆ ನೂರುಭಾಗ ಆ ಯಶಸ್ವಿಯಾಗಿದೆ. ಇಂಥ ನೀತಿಯನ್ನು 
ದೇಶದಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಿದ್ದೀರಿ ಎಂದರೆ ಯಾರಿಗೆ ಉಪಯೋಗವೆಂದು 
ಕೇಳುತ್ತಿದ್ದೇನೆ. ಪಾನನಿರೋಧವನ್ನು ಜಾರಿಯಲ್ಲಟ್ಟು ಕೊಂಡಿರುವುದರಿಂದ ಕುಡಿಯತಕ್ಕ ಮನುಷ್ಠನಿಗೂ 

ಬಡ ಕ್ಷೇಮವಿಲ್ಲ. ಹೆಚ್ಚು ದುಡ್ಡು ಕೊಟ್ಟು ಕದ್ದು ಕಳ್ಳತನದಿಂದ ಕುಡಿದು ಆರೋಗ್ಯವನ್ನೂ ಪಾಳು 
ಸ ಕೊನೆಗೆ ಪೊಲೀಸಿನವ ಕೆಗೆ K ಕೊರ್ಟ್‌ ಮುಂದೆ ಹೋಗಿ ಒಬ 


pe 


ಜಿತವಾದ ಕಾನೂನು. ನಿಮಗೆ ಯೋಗತೆ 


[9 


[ 


[i 
[3 
5 
2 
p 
p 
23 
8 
4 
[2 
IS 
tl 
Fy) 
PL 
[od 
8 
p 


ಪಾಕಿ ಜೈಲಿಗೆ ಕಳಿಸಬೇಕೆಂದು ಈ ಕಾನೂನು ಮಾಡಿದ್ದೀರಾ? ಎಲ್ಲರನ್ನೂ €x-convicts 
ಮಾಡಬೇಕೆಂದು ಈ ಕಾನೂನು ಮಾಡಿದ್ದೀರಾ? ಇದರಿಂದ ನೀತಿ ಸಾಧನೆಯಾಗುತ್ತಿದೆಯೇ? 
ದರಿಂದ ಸರ್ಕಾರ ಪಾನನಿರೋಧ ನೀತಿಯನ್ನು ಪುಸಯೋಜನೆ ಮಾಡಿ ಒಂದು ದೃಡ 
ನೀತಿಯನ್ನು ತಾಳಿ, ಅದನ್ನು ದೇಶಕ್ಕೆ ಹೇಳಬೇಕೆಂದು ನಾನು ಸರ್ಕಾರವನ್ನು ಕೇಳುತ್ತೇನೆ. 


4 4 
ಕೃಷ್ಣ-ಗೋದಾವರಿ ನೀರಿನ ಹಂಚಿಕೆ ವಿಚಾರವಾಗಿ ನಿನ್ನೆ ದಿವಸ ಮುಖ್ಯ ಮಂತ್ರಿಗಳು 
ಸಭೆಯಲ್ಲಿ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ-ಗೋದಾವರಿ ನೀರಿನ ಹಂಚಿಕೆ 
ಬಗ್ಗೆ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ ಸಮಗೂ ಇದರಲ್ಲಿ ಹಕ್ಕು ಏನಿದೆ ಅದನ್ನು ಸಾಧನೆ 
ಮಾಡಬೇಕು ಎಂದು ಕೇಳಿದಾಗ ಅವರು ಹೇಳಿದರು; ಆಂದ್ರ ಸರ್ಕಾರದವರು ಏನೇ ಮಾಡಲಿ, 
ನಾಗಾರ್ಜುನ ಸಾಗರ ಕಟ್ಟಲಿ, ಶೀ ಶೈಲು ಯೋಜನೆ ಕಟ್ಟಲಿ. ನಾವೂ ಅಪ್ಪರ್‌ ಕೃಷ್ಣ ಕಟ್ಟುತ್ತೇವೆ, 
ಮಲಪಭ ಕಟ್ಟುತ್ತೇವೆ ಎಂದು ಸರ್ಕಾರದ ನೀತಿ ಇದಲ್ಲ. ನಮ್ಮ ಭಾಗಕ್ಕೆ ಎಷ್ಟು ನೀರು ಬರಬೇಕು, 
ಮ್ಮ ಹಕ್ಕು ಎಷ್ಟು ಎನ್ನುವುದನ್ನೂ ಅಖ್ದೆರಾಗಿ ತೀರ್ಮಾನ ಮಾಡಲು ಕೇಂದ್ರ ಸರ್ಕಾರವನ್ನು 
ಒತ್ತಾಯ ಮಾಡಬೇಕು. ಅಲ್ಲಿಂದ ತೀರ್ಮಾನ ತೆಗೆದುಕೊಳ್ಳದೆ ಅಂಧ ಸರ್ಕಾರದವರು ಕಟ್ಟಿ ಕೊಳ್ಳಲಿ, 
ಮದ್ರಾಸಿನವರು ತೆಗೆದು ಕೊಳ್ಳಲಿ, ನಾಪು ಕಟ್ಟುತ್ತೇವೆಂದರೆ ಇದು ಯಾವ ನೀತಿ? ಇದೇನು 
ಹುಡುಗಾಟವೇ? ಹಳ್ಳಿಯ ವ್ಯಾಜ್ಯವೇ ಸರ್ಕಾರಗಳ ಮಧ್ಯೆ ನಡೆಯುತ್ತಿರುವ ನ್ಯಾಯಕ್ಕೆ ತೀರ್ಪು 
ಬೇಡವೇ? ಇದರ ಬಗ್ಗೆ ತೀ ರ್ಪುಕೊಡಲು ಕೇಂದ್ರ ಸರ್ಕಾರದ ನಮ್ಮ ಹಕ್ಕನ್ನು ಸಾ ಸ. ಮಾಡತಕ್ಕ ಶಕ್ತಿ 
ಇಲ್ಲವೇ? ನಾವು ಅಪ್ಪರ್‌ ಕೃಷ್ಣ ಪ್ರಾಜೆಕ್ಟ್‌ ಕಟ್ಟುತ್ತೇವೆ, ಅವರು ನಾಗಾರ್ಜುನ ಸಾಗರ ಕಟ್ಟಲಿ ಎಂದರೆ 
ಅಪ್ಪರ್‌ ಕೃಷ್ಣ ಪ್ರಾಜೆಕ್ಟ್‌ ಕಟ್ಟಲು ಎಷ್ಟು ಕೋಟಿ ರೂಪಾಯಿ ಬೇಕಾಗ ಸುತ್ತದೆ? ಇವೊತ್ತು ತ್ತು ಇದ್ಕೆ 50 ಲಕ್ಷ 
ರೂಪಾಯಿ ಬಡ್ಜೆಟ್‌ ಮಂಜೂರು ಮಾಡಿದ್ದೇನೆಂದರೆ, ಅದಕ್ಕೆ ಬೇಕಾಗುವುದು 50-60 ಕೋಟಿ 
ರೂಪಾಯಿ ಇಷ್ಟು ಹಣ ನಮ್ಮ ಹತ್ತಿರ ಇದೆಯೇ, ನಮಗೆ ಶಕ್ತಿ ಇದೆಯೇ? ಅಷರು ಕಟ್ಟಲಿ. ನಾವೂ 
ಕಟುತ್ರೇವೆನ್ನುವುದು FGA ಪ ಸರತ ಮಾತೇ ಹೊರತು ನಮ್ಮ ಹಕ್ಕನ್ನು ಸಾಧನೆ 


ಜಾ ಬ್ಬು 


ಪರಿಹಾರ Hn € ಹೊರತು ಅವರೂ ಕ ಟಿ. ನಾವೂ FE ಹೇಳಿದರೆ 
ಜಗಳವಾಡಿದಂತಾಗುತ್ತದೆಯೇ ಹೊರತು ನಮಗೆ ಬರಬೇಕಾದ ಹಕ್ನನ್ನು ಸಾಧನೆ 
ಮಾಡಿದಂತಾಗುವುದಿಲ್ಲವೆಂದು ವಿಷ ಪಾದದಿಂದ ಹೇಳಬೆಣಾಗಿದೆ. 


ಇದೆ 
ಎ ದೀೀರಾವರಿ ಶಾಖೆಯ ಉಪಮಂತಿಗಳ ು) — 


share from the Centre. 


101 


ಶ್ರೀ ಎಸ್‌. ಶಿವಪ್ಪ - ಈ ವಿಚಾರದಲ್ಲಿ ಸರ್ಕಾರಿ ಏನೊಂದು ಕಾರ್ಯವನ್ನು 


pe) 


ಮಾಡಬೇಕಾಗಿತ್ತೋ ಅದನ್ನು ಮಾಡದೆ ವಿಫಲಗೊಂಡಿದೆ ಎಂದು ನಾನು ನಿರ್ದಿಷವಾಗಿ 


ಹೇಳಬೇಕಾಗಿದೆ. ನಮ್ಮ ಕೆಲಸವನ್ನು ಸಾಧನೆ ಮಾಡಬೆ ನೇಕಾಗಿದ್ದರೆ 
ಪತಿಭಾಶಾಲಿಗಾಗಿ ಕೇಂದ ಸರ್ಕಾರದ ಮುಂದೆ : ಇಟ್ಟು ಕೇಳಬೇಕು. ಮು 


ದಾಗ ತಮ್ಮ ಕ ಷ್ಟಿದೆ, ಕೊಡಬೇಕು ಎಂದು ನಿರ್ದಿಷ್ಟ ಅಭಿಪ್ರಾಯವನ್ನು ಕೇಂದ್ರದಲ್ಲಿ 
ತಿಳಿ ವ ನಾವು ಶಹಬಾಸ್‌ಗಿರಿ ಕೊಡುತ್ತಿದ್ದೆವು. ಗುಲ್ಲಾಟಿ ಕಮಿಷನ್‌ ವರದಿ ಕೇಂದ್ರದ ಮುಂದೆ 
ಇದೆ. ಅವರು ಸಾಕ್ಷಿ ಸಾಹಿತ್ಯಗಳಸ್ನೂದಗಿಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಒಂದು ಪ್ರಭಾವವನ್ನು 


ks) 
ಸಾಕಷ್ಟು ಚಲಾಯಿಸತಕ್ಕ ಶಕ್ತಿ ಇಲ್ಲವೇ? ಮೈಸೂರು ದೇಶಕ್ಕೆ ಬಹಳ 
ನಿಮಗೆ ಬರಲಿ ಎಂದು ಹೇಳುತ್ತಿದ್ದೇನೆ. ಹಾಗಿಲ್ಲದೆ ಸುಮ್ಮನೆ ಮಾ 


ಆ 


€ 


ಸಭಾಪತಶಿಗಳೇ, ಹೆಚ್ಚು ವಿವರಗಳನ್ನು ಹೇಳಲು ಹೋಗುವುದಿಲ್ಲ. ಮು 
ಒಂದು ಮಾಶನ್ನು ಹೇಳುತ್ತೇನೆ. ದಯವಿಟ್ಟು ಪಚಾರ ಕಾರ್ಯದಲ್ಲಿ ಮಗ್ನರಾಗಬೇಡಿ, ಕೆಲ 


ಬಿ 
ನಮ್ಮ ಪ್ರತಿಪಾದನೆ 


ಯನ್ನು 


ಖೃಮಂತ್ರಿಗಳು ಳು ದೆಹಲಿಯಾತ್ರೆ 


ಛ ಉಪಕಾರ ಮಾಡತಕ್ಕ ಶಕ್ಷಿ 


ತ 


Kk 


ನಾಡುತ್ತಿದ್ದರೆ, ಅದು ಬರೀ 
ಪ್ರಚಾರದ ಮಾತಾಗುತ್ತದೆ, ನಮ್ಮ ಕೆಲಸ ಮಾತ್ರ ಸಾಧನೆಯಾಗುವುದಿಲ್ಲ. ನಮ್ಮ ಕೆಲಸ 


ಸಾಧನೆಯಾಗಬೇಕು. ಈಗ ಪ್ರಚಾರ ಜಾಸ್ಲಿಯಾಗಿ ಕೆಲಸ ಏಸಾಗಬೇಕೋ ಅದು ಆಗುತ್ತಿಲ್ಲ. 


ಸಾಧನೆ ಮಾಡಿ. ಶಾವು ಮಾಠಿನ ಮಲ್ಪರಾಗದೆ ಪಜಾರ ಯೋಧರಾಗದೆ, ಕ್ರಿಯಾತಕ ಕೆಟಸದಲಿ 


ಇಳಿದರೆ ಮತ್ತು ಪಯತ್ನದ ಅರಾಧಕರಾಗಿ ಬಾಳಿದರೆ ನಿಜವಾಗಿಯೂ ದೇಃ 


ಇತ್‌ & 


4 ಳ್ಳೆಯದಾಗುತ್ತದೆನ್ನವ 


ಮಾಶಠನ್ನು ಹೇಳಿ, ಮಾತಿನ ಬದಲು ಕೆಲಸವನ್ನೂ ಮಾಡಿದರೆ ನ ಗುರಿಯನ್ನೂ ಮುಟ್ಟಲು 


ಸಾಧ್ಧವಾಗುತ್ತದೆ. ಅಂಥ ಶಕ್ತಿ ಸರ್ಕಾರಕ್ಕೆ ಬರಲಿ ಎಂದು ತಿಳಿಸಿ ನಾನು ಈ 


ಈ ಬಡ್ಡೆಟ್ನನ್ನು ವಿರೋಧಿ 


% (ವಸನ ನಡವಳಿಕೆ ದಿನಾಂಕ: 4ನೇ ಮಾರ್ಚ್‌, 1963) 


—#*— 


ವಿ 
ಸುತ್ತೇನಿ. 


102 ಎಸ್‌. ತಿವಪ್ರ 


ಕೃಷ್ಣ- —ಗೋದಾವರಿ ನೀರಿನ ಹಂಚಿಕೆ ಕುರಿತು * 


ತೀ ಎಸ್‌.ಶಿವಪ್ಪ (ಶವಣಬೆಳಗೊಳ): ಮಾನ್ಯ ಸಬಾಪತಿಗಳೇ, ಈಗ ತಾಃ 
ಮುಖ್ಯಮಂತ್ರಿಗಳು ಕೃಷ್ಣಾ ಗೋದಾವರಿ ನೀರಿನ ಘಟಕ ಯ ಬಗೆ 
fd ೪ ಣ್ಣ 


ಕೊಟ್ಟಿರುವ ಹೇಳಿಕೆಯ ವಿಚಾರದಲ್ಲಿ ವಿವರಣೆ ಮುಖಾಂತರ ಕಿಳಿಸಿದ್ದಾರೆ. ಕೃಷ್ಣ ಗೋದಾವರಿ 


pe (=) ಲಿ 


ನೀರಿನ ಹಂಚಿಕೆ ವೆ ಮೈಸೂರು. ಮಹಾರ ನಷ್ಟ, ಆಂಧಪದೇಶ ಈ ಮೂರು ರಾಜ್ಜಗಳಿಗೆ ಸಂಬಂಧಪಟ್ಟ 
ವಿಷಯ. ಆನೇಕ ವರ್ಷಗಳಿಂದ [3] ದೇಶದಲ್ಲಿ ಬಹಳ ತೊಡಕಿಗೊಳಗಾದ ವಿಷಯವಾಗಿದೆ. 191ರ 
ಒಪ್ಪಂದವನ್ನು ಕಟ್ಟುನಿಟ್ಟಾಗಿ ತಿರಸ್ಕಾರ ಮಾಡಿದ್ದರಿಂದ ಗುಲ್ಲಾಟಿ ಕಮಿಷನ್‌ ನೇಮಕ 1950ರಲ್ಲಿ 
ಮಾಡಿ 1961ರಲ್ಲಿ ವರದಿ ಕೊಡಬೇ ಕೆಂದು ಆದೇಶ ಕೊಟ್ಟು ಏರ್ಪಾಡು ಮಾಡಿದ ವಿಷಯ ಎಲ್ಲರಿಗೂ 
ಗೊತ್ತಿದೆ. ಮೈಸೂರು ದೇಶಕ್ಕೆ ಎಷ್ಟು ನೀರು ದೊರೆಯಬೇಕು ಎಂಬುದನ್ನು ಒಂದು ಹೇಳಿಕೆಯ 
ಮುಖಾಂತರ ಹೇಳಿದ್ದಾರೆ. ಕೇಂದ್ರ ಸಜಿವರ ಹೆ ಳಿಕೆಯಿಂದ ನಾವು ನಿರೀಕ್ಷಣೆ ಮಾಡಿದಷ್ಟು ನೀರು 
ದೊರೆಯದೇ ಇರುವ ಮೂಲಕ ನಿರಾಶೆ ಹೊಂದಬೇಕಾಗಿದೆ. ನಮಗೆ 10,000 TMCದಪ್ಪು 
ನೀರು ದೊರೆಯುವುದರ ಬದಲು 6000 TMC ಪಾಲು ಕೊಟ್ಟಿದ್ದಾರೆ. ನಮಗೆ ಬೇಕಾದ ನೀರಿನ 
ಭಾಗದಲ್ಲಿ ಶೇಕಡ 60ರಷ್ಟು ಮಾತ್ರ ಮೈಸೂರು ದೇಶಕ್ಕೆ ಕೊಟ್ಟಿದ್ದಾರೆ. ಕೃಷ್ಣಾ ಗೋದಾವರಿ ನದಿಗಳ 
ಪದೇಶ ಭಾರತ ದೇಶದಲ್ಲಿಯೇ ಆಗಾಧ ಸಂಪತ್ತು ಹೊಂದಿರತಕ್ಕ ಪ್ರದೇಶವಾಗಿದೆ. 2,20,000 ಚದುರ 
ಮೈಲಿ ಪದೇಶವಿರುತ್ತದೆ. ಒಂದು ಲಕ್ಷ ಚದುರ ಮೈಲಿ ಕೃಷ್ಣಾ ನದಿಯ ಪ್ರದೇಶದಲ್ಲಿ ಮೈಸೂರು 
43,73 ಆಂಧ್ರದಲ್ಲಿ 2,44 ಮಹಾರಾಷ್ಟದಲ್ಲಿ 26,000 ಚದುರ ಮೈಲಿ ಪ್ರದೇಶವಿದೆ. ಅಂದು ಮೈಸೂರು 
ದೇಶದಲ್ಲಿ ಕೃಷ್ಣಾನದಿಯ ಕ್ಯಾಚ್‌ಮೆಂಟ್‌ ಏರಿಯಾ ಶೇಕಡ 45ರಷ್ಟು ಭಾಗವಿದೆ. ಇಂದು ಹೇರಳವಾದ 
ಪದೇಶವಿದ್ದರೂ ಕೂಡ ಮೆಸ ಸೂರಿಗೆ ಕಡಿಮೆ ಪಮಾಣದಲ್ಲಿ ಪಾಲು ದೊರೆತಿದೆ. ಇದನ್ನು ಯೋಚನೆ 
ಮಾಡಬೇಕು. ಕೃಷ್ಣಾ ನದಿಯ ನೀರು ಮೈಸೂರಿನ ಫಲವತ್ತಾದ ಪಶ್ಚಿಮ ಘಟ್ಟ ಅಂದರೆ ಸಹ್ಮಾ 
ಪರ್ವತದಿಂದ ಹರಿಯುತ್ತದೆ. 


ತೀ ಎಸ್‌.ನಿಜಲಿಂಗಪ್ಪ:- ಸಹ್ಯಾದ್ರಿಯಲ್ಲಿ ಕೃಷ್ಣಾನದಿ ಹುಟ್ಟಿ ನೀರು ಬರುವುದು 
ಮಹಾರಾಷದಲ್ಲಿದೆ. 


ಶ್ರೀ ಎಸ್‌.ಶಿವಪ್ಪ- ನಮಗೆ 4.134 ಚದುರ ಮೈಲಿ ಪ್ರದೇಶಕ್ಕೆ ಕೃಷ್ಣ ನದಿಯ ನೀರು 
pe 
ಲ 


ಬೇಕಾಗಿದೆ. ಇದನ್ನು ಗಮನಿಸಬೇಕು. ಮೈಸೂರು ದೇಶದಲ್ಲಿ ಮೂರು ಜಿಲ್ಲೆಗಳಲ್ಲಿ ಶೇಕಡ 60ರಷ್ಟು 
ಭಾಗದಲ್ಲಿ ಕೃಷ್ಣು ನದಿಯು ಹರಿಯುತ್ತದೆ. ಕೃಷ್ಣಾ ನದಿಯು 870 ಮೈಲಿ ಉದ್ದ ಹರಿಯುತ್ತದೆ. 


ಎಷ್ಟು ನೀರು ಯಾವ ಪ್ರಮಾಣದಲ್ಲಿ ಹರಿಯುತ್ತದೆ ಎಂಬುದನ್ನು ಗುಲಾಟಿ ಕಮಿಷನ್‌ ವರದಿಯಲ್ಲಿ 
ಹೇಳಿದ್ದಾರೆ. ಆದರೆ. ಕೃಷ್ಣ ಮತ್ತು ಗೋದಾವರಿ ನದಿಗಳಲ್ಲಿ ಅಖ್ಯೆರಾಗಿ ಮತ್ತು ಕಟ್ಟುನಿಟ್ಟಾಗಿ ಎಷ್ಟು 


ಧಾ 


ಸಂಸದೀಯ ಪಟು 103 


ಅಳತೆ ಮಾಡಿ ನೋಡಿದರೂ ಕೂಡ ಯಾವ ಪಮಾಣದಲ್ಲಿ ಎಷ್ಟು ನೀರು ಹರಿಯುತ್ತದೆ ಎಂದು 
ಅಖ್ಯೆರಾಗಿ ಕರಾರುವಾಕ್ಕಾಗಿ ಹೇಳಿಲ್ಲ. 


ಅವರ ವರದಿಯಲ್ಲಿ ನದಿಯಲ್ಲಿ ನೀರಿನ ಪ್ರಮಾಣ ಎಷ್ಟಿದೆಯೋ ಶೇಕಡ 20ರಷ್ಟು ಹೆಚ್ಚು 
ಕಡಿಮೆ ಹೇಳಿದೆ ಎಂದು ಹೇಳುತ್ತಾರೆ. The data can be taken as approximately 
correct within 20 percent, plus or minus of the actual ಎ೦ದು ಹೇಳುತ್ತಾರೆ. 
ಆದ್ದರಿಂದ ಶೇಕಡ 20ರಷ್ಟು ಜಾಸ್ತಿ ಇರಬಹುದು. ಶೇಕಡ 21ರಷ್ಟು ಕಡಿಮೆ ಇರಬಹುದು. ಈ 
ಒಂದು ನಿಗಧಿಯನ್ನು ಸರಿಸಮಾರಾಗಿ ಇಟ್ಟುಕೊಂಡು ಹೇಳುತ್ತಾರೆಂದು ಮೇಲೆ, ಇದನ್ನು ಒಂದು 
ಕರಾರುವಾಕ್ಕಾಗಿ ತಿಳಿದುಕೊಳ್ಳಬೇಕಾಗಿದೆ. ಮೈಸೂರು ದೇಶ, ಆಂಧ್ರಪ್ರದೇಶ, ಮಹಾರಾಷ್ಟ ದೇಶ ಈ 
ಮೂರು ದೇಶಗಳು ನೀರನ್ನು ಹಂಚುವಾಗ ತಾವು ಕೇಳಿದಷ್ಟು ಕೊಡಬೇಕೆಂದು ಹೇಳುವುದು 
ಸ್ತಭಾವಿಕವಾಗಿದೆ. ಹಾಗೆ ನೀರು ಬೇಕೆಂದು ಕೇಳುವ ಸಮಯದಲ್ಲಿ ಯಾವ ಯಾವ ರಾಜ್ಯಗಳು 
ಎಷ್ಟರ ಮಟ್ಟಿಗೆ ನೀರಾವರಿ ಪ್ರದೇಶವಿದೆ. ಎಂದು ನೋಡುವುದು ಅವಶ್ಯಕ. ಮೈಸೂರು ದೇಶದಲ್ಲಿ 
ಕೃಷ್ಣಾನದಿ ನೀರಾವರಿ ಪ್ರದೇಶವನ್ನು ತೆಗೆದುಕೊಂಡರೆ ಶೇಕಡ 72ರಷ್ಟು ಇದೆ. ಕೃಷ್ಣ ನದಿ ಪದೇಶದಲ್ಲಿ 
ತೆಗೆದುಕೊಂಡರೆ ನೀರಾವರಿ ಪ್ರದೇಶ ಕೇವಲ 5-6ರಷ್ಟು ಇದೆ. ಆಂಧ್ರದಲ್ಲಿ ಸುಮಾರು 26-6ರಷ್ಟು 
ಪ್ರದೇಶವಿದ್ದು, ನಮಗಿಂತಲೂ 56ರಷ್ಟು ಜಾಸ್ತಿಯಿದೆ. ಕೃಷ್ಣ ನೀರಿ 


ನ ಪ್ರಯೋಜನವನ್ನು 
ಆಂಧಪದೇಶದವರು ಶೇಕಡ 26-6 ಹೊಂದುತ್ತಾ ಇದ್ದರೆ, ಮೈಸೂರು ದೇಶವರು ಶೇಕಡ 5- 


6ರಷ್ಟು ಹೊಂದುತ್ತಾ ಇದ್ದೇವೆ. ಮೈಸೂರು ದೇಶದಲ್ಲಿ ಮತ್ತು ಆಂಧ್ರಪ್ರದೇಶದಲ್ಲಿ ಕೃಷ್ಣ ನದಿ 
ಪದೇಶದಲ್ಲಿರತಕ್ಕಂಥ ಭೂಮಿ ಯಾವ ರೀತಿಯಲ್ಲಿದೆ ಅನ್ನುವುದು ಗುಲ್ಲಾಟಿ ಕಮಿಷನ್ನಿನವರು 
ಬಹಳ ಚೆನ್ನಾಗಿ ವರದಿ ಮಾಡಿದ್ದಾರೆ. ಅವರನ್ನು ನಿಜವಾಗಿ ಈ ಸಭೆ ಮತ್ತು ಇಡೀ ನಮ್ಮ ರಾಜ್ಯದ 
ಜನತೆ, ಮತ್ತು ಭಾರತದ ದೇಶ ಅಭಿನಂದಿಸುವ ರೀತಿಯಲ್ಲಿ ರಿಪೋರ್ಟನ್ನು ಬರೆದಿದ್ದಾರೆ. ಕೃಷ್ಣ 
ಮತ್ತು ಗೋದಾವರಿ ನದಿ ನೀರಿನ ಪ್ರದೇಶದಲ್ಲಿರತಕ್ಕಂಥ ಭೂಮಿ ಗುಣ, ಹವಾಮಾನ ಮುಂತಾದುದರ 
ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟದ್ದಾರೆ. ಅದೂ ಅಲ್ಲದೆ ನಮ್ಮ ಮೈಸೂರು ದೇಶದಲ್ಲಿ ಕೃಷ್ಣ 
ನದಿಯ ಪ್ರದೇಶದ ಬಹುಭಾಗದಲ್ಲಿ ಯಾವ ತರಹ ಭೂಮಿ ಇದೆ ಅನ್ನತಕ್ಕಂಥಾದ್ದನ್ನೂ 
ತೆಗೆದುಕೊಂಡಿದ್ದಾರೆ. ನಮ್ಮ ಮೈಸೂರು ದೇಶದಲ್ಲಿ $a1city ೩೯೩ ಗಳೆಷ್ಟು ಕ್ಲಾಮಡಾಮರಗಳಿಗೆ 
ತುತ್ತಾಗಿರತಕ್ಕಂಥ ಪ್ರದೇಶವೆಷ್ಟು, ಆಂದ್ರಪ್ರದೇಶದಲ್ಲಿ ಕ್ಲಾಮಡಾಮರಗಳ ಪ್ರದೇಶ ಎಷ್ಟಿದೆ 
ಅನ್ನತಕ್ಕಂಥದ್ದನ್ನೂ ಅವರು. ಹೇಳಿದ್ದಾರೆ. Cultivable gross area ಅಂತ ಹೇಳ, Cultivable 
೩7೩ ಆಂಧ್ರಪದೇಶದಲ್ಲಿ ಮಹಾರಾಷ್ಟದಲ್ಲಿ, ಮೈಸೂರಿನಲ್ಲಿ ಎಷ್ಟಿದೆ ಎಂಬ ಬಗ್ಗೆ ವಿವರಗಳನ 


[v9 \ 
್ಲಿ 
ಕೊಟ್ಟಿದ್ದಾರೆ. u॥tivable 1೮೩ ಆಂಧ್ರದಲ್ಲಿ 1.8 ಮಹಾರಾಷ್ಟದಲ್ಲಿ ॥4, ಮೈಸೂರು ದೇಶದಲ್ಲಿ 


12.2, ಮೈಸೂರು ದೇಶದಲ್ಲಿ 18.6 ಇದೆ. ಬೀಜ ಬಿತ್ತನೆ ಮಾಡಿ ಫಲವನ್ನು ಅನುಭವಿಸುತಕ್ಕಂಥಾದ್ದು. 

ಶ ಮತ್ತು ನೀರಾವರಿ ಪ್ರದೇಶ ಎಲ್ಲವನ್ನು ಸೇರಿಸಿದ್ದಾರೆ. Irrigated crop 
೩೯೩ ನಮ್ಮ ಮೈಸೂರು ದೇಶದಲ್ಲಿ ಶೇಕಡ 23ರಷ್ಟು ಹೊಂದಿದ್ದರೂ ಕೂಡ ನೀರಾವರಿ ಪ್ರದೇಶ 
ಎಷ್ಟಿದೆಯೆಂದರೆ ಶೇಕಡ 1ರಷ್ಟು ಇದೆ. ಮಹಾರಾಷ್ಟದ್ದು ಶೇಕಡ 1 ಇದೆ. ಆಂಧದ್ದು ಶೇಕಡ 2.5 ಒಟ್ಟು 
rated a4 4.5 ಆಂದ್ರದವರು ಶೇಕಡ 25 ಮಾಡುತ್ತಾ ಇದ್ದರೆ. ಶೇಕಡ (ರಷ್ಟು ಮಾತ 
ನಮ್ಮದು ಇದೆ. Percentage of Irigation area to total area ತೆಗೆದುಕೊಂಡರೆ, 
ಆಂದ್ರ ಪ್ರದೇಶದ್ದು ಶೇಕಡ 26.6 ನಮ್ಮದು ಶೇಕಡ 5-2 ಬರುತ್ತೆ. ಕೃಷ್ಣನದಿ ಪ್ರದೇಶದಲ್ಲಿರತಕ್ಕಂಥ 
ನೀರಾವರಿ ಪ್ರದೇಶ ಬಹಳ ಫಲವತ್ತಾದ ಭೂಮಿ. ಇದು 73 ಮಿಲಿಯನ್‌ ಎಕರೆ ಇದೆ. ಅಂದರೆ 
ಇಂಡಿಯ ದೇಶದಲ್ಲಿರತಕ್ಕಂಥ Total cu॥tivbe 1೩ ದ ಶೇಕಡ 23ರಷ್ಟು ಆಗುತ್ತದೆ. ನಮ್ಮ 
ಕೃಷ್ಣನದಿ ಒಂದು ಪ್ರದೇಶ ಇಂಡಿಯಾ ದೇಶದ ಟ!tಃvabl ೩1೭೩ ದಲ್ಲಿ ಶೇಕಡ 23ರಷ್ಟು ಭಾಗ 
ಹೊಂದಿದೆ. ಅಂದರೆ ಕೃಷ್ಣ ನದಿ ನೀರನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನುವುದನ್ನು 
ಮುಂದೆ ನೋಡೋಣ. 


ಇರಿಗೇಟೆಡ್‌ ಏರಿಯಾ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷಿದೆ ಎಂಬುದನ್ನು ಗುಲ್ಲಾಟ 
ಕಮಿಷನ್ನಿನವರು ಹೇಳಿದ್ದರೆ. ಕೃಷ್ಣನದಿಯಿಂದ 4.5 million ೩೯೩ ಆಂದರೆ 45 ಲಕ್ಷ ಎಕರೆ 
ಭೂಮಿ ನೀರಾವರಿಯಾಗುತ್ತಾ ಇದೆ. ಅದರಲ್ಲಿ 25,40,000 ಎಕರೆ ಆಂಧ್ರ ಪ್ರದೇಶದಲ್ಲಿದೆ. 
ಮಹಾರಾಷ್ಟದಲ್ಲಿ ಸುಮಾರು 10ಲಕ್ಷ ಎಕರೆ ಇದೆ: ಮೈಸೂರು ದೇಶದಲ್ಲಿ 9,60,000 ಎಕರೆ ಇದೆ 
ಇದರ ಜೊತೆಗೆ ಆಂಧ್ರದವರು ಗೋದಾವರಿಯಿಂದ 30ಲಕ್ಷ ಎಕರೆ ಇರಿಗೇಟ್‌ ಮಾಡುತ್ತಾ ಇದ್ದಾರೆ. 
ಮೈಸೂರು ದೇಶದಲ್ಲಿ ಗೋದಾವರಿಯಿಂದ ನೀರಾವರಿ ಸಾಗುವಳಿ ಮಾಡುವುದು ಕೇವಲ 10,20,000 
ಎಕರೆ ಹೀಗೆ ನೋಡಿದರೆ ಆಂಧ್ರದ ನೀರಾವರಿ ಪದೇಶಕ್ಕೂ, ಮೈಸೂರು ನೀರಾವರಿ ಪ್ರದೇಶಕ್ಕೂ 
ಅಜಗಜಾಂತರ ವ್ಯತ್ಯಾಸವಿದೆ. 


ನಡೆಯುತ್ತಿದ್ದಾಗ ಮಾನ್ಯ ಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು. ಮಾನ್ಯ ಗಾಂಜಿವೀರಪ್ಪನವರಿಗೆ 
ನಿಮ್ಮನ್ನು ಸಂಪೂರ್ಣವಾಗಿ ನೋಟ್‌ ಮಾಡಿಕೊಳ್ಳುವುದಕ್ಕೆ ವಹಿಸಿದಂತೆ ಇದೆ. ಆ ಕಡೆ ಡಿಸ್‌ಕಷನ್‌ 
ರುವಾಗಿಬಿಟ್ಟಿದೆ. 


ಶ್ರೀ ಕೆ.ಪಿ.ರೇವಣ್ಣಿಸಿದ್ದಪ್ಪ (ತಿಪಟೂರು):- ಇಂಥ ಮುಖ್ಯ ವಿಷಯದ ಚರ್ಚೆ 


ಶೀ ವೀರೇಂದ್ರಪಾಟೀಲ್‌ (ಯೋಕೂೋಪಯೋಗಿ ಇಲಾಖೆಯ ಮಂತ್ರಿಗಳು):- 


— 


ವರೆಗೂ ಕೃಷ್ಣ ನದಿ ಪ್ರದೀಶದದ್ಲ ಮೈಸೂರು ಸರ್ಕಾರ 


ಶಿ 
pe 
ಮ ತ 3 ಸಸ » ಮ 
ಯಾವ ಒಂದು ಹೊಸ ಪಾಜೆಕನ್ನೂ ಕಟ್ಟತಕ್ಕಂಥಹ ಹವ್ವಾ ಸಕ್ಷ ಹೋಗಿಲ್ಲ ಕೇವಲ ಶಠುಂಗಭದ್ರ 


ಸಂಸದೀಯ ಪಃ 105 


ಬಿಟ್ಟರೆ ಕೃಷ್ಣ ನದಿ ಪ್ರದೇಶದಲ್ಲಿ ಮೈಸೂರು ದೇಶ ಏನೂ ಕೂಡ ಮಾಡಿಲ್ಲ. ಆಂಧ್ರ ಪ್ರದೇಶ ಎಷ್ಟು 
ನೀರನ್ನು ಕೃಷ್ಣ ನದಿಯಿಂದ ಉಪಯೋಗಿಸಬಹುದೋ ಅದಕ್ಕಿಂತ ಹೆಚ್ಚಿನ ಭಾಗದ ನೀರನ್ನು 
ಉಪಯೋಗಿಸುವ ಪ್ರಾಜೆಕ್ಷುಗಳನ್ನು ಕಟ್ಟಿ ತಯಾರಾಗಿದ್ದಾರೆ. 195ನೇ ಇಸವಿ ಅಂಕಿಅಂಶಗಳನ್ನು 
ನೋಡುವುದಾದರೆ, ಆವತ್ತಿನ ದಿವಸ ಒಟ್ಟು ಕೃಷ್ಣ ನದಿಯ ಸುಮಾರು 410TMC ಯಲ್ಲಿ 
ಆಂಧ್ರದವರು ಸುಮಾರು 300 TMC ಉಪಯೋಗಿಸಿಕೊಂಡಿದ್ದಾರೆ. ಮೈಸೂರು ದೇಶ 
ಉಪಯೋಗಿಸಿಕೊಂಡಿರುವುದು ಕೇವಲ 78.3 TMC ಮಾತ್ರ. 1951ನೇ ಇಸವಿಯಿಂದ ಈಚಿನ 
ಲೆಕ್ಕವನ್ನು ತೆಗೆದುಕೊಳ್ಳುವುದಾದರೆ, ಇವತ್ತಿನ ದಿವಸ ತುಂಗಭದ್ರ ಮತ್ತು ಭದ್ರ ಜಲಾಶಯಗಳನ್ನು 
ಎಲ್ಲವನ್ನೂ ಲೆಕ್ಕಕ್ಕೆ ತೆಗೆದುಕೊಂಡರೆ, ನಮ್ಮ ಲೆಕ್ಕ ಬಹುಶಃ 200 TMCೆ ಹೆಚ್ಚಿಗೆ ಹೋಗುವುದಿಲ್ಲ. 
ಆಂಧ್ರದವರು ಆಗಲೇನೇ ಸುಮಾರು 600 TMC ಗೆ ಹೊರಟು ಹೋಗಿ ಬಿಟ್ಟಿದ್ದಾರೆ. ಕೃಷ್ಣ 
ನದಿಯಿಂದ ಇವತ್ತಿನ ಅಂಕಿ ಆಂಶಗಳ ಪ್ರಕಾರ ಒಟ್ಟು ನೀರು ಹೊಂದುವುದು ಕರಾರುವಾಕ್ಸಾಗಿ 
ಗೊತ್ತಿಲ್ಲ. ಬಹುಶಃ 2 ಸಾವಿರ ಟಿ.ಎಂ.ಸಿ. ಆಗಬಹುದೇ, 1,800 TMC ಆಗಬಹುದೇ 2,200 
TMC ಆಗಬಹುದೇ, ಅಖ್ಯೆರಾಗಿ ಇಷ್ಟೇ ನೀರಿದೆಯೆಂದು, ಹೇಳುವುದಕ್ಕಾಗುವುದಿಲ್ಲ. ಇವತ್ತಿನ 
ದಿವಸ ಆಂಧ ಪದೇಶ ಕೇಳುತ್ತಾ ಇರತಕ್ಕಂಥ ನಾಗಾರ್ಜುನ ಸಾಗರ ಮತ್ತು ಶ್ರೀಶೈಲಮ್‌ ಪ್ರಾಜೆಕ್ಷುಗಳು 
ಕಾರ್ಯರೂಪಕ್ಕೆ ಬಂದ ಪಕ್ಷದಲ್ಲಿ ಆಂಥದ ಒಂದೇ ಒಂದು ಪ್ರದೇಶಕ್ಕೆ ಸುಮಾರು 1200TMC 
ಬೇಕಾಗುತ್ತದೆ. ಆಂಧ್ರಕ್ಕೆ ,2007MC ಕೊಟ್ಟರೆ ಇನ್ನು ಕೇವಲ 600 TMC ಉಳಿಯುತ್ತದೆ. ಇದರಲ್ಲಿ 
ಮಹಾರಾಷ್ಟದವರಿಗೆ ಮತ್ತು ಮೈಸೂರು ದೇಶದವರಿಗೆ ಕೊಡಬೇಕು. ಈವಾಗ ಕಮಿಟಿ ರಿಪೋರ್ಟ್‌ 
ಪ್ರಕಾರ ಮಹಾರಾಷಕ್ಕೆ 400 TMC ಕೊಡಬೇಕು. ಮೈಸೂರಿಗೆ 250 TMC ಉಳಿಯುತ್ತದೆ. 
ಈಗಾಗಲೇ ಕಟ್ಟಿರತಕ್ಕ ಪ್ರಾಜೆಕ್ಷುಗಳಿಗೆ ಮೈಸೂರು ಸರ್ಕಾರದವರು 300 TMC 
ಉಪಯೋಗಿಸಿಕೊಂಡು ಬಿಟ್ಟದ್ದಾರೆ. ಇನ್ನು ನಮ್ಮ ಅಪ್ಪರ್‌ ಕೃಷ್ಣ ಭೀಮ ಎಲ್ಲಾ ಮೀಡಿಯಮ್‌ 
ಪ್ರಾಜೆಕ್ಷುಗಳು, ದೊಡ್ಡ ದೊಡ್ಡ ಪಾಜೆಕ್ಷುಗಳು, ಎಲ್ಲಾ ಸೇರಿಕೊಂಡು 800TMC ಬೇಕು ಅಂತ ಲೆಕ್ಕ 
ಇಟ್ಟುಕೊಂಡರೆ ಈವಾಗ ಸುಮಾರು 200 TMC ಮೈಸೂರು ದೆಶಕ್ಕೆ ಬೇಕಾಗುತ್ತದೆ. 


(Mr. Deputy speaker in the Chair) 


ಮೈಸೂರು ದೇಶಕ್ಕೆ ಬೇಕಾಗಿರುವ 1100 ಟಿ.ಎಂ.ಸಿ ಉಳಿಯಬೇಕಾಗಿದ್ದರೆ ಅಂಥ ಪದೇಶಕ್ಕೆ 
ಕೊಡಬೇಕಾದ 1,200 ಟಿ.ಎಂ.ಸಿ. ಕಡಿಮೆ ಮಾಡಲೇಬೇಕು. ನಾಗಾರ್ಜುನ ಸಾಗರ, ಶ್ರೀ ಶೈಲಂ 
ಪ್ರಾಜೆಕ್ಸುಗಳಿಗೆ ನೀರು ಕಡಿಮೆ ಮಾಡಿದ ಹೊರತು ಮೈಸೂರು ದೇಶಕ್ಕೆ ಬರಬೇಕಾದ ನೀರು ಏಂಡಿತ 


ವಿಷಯವನ್ನು ಗಮನಿಸಬೇಕು. ಮಸೂರು ದೇಶದಲ್ಲಿ ಸ್ನೇರಿಟಿ ಏರಿಯಾ ಜಾಸ್ಲಿ ಇದೆ. ಆಂದ್ರ 


3} po) ಸು 


| ಮೈಸೂರಿನಲ್ಲಿ ಎಷ್ಟೆಷ್ಟು ಸ್ನೇರ್ಲಿಟಿ ಏರಿಯಾ ಇದೆ ಎಂದು ಆಳತೆ 


XK) 


ಮಾಡತಕ್ಕ ಕಾಲದಲ್ಲಿ ಗುಲ್ಲಾಟಿ ಕಮಿಷನ್‌ ಪ್ರಕಾರ ಹತ್ತಾರು ವರ್ಷಗಳ ಕಾಲ ಮಳೆ ಬರದೇ 


ಣಾ Ns pr 
ಕಂದಾಯವನ್ನು ಮಾಫಿ ಮಾಡಿರತಕ್ಕ ತಾಲ್ಲೂಕುಗಳು ಯಾವುದು ಎಂದು ಸ್ಮಾಂಪಲ್‌ ಸರ್ವೆ 
ಮಾಡಿದ್ದಾರೆ. ಆದರಂತೆ 27ತಾಲ್ಲೂಕುಗ ಈ ಸಿಕ್ಕಿವೆ. ಆಂಧ್ರ ಪ್ರದೇಶದಲ್ಲಿ ಸುಮಾರು? ತಾಲ್ಲೂಕುಗಳು, 


ಜೆ 


ಮಹಾರಾಷದಲ್ಲಿ ಸುಮಾರು 5ತಾಲ್ಲೂಕುಗಳು ಮತ್ತು ನಮ್ಮ ಮೈಸೂರು ದೇಶದಲ್ಲಿ ಉಳಿದ 


ಮ್ರು; 2 


15ತಾಲ್ಲೂಕುಗಳು ಇವೆ. ಬಹುತೇಕ ಶೇಕಡ 50ರಷ್ಟು ಸ್ನೇರ್ದಿ ಟಿ ಏರಿಯಾ ಮೈಸೂರು ದೇಶದಲ್ಲೇ 
ಇದೆ ಎಂದು ಅವರ ಅಂಕಿ ಅಂಶಗಳಿಂದ ಗೊತ್ತಾ ತ್ಹಾಗುತ್ತದೆ. ಬ ರಗಾಲದ ಪ್ರದೇಶಗಳಾದ ಬಿಜಾಮರ, 


ರಾಯಚೂರು, ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಕೃಷ್ಣಾನದಿ ನೀರುಹರಿಯುತ್ತದೆ. ಆ ಜಿಲ್ಲೆಗಳಲ್ಲೇ ಬರಗಾಲ 
ಪದೇಶ ಹೇರಳವಾಗಿದೆ ಎಂಬುದು ಆಂಧ್ರದವರಿಗೆ ಗೊತ್ತು. ಕೇಂದ್ರ ಸರ್ಕಾರದವರಿಗೂ ಗೊತ್ತು. 
ಆದ್ದರಿಂದ ಕೃಷ್ಣನದಿ ನೀರನ್ನು ಹಂಚತಕ್ಕ ಕಾಲದಲ್ಲಿ ಮೈಸೂರು ದೇಶಕ್ಕೆ ಹ ಹೆಚ್ಚು ಪಯೋಜನವಾಗುವಂತೆ 
ಕೊಡಬೇಕೆನ್ನುವುದು ಯಾವ ರೀತಿ ವಾದ ಮಾಡಿದರೂ ಮೈಸೂರಿನವರಿಗೆ ಹೆಚ್ಚು ಭಾಗ ಬರಬೇಕು. 
ಕೇಂದ್ರ ಸರ್ಕಾರದ ಸಚಿವರು ಗುಲ್ಲಾಟಿ ಕಮಿಷನ್‌ ರಿಪೋರ್ಟ್‌ ಮೇಲೆ ನಮಗೆ 600 TMC, 
ಆಂಧಕ್ಕೆ 800 TMC, ಮಹಾರಾಷ್ಟಕ್ಕೆ 401MC ಕೊಡಬೇಕೆಂದು ಹೇಳಿದಾಗ ಬಹುಭಾಗ 
ಆಂಧ್ರದವರಿಗೆ ಅದರಲ್ಲ ನಮಗಿಂತ 200 TMC ಕಡಿಮೆ ಮಹಾರಾಷ್ಟದವರಿಗೆ ಕೊಟ್ಟಿದ್ದಾರೆ 
ಮೈಸೂರಿಗೆ ಅವರು ಹಂಚಿಕೆ ಮಾಡಿರುವುದರಲ್ಲಿ ಬಹುಭಾಗ ಆಂಧ್ರದವರಿಗೆ ಹೋಗಿದೆ. 
ಮೈಸೂರಿನವರಿಗ ಬರಬೇಕಾದ್ಧನ್ನು ತಪ್ಪಿಸಿ ಮಹಾರಾಷ್ಟದವರಿಗೆ ಬರಬೇಕಾದ್ದನ್ನು ತಪ್ಪಿಸಿ ಆಂಧದವರಿಗೆ 
ಕೊಟ್ಟಿದ್ದಾರೆ. ಇವತ್ತಿನ ದಿವಸ: ಸ ಅಪ್ಪರ್‌ ಕೃಷ್ಣ ಪ್ರಾಜೆಕ್ಷು ಮತ್ತು ಭೀಮ ಪ್ರಾಜೆಕ್ಷುಗಳನ್ನು ಕಾರ್ಯಗತ 
ಮಾಡುವುದಕ್ಕೆ ಹೋಗದೇ ಇರಬಹುದು. ಆದರೂ ಕೂಡ ಮುಂದೆ ಪಾಜೆಕ್ಷುಗಳನ್ನು ಕಟ್ಟಿದಾಗ 
ಹೆಚ್ಚು ನೀರು ಕೊಡಬೇಕಾಗುತ್ತದೆ. ಅಂಥ ಸಂದರ್ಭ ಬಂದಾಗ ಮೈಸೂರಿಗೆ ಇಷ್ಟು ಆಂಧ್ರಕ್ಕೆ 
ಇಷು ಬ, ಮಹಾರಾಪ್ಟಕ್ಕೆ ಇಷ್ಟು ಅಂತ ಹಂಚಿಕೆ ಮಾಡಿ ತೋರಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. 
ಒಂದು ಸಲಹೆ ಗುಲ್ಲಾಟಿ ಕಮಿಷನ್‌ನವರು ಮಾಡಿದ್ದಾರೆ. ಕೃಷ್ಣಾ ಗೋದಾವರಿ ನದಿ ನೀರಿನ ಪ್ರಶ್ನೆ 
ದೇಶದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. River Board ನೇಮಕ ಮಾಡಿ ಕೋ ಆರ್ಲಿನೇಟೇಡ್‌ 
efor ಮುಖಾಂತರ ಇದರ ನೀರಿನ ಹಂಚಿಕೆ ಮಾಡಿಕೊಳ್ಳಬೇಕೆಂದು ಒಂದು ಅಮೂಲ್ಯವಾದ 
ಸಲಹೆಯನ್ನು ಇಟ್ಟಿದ್ದಾರೆ. ಅದು ಬಹಳ ಒಳ್ಳೆಯ ಸಲಹೆ. River Board ಇಲ್ಲದೇ ಇರುವುದರಿಂದ 
ಯಾರ್ಥಾರು ಮುಂದೆ ಹೋಗಿ ಪಾಜೆಕ್ಷುಗ ಛನ್ನು ಕಟ್ಟಿದರೋ ಅ ಅವರಿಗೆ ಅನುಕೂಲವಾಗಿದೆ. “ಹುಚ್ಚೆ 


ಮದ್ದೇಲಿ ಉಂಡವನೇ ಜಾಣ ಅಂತ ಅನ್ನುವ ಹಾಗೆ ಆಗಿದೆ ಇದು. ನಾಗಾರ್ಜುನ ಸಾಗರ, ಶ್ರೀಶೈಲ 


[ol 
aN 
Cl x 
[e® 
£3) 
(ಸಿ 
-1 
5] 
FA 
| 
0 
él 
FM 
el 
gl 
pal 
21 
$3 
21 
9) 
€೨ 
CL 
[os 
9) 
o 
pO 
FA 
[5 
[38 
db 
ಣಿ 
ಈ 


tl 
31 
€ 


ಆಷನ್ನು ಬಿಟ್ಟು ಬೇರ ಏನಾದರೂ ಮಾಡಿ ಬೊಳ್ಳಿ ಎಂದು ಹೇಳಬಹುದು. ಎಂತಲೇ ಆಂಧ್ರ 


ಆಣೆಕಟ್ಟು ಬಗಳನ್ನು ಕಟಿದ್ದಾರೆ. ಎಂದ ಮಾತ್ರಕ್ಕೆ ಆವರಿಗೆ ಹೆಚ್ಚು ನೀರನ್ನು ಕೊಡಬೇಕೆನ್ನು 


‘tl 
1 


pl 
< 


ಈ ್ನ 
pe ಘಿ 7 — ಸ ಬು ೨ ತೆ 

ಖಂಡಿತವಾಗಿಯೂ ಸರಿಯಲ್ಲ. ಮೆಸೂರು ದೇಶಕ್ತೆ ಕಷಾನದಿ ಪದೇಶ ರೀ ಆರ್ಗನೆಜೇ 
ನಾ p ky Ke ವ್‌ ಲ 


ಸಂಸದೀಯ ಪು 107 


ಆದ ಮೇಲೆ ಬಂದಿದೆ. ಹಿಂದೆ ಷೈದ್ರಾಬಾದಿನಲ್ಲಿ ಕೆಲವು ಪದೇಶ ಬೊಂಬಾಯಿ ಕರ್ನಾಟಕದಲ್ಲಿ 
ಕೆಲವು ಪ್ರದೇಶ ಇತ್ತು. ಅದರಿಂದಾಗಿ ಒಂದು ಅಮೂಲಾಗ್ರವಾದ ಯೋಜನೆಯನ್ನು ಕೃಷ್ಣನದಿ 
ಪ್ರದೇಶದಲ್ಲಿ ಯಾವ ಯಾವ ತರಹ ಯೋಜನೆಗಳನ್ನು ಹಾಕಬೇಕೆಂದು ಪರಿಶೀಲನೆ ಮಾಡಲು 
ಮೈಸೂರು ಸರ್ಕಾರದವರಿಗೆ ಸಾಧ್ಯವಾಗಲಿಲ್ಲ. 


1956ರಿಂದ ಈಚೆಗೆ ಅಮೂಲಾಗ್ರವಾಗಿ ಈ ಪಶ್ನೆ ಏನಿದೆ, ಅವಶ್ಯಕತೆ ಏನಿದೆ, ಭೂಪದೇಶ 
ಏನಿದೆ ಎಂಬುದನ್ನು ಅಳತೆ ಮಾಡತಕ್ಕ ಕಾಲ ಬಂತು ಅದಕ್ಕೆ ಮೊದಲು ಕೃಷ್ಣಾ ನದಿ ಪ್ರದೇಶದಲ್ಲಿ 
ಹೆಚ್ಚಿನ ಯೋಜನೆ ತಯಾರು ಮಾಡಿರಲಿಲ್ಲ. ಆ ಒಂದು ಕೊರತೆಯನ್ನು ಈಗಲಾದರೂ ಕೂಡ 
ಯೋಜನೆಗಳನ್ನು ತಯಾರು ಮಾಡತಕ್ಕ ಕಾಲದಲ್ಲಿ ತಯಾರು ಮಾಡಿ ಕಾರ್ಯಗತ ಮಾಡತಕ್ಕ 
ಕಾಲದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಆ ಪ್ರದೇಶದ ಮೈಸೂರಿನ 
ಜನರಿಗೆ ನೀರು ಒದಗಿಸತಕ್ಕ ಅವಕಾಶವಿರುವುದು ಕೃಷ್ಣಾ ನದಿ ಒಂದೇ. ಅದನ್ನು ಬಿಟ್ಟರೆ ಬೇರೆ 
ಯಾವ ನದಿಯಿಂದಲೂ ಬರತಕ್ಕ ಅವಕಾಶವಿಲ್ಲದೇ ಇರುವುದರಿಂದ ಕೃಷ್ಣನದಿಯ ಮೇಲೆ ನಮ್ಮ 
ಹಕ್ಕನ್ನು ಕಾಪಾಡತಕ್ಕ ಕಾರ್ಯದಲ್ಲಿ, ಇಡೀ ಮೈಸೂರು ದೇಶದ ಜನರೆಲ್ಲರೂ ಕೂಡ ಸರ್ಕಾರದವರಿಗೆ 
ನೆರವಾಗಿದ್ದರೆಂದು ಸಭೆಯಲ್ಲಿ ಹೇಳಬಯಸುತ್ತೇನೆ. ನಮ್ಮ ಸರ್ಕಾರದವರಿಗೆ ಈ ವಿಚಾರದಲ್ಲಿ 
ಈಗಾಗಲೇ ತೀವ್ರತೆಯಿಂದ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಹೇಳಿದ್ದಾರೆ. ಅದರಿಂದಲೇ 
ತೃಪ್ತಿಕರವಾಗುವುದಿಲ್ಲ. ಅಪ್ಪರ್‌ ಕೃಷ್ಣಾ ಪಾಜೆಕ್ಷು ತೆಗೆದುಕೊಳ್ಳಬಹುದು ಎಂದು ಅಷ್ಟರಿಂದಲೇ 
ತೃಪ್ಪರಾಗುವಂತಿಲ್ಲ. ಮಹಾರಾಷ್ಟದವರು ಕೂಯ್ದ ಪವರ್‌ ಪ್ರಾಜೆಕ್ಟ್‌ ಕಟ್ಟಿ ಪಶ್ಚಿಮ ಘಟ್ಟದಿಂದ 
ಪೂರ್ವಕ್ಕೆ ಹರಿಯತಕ್ಕ ನೀರನ್ನು ಪಶ್ಚಿಮಕ್ಕೆ ತಿರುಗಿಸಿ ಪವರ್‌ ಉತ್ಪನ್ನ ಮಾಡಲು ಅವಕಾಶ 
ಕೊಡಬೇಕೆಂದು ಕೇಳಿಕೊಂಡಿದ್ದಾರೆ ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ಪರಿಯತಕ್ಕ ನೀರನ್ನು ತಿರುಗಿಸಿದ 
ಕೃಷ್ಣಾನದಿ ನೀರು ಹೊರಗೆ ಹೋಗುವುದಕ್ಕೆ ಅವಕಾಶವಾಗುತ್ತದೆ. ಅದರಿಂದ ಆ ನೀರು ನಮಗೆ 
ಬರುವುದಕ್ಕೆ ಅಡ್ಡಿಯಾಗುತ್ತದೆ. ಬಹಳ ತೊಂದರೆಯಾಗತಕ್ಕ ಸಂಭವ ಕೂಡ ಇದೆ. ಇದನ್ನು 
ಸರ್ಕಾರದವರು ಜಾಗರೂಕತೆಯಿಂದ ವಿಚಾರ ಮಾಡಿ ಕೇಂದ್ರ ಸರ್ಕಾರದವರ ಗಮನಕ್ಕೆ ತರಬೇಕು. 
ಮುಖ್ಯಮಂತ್ರಿಗಳು ಹೇಳಿದರು, ಆಂಧ್ರ ಸರ್ಕಾರದವರಿಗೆ ಹೆಚ್ಚು ಪ್ರಯೋಜನವಾಗಿದೆ. 


ko 


ಗೋದಾವರಿಯಲ್ಲಿ ಅಪಾರವಾದ ನೀರಿನ ಸಂಪತ್ತು ಇದೆ. ಆ ನೀರಿಗೆ ಹೆಚ್ಚು ಅಡ್ಡ ಕಟ್ಟೆ ಕಟ್ಟಿ 
ಉಪಯೋಗಿಸತಕ್ಕ ಅವಕಾಶವಿಲ್ಲ ಅಥವಾ ಉಪಯೋಗಿಸಿಕೊಂಡಿಲ್ಲೆಂದು ಗುಲ್ಲಾಟಿ ಕಮಿಷನ್‌ 


ಅವರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಎರಡು ಕಡೆ ಅಣೆಕಟ್ಟು ಕಟ್ಟಿದ್ದಾರೆ. ನಾಗಾರ್ಜುನ ಸಾಗರ, 


300ಟಿಎಂಸಿ ಗೋದಾವರಿಯಿಂದ ಕೃಷ್ಣಾ ಬೇಸಿನ್‌ಗೆ ಬಂದರೆ ಆಂಧ್ರಕ್ಕೆ 250TMC ಜಾಸ್ತಿ ಬರ 


fe] ಜೆ: 
£ತಿಯಲೂ ಅವಾಯಹಾಗುವುದಿಲ್ಲ, 
MN 


1 


108 ಎಸ್‌, ತಿವಸ್ರ 


ಸರ್ಕಾರದವರು ಕೇಂದ್ರ ಸಚಿವರು ಏನು ಹೇಳಿಕೊ ದ ರೆ ಅದು ಅತೃಪ್ತಿಕರವಾಗಿದೆ ಎಂದು 
ಒಪ್ಪಿಕೊಳ್ಳದೇ ಆ ಒಂದು ಹೇಳಿಕೆಯ ಮುಖಾಂತರ ನಮ್ಮ ಅವಶ್ಮಕತೆ ಏನಿದೆಯೋ ಅದಕ್ಕಿಂತ 
ಬಹಳ ಕಡಿಮೆ ನೀರು ಕೊಟ್ಟಿದ್ದೀರಿ ಇನ್ನು 400TMC ಜಾಸ್ತಿ ಕೊಡಬೇಕೆಂದು ಒತ್ತಾಯ 
ಪೂರ್ವಕವಾಗಿ ಕೇಂದ್ರ ಸರ್ಕಾರದವರಿಗೆ ನಮ್ಮ ಸರ್ಕಾರದವರು ಹೇಳಬೇಕಾಗಿದೆ. ಕೊನೆಯದಾಗಿ 
ಸಾನು ಹೇಳುವುದು ಇಷ್ಟೇ ಈ ಕೃಷ್ಣ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಇತ್ತೀಚೆಗೆ ಕೇಂದ್ರದ 
ಸಚಿವರು ಕೊಟ್ಟಿರತಕ್ಕ ಹೇಳಿಕೆ ಖಂಡಿತವಾಗಿಯೂ ನಮ್ಮ ಮೈಸೂರು ದೇಶದ ಮಟ್ಟಿಗೆ 
ಹೇಳುವುದಾದರೆ ಸಂಪೂರ್ಣ ನಿರಾಶದಾಯಕವಾಗಿದೆ. ಕೃಷ್ಣಾ ನದಿ ಹರಿಯುತ್ತಾ ಇರತಕ್ಕ ಮ್ಲೆ ಸೂರು 
ದೇಶಕ್ಕೆ ಕೊನೇ ಪಕ್ಷ 1100 TMC ಯಪಷ್ಪು ನೀರನ್ನಾದರೂ ಕೊಡದಿದ್ದ ಪಕ್ಷದಲ್ಲಿ ಮೈಸೂರಿನ 
ಅಭಿವೃದ್ಧಿ ಬಹುಮಟ್ಟಿಗೆ ಕುಂಠಿತವಾಗುತ್ತದೆ. ಮೈಸೂರು ದೇಶದಲ್ಲಿ ಶೇಕಡ 7ರಷ್ಟು ಮಾತ್ರ ನೀರಾವರಿ 
ಆಗುತ್ತದೆ. ಅದನ್ನು ಮದರಾಸಿನ ಮಟ್ಟಕ್ಕಾದರೂ ಹೆಚ್ಚಿಸಿಕೆ ಪಾಳ್ಯದ ಕೃಷ್ಣಾನದಿ ನೀರಿನಿಂದ 
ಮಾತ್ರ ಸಾಧ್ಯ ಎಂದು ಮಾನ್ಯ ಸಭೆಯ ಗಮನಕ್ಕೆ ತಂದು ನ ಮ್ಮ ಸರ್ಕಾರದವರು ಕೇಂದ್ರ 
ಸರ್ಕಾರದವರನ್ನು ಒತ್ತಾಯ ಮಾಡಿ 1100TMC ನೀರನ್ನುಕೃಷ ನ ಸದಿಯಿಂದ ಪಡೆದುಕೊಳ್ಳಬೇ 


* (ವಿ.ಸ. ನಡವಳಿಕೆ ದಿನಾಂಕ : 1ನೇ ಏಪಿಲ್‌, 1963) 


—k — 


ಸಂಸದೀಯ ಪಟು 109 


ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 1964 * 


ತೀ ಎಸ್‌.ಶಿವಪ್ಪ (ತವಣಬೆಳಗೊಳ):- ಮಾನ್ಯ ಸಭಾಪತಿಯವರೇ, ರಾಜ್ಯಪಾಲರು 
ನಮ್ಮ ಸರ್ಕಾರದ 1964 ನೀತಿ ನೇಮಗಳನ್ನು ಸಾರತಕ್ಕಂಥ ವಿಚಾರದಲ್ಲಿ ಅಪ್ಪಣೆ ಕೊಡಿಸಿರತಕ್ಕ 
ಭಾಷಣಧ ಬಗ್ಗೆ ಈಗಾಗಲೇ ನನ್ನ ಮಾನ್ಯ ಮಿತ್ರರಾದ ಶ್ರೀ ಸಿದ್ದಯ್ಯನವರು ಹೇಳದಂತೆ. ನಮ್ಮ 
ರಾಜ್ಕಪಾಲರು ಪಪಘಮವಾಗಿ ಕನ್ನಡದಲ್ಲಿ ಭಾಷಣ ಮಾಡಿದರೆಂಬ ಒಂದು ಸಂತೋಷದ ವಿಚಾರವನ್ನು 
ಬಿಟ್ಟರೆ ಇನ್ನು ಆ ರಾಜ್ಯಪಾಲರ ಭಾಷಣದ ಬಗ್ಗೆ ಸಂತೋಷಪಡತಕ್ಕ ವಿಚಾರಗಳಾವುವೂ ಇರುವುದಿಲ್ಲ. 
ಈ ವಿಚಾರವನ್ನು ನಾನು ಬಹಳ ವಿಷಾದದಿಂದ ಹೇಳಬೆಕಾಗಿದೆ. ರಾಜ್ಯಪಾಲರ ಭಾಷಣದಲ್ಲಿ 
ನ್ಯಾಯವಾಗಿ ನಮ್ಮ ಸರ್ಕಾರದ ಬಗ್ಗೆ ಯಾವ ನೀತಿ ನಿಯಮಗಳು, ರೂಪರೇಷೆಗಳನ್ನು 
ತಿಳಿಸಬೇಕಾಗಿತ್ತೋ ಅದನ್ನು ತಿಳಿಸದೆ, ಕೆಲವು ಸರ್ಕಾರಿ ಅಧಿಕಾರಿಗಳು ಯಾವ ಒಂದು ರಾಜ್ಞಾಡಳಿತದ 
ವರದಿಯನ್ನು ಬರೆದಿಟ್ಟಿದ್ದರೋ ಅದನ್ನು ರಾಜ್ಯಪಾಲರ ಬಾಯಲ್ಲಿ ಹೇಳುವಂತೆ ಮಾಡಿದ್ದಾರೆ. ಹೀಗಾಗಿ 
ರಾಜ್ಯಪಾಲರ ಭಾಷಣಕ್ಕೆ ಏನು ಒಂದು ಮೌಲ್ಯ ಘನತೆಗಳಿರಬೇಕಾಗಿದೆ. ಇಂದಿನ ಮಂತ್ರಿಮಂಡಲ 
ರಾಜ್ಕಾಧಿಕಾರ ವಹಿಸಿಕೊಂಡು ಇಲ್ಲಿಗೆ ಎರಡು ವರ್ಷಗಳ ಮೇಲಾಯಿತು. ಈ ಮಂತ್ರಿಮಂಡಲ 
ಅಧಿಕಾರಕ್ಕೆ ಬಂದಲಾಗಾಯ್ತಿನಿಂದ ರಾಜ್ಯಪಾಲರು ಮಾಡಿರತಕ್ಕ ಭಾಷಣಗಳ ಪ್ರತಿಗಳನ್ನು ನೋಡಿರಿ. 
1962ರಲ್ಲಿ ಮಾಡಿರತಕ್ಕ ಭಾಷಣದ ಪ್ರಶಿಯ ಪುಟಗಳು 26 ಇದ್ದುದು 1963ಕ್ಕೆ 23ಪುಟಗಳಿಗೇರಿತು. 
ಈ ಸಾರಿ ಅದು 3ಪುಟಗಳಿಗೇರಿದೆ. ಎಂದರೆ ಸರ್ಕಾರದವರು ಇಲ್ಲಿಯವರೆಗೆ ಸಾಧನೆ ಮಾಡಿರತಕ್ಕ 
ವಿಚಾರವೇನೆಂದರೆ ಅವರು ಈ ಪುಟಗಳನ್ನು ಜಾಸ್ತಿ ಮಾಡಿಕೊಂಡು ಬರುವುದರಲ್ಲೇ ಕಾಲವನ್ನು 
ಕಳೆದಿದ್ದಾರೆ. ಸರ್ಕಾರದವರು ಇಲ್ಲಿಯವರೆಗೂ ಸಾಧನೆ ಮಾಡಿರತಕ್ಕ ಕೆಲಸವೇನೆಂದರೆ ಇದೆ. ಇದನ್ನು 
ಬಿಟ್ಟರೆ ಬೇರಾವ ಹೊಸ ವಿಚಾರವೂ ಇಲ್ಲ. ಇಂಥ ಸತ್ತಹೀನ ಭಾಷಣವನ್ನು ನಮ್ಮ ಸರ್ಕಾರ 
ರಾಜ್ಯಪಾಲರ ಮುಖೇನ ಹೇಳಿಸಿದೆ. ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರದ 
ಅಪಾಯಸ್ಥಿತಿಯನ್ನು ಮನನಮಾಡಿದ್ದಾರೆ. ಇಂಥ ಒಂದು ಗಂಡಾಂತರ ಪರಿಸ್ಥಿತಿಯಿಂದ ಇದನ್ನು 
ನಿರ್ಮೂಲನಮಾಡಲು ಇಡೀ ದೇಶವೇ ಸೊಂಟ ಕಟ್ಟಿ ನಿಂತಿದೆ. ಆದರೆ ಇಂಥ ಒಂದು 
ಅಭೂತಪೂರ್ವ ಶಕ್ತಿಯನ್ನು ಕಾಂಡೆಸ್ತು ತನ್ನ ಒಂದು ಪಾರ್ಟಿಯನ್ನು ಬಲಪಡಿಸಿಕೊಳ್ಳುವುದಕ್ಕಾಗಿ 
ಉಪಯೋಗಿಸಿಕೊಳ್ಳಲು ಹವಣಿಸುತ್ತಿದೆ. ಹೀಗಾಗಿ ಈ ದಿವಸ ಈ ಶಕ್ತಿಯ ತಾಳ್ನೆಯು 
ಕಡಿಮೆಯಾಗುತ್ತಿದೆ. ಇಂದು ನಮ್ಮ ದೇಶಕ್ಕೆ ಚೀನಾದೇಶದ ಒಂದು ರಾಕ್ಷಸೀ ಕೃತ್ಯವೇ ಅಲ್ಲದೆ ಇದರ 
ಜೊತೆಗೆ ಎಡಬಲಗಳೆರಡರ ಕಡೆಯಿಂದಲೂ ಆ ಪಾಕಿಸ್ತಾನ ಹತಭಾಗ್ನರಾದ ನಮ್ಮ ಸಹೋದರರನ್ನು 
ಓಡಿಸಿ ನಮ್ಮ ರಾಷ್ಟವನ್ನು ಕಬಳಿಸಬೇಕೆಂದು ಹವಣಿಸುತ್ತಿದೆ. ಇಂಥ ಸಂದಿಗ್ದ ಸಮಯದಲ್ಲಿ ನ್ಮಾಷನಲ್‌ 
ಎಮರ್ಜನ್ನಿಯ ಕೂಗನ್ನು ಬಲಮಾಡಿ ಕಾಂಗ್ರೆಸ್ಸು ತನ್ನ ಒಂದು ವರ್ಚಸ್ಸನ್ನು ಬಲಪಡಿಸಿಕೊಳ್ಳ 
ಬೇಕೆಂದಿರುವುದನ್ನು ಜಪತೆ ಕಂಡು ಕೊಂಡಿರುವುದರಿಂದ ಇನ್ನೊಂದು ಕಡೆ ಜನರ ಉತ್ಸಾಹ 


ಸಿ 
ಕುಗ್ಗುತ್ತಿದೆ. ಇದನ್ನು ಬಲಪಡಔಸಲು ಕೇಂದ್ರ ಸರ್ಕಾರ ಒಂದು ಶಾಸನವನ್ನೆ ಮಾಡಿದೆ. ಆದರೆ ಇದರಿಂದ 


ಅಷ್ಟೇನು ಪ್ರಯೋಜನ ಆಗಲಾರದು. ಈ ಒಂದು ಹೊಸ ವಿಚಾರವನ್ನು ಈ ಭಾಷಣದಲ್ಲಿ ಹೆ 

ಶು ದೇಶವಾತ್ನಲ್ಕ, ದೇಶಪೇಮ, ಜನರ ಹ ದಯದಿಂದ ಉಕ್ಕ ಬೇಕು. ಹೀಗೆ ಹೇಳತಕ್ಕ ಸರ್ಕಾರ 
ಅಧಿಕಾರಕ್ಕೆ ಬಂದು ಇಲ್ಲಿಗೆ 17 ನಕ ಇಲ್ಲಿಗೆ ನ ಪಂಚವಾರ್ಷಿಕ ಯೋಜನೆಗಳು 
ಮುಗಿದು ? ೂರನೆಯದಕ್ಕೆ ಕಾಲಿಟ್ಟಿದ್ದೇವೆ. ಆದರೆ ಇದರಲ್ಲಿ ಒಂದು ವಿಚಾರವನ್ನು ಬಹಳ ಚೆನ್ನಾಗಿ 
ಹೇಳಿದ್ದಾರೆ. ಅದೇನೆಂದರೆ ಈ ಘಾ ವಿಚಾರದಲ್ಲಿ ನಮ್ಮಸರ್ಕಾ ರದವರುಫ್ಟೆ ಫೈನಾನ್ಸಿಯಲ್‌ 

ಟಾರ್ಗೆಟ್ನನ್ನು ಮಾತ್ರ ಮುಟ್ಟಿರುವುದಾಗಿ ತಿಳಿಸಿದ್ದಾರೆ. ಆದರೆ ಇದೇ ವಿಚಾರವನ್ನು ಶಾಸನ ಸಭೆಯ 
ಹೊರಗಡೆಯಲ್ಲಿ ಅನೇಕ ವೇದಿಕೆಗಳ ಮೇಲೆ ಸರ್ಕಾರ ಈ ಯೋಜನೆಗಳ ಬಗ್ಗೆ ಒಂದು ದೊಡ್ಡ 
ಲೋಪವನ್ನು ಮಾಡಿದೆ ಎಂಬ ಒಂದು ದೊಡ್ಡಕೂಗೇ ದೇಶಾದ್ಯಂತ ಎದ್ದಿದೆ. ಆದಾಗ್ಯೂ ನಮ್ಮ 
ಸರ್ಕಾರದವರು ಈ ಯೋಜನೆಗಳನ್ನೆಲ್ಲಾ ಸಕಾಲದಲ್ಲಿ ಜಾರಿಗೆ ತರುತ್ತೇವೆ, ದೇಶದಲ್ಲಿ ಸಂಪತ್ತನ್ನು 
ಜಾಸ್ತಿ ಮಾಡುತ್ತೇವೆ. ಎಂದು ಹೇಳುತ್ತಿದ್ದರೂ ಈಗ ಮಾತ್ರ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ನಮ್ಮ 
ಸರ್ಕಾರ ಕೇವಲ ಫೈನಾನ್ಸಿಯಲ್‌ ಟಾರ್ಲೆಟ್ನನ್ನು ಮಾತ್ರ ಮುಟ್ಟಿದೆಯೇ ಏನಾ ಆ ಖರ್ಚಿಗೆ ತಕ್ಕಂತೆ 
ಕಾರ್ಯ ಸಾಧನೆಯಾಗಿಲ್ಲ ಎಂಬುದನ್ನು ಈಗ ವ್ಯಕ್ತಪಡಿಸಿದ್ದಾರೆ. 


{Mr. Deputy Speaker in the Chair) 


ಇದರಿಂದ ಈ ಯೋಜನೆಗಳ ಹೆಸರಿನಲ್ಲಿ ಹಣ ದುರುಪಯೋಗವಾಗಿದೆ ಎಂಬುದು 
ಚೆನ್ನಾಗಿ ವ್ಯಕ್ತವಾಗುತ್ತದೆ. ಹೀಗಾಗಿ ಇಂದು ದೇಶದಲ್ಲಿ ನಮ್ಮ ಹಣಕಾಸಿನ ಪರಿಸ್ಥಿತಿ ಬಹಳ 
ಚಿಂತಾಜನಕವಾಗಿದೆ. ಆಡಳಿತ ಪಕ್ಷದವರು ದೇಶಕ್ಕೆ ಮ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ. 
ಈ ವಿಚಕ್ಷಣೆಯಿಲ್ಲದ ಖರ್ಚುವೆ ವೆಚ್ಚಗ ಚ್ಚಗಳಿಗೆ ಹಣವನ್ನು ಗಳಿಸಲು ಕಂದಾಯದ ಹೊರೆಯನ್ನು 100ಕ್ಕೆ 
100ಭಾಗ ಏರಿಸಿದ್ದಾರೆ. ಈ ದಿವಸ ಈ ಆಡಳಿತ ಪಕ್ಷ ಹ ಬರತಕ್ಷ ಒಂದು ನೂರು By. 
ರೂಪಾಯಿಗಳ ಆದಾಯವನ್ನು ks ಕೊಟ್ಟಿದ್ದರೂ ದೇಶಕ್ಕೇನೂ ಪ್ರಯೋಜನವಾಗಿಲ್ಲ. 


ಪಂಚವಾರ್ಷಿಕ ಯೋಜನೆಗೆ ಇಲ್ಲಿ ಸರ್ಕಾರದವರು ಹೇಳಿರಶಕ್ಕ ರೀತಿಯಲ್ಲೇ ಮಂಜೂರಾಗಿದ್ದ 250 
ಕೋಟಿ ರೂಪಾಯಿಗಳಲ್ಲಿ ಇಲ್ಲಿಯವರೆಗೆ 37 ಕೋಟ ರೂಪಾಯಿಗಳು ಮಾತ್ರ ಏರ್ಚಾಗಿವೆಎಂದು 
ಹೇಳಿದ್ದಾರೆ. ಅಂದರೆ ನೂರಕ್ಕೆ $88 ಭಾಗದಷ್ಟನ್ನು ಖರ್ಚುಮಾಡಿದಂತಾಯಿತು. ಈ ಸಾಲಿಗೆ ಮತ್ತೆ 
ಕೇಂದ್ರ ಸರ್ಕಾರದವರಿಂದ ೬ ಕೋಟಿ ರೂಪಾಯಿಗ ಸ: ಪಡೆದಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದವರು 


ಕೇಂದ್ರ ಸರ್ಕಾ ನ ಇಲ್ಲಿ ರ ದೊಡ್ಡದೆ: ೧ಡ ಪಾ 


ಸಂಸದೀಯ ಪಟು 111 


ಅದನ್ನು ಇಲ್ಲಿಯ ತನಕ ಈಡೇರಿಸಲು ಸಾಧ್ಯವಾಗಿಲ್ಲ. 1962ನೇ ಡಿಸೆಂಬರ್‌ ಕೊನೆಗೆ ಕೊಡುತ್ತೇವೆಂದು 
ಹೇಳಿದ ದ್ರ ಪವರನ್ನು ಇಲ್ಲಿಯವರೆಗೂ ಅವರಿಗೆ PR ಸಾಧ್ಯವಾಗಿಲ್ಲ. ಇದನ್ನು ನೋಡಿದರೆ 
ನಮ್ಮ ಇಕಾ ೯ರ ಇಂಥ ಯೋಜನೆಗಳನ್ನು ಕೇವಲ ದೊಡ್ಡ ದೊಡ್ಡವರಿಗೆ ಒಂದು ಕಂಟ್ರಾಕ್ಸ್‌ 
ಉದ್ಯಮವನ್ನು ದೊರಕಿಸಿ ಕೊಡಲು ಮಾಡುತ್ತಿರುವಂತೆ ಭಾಸವಾಗುತ್ತಿದೆ. ಇದರಿಂದ ದೇಶಕ್ಕೆ 
ರ್ಕಾರದವರು ಕೊಟ್ಟ ವಾಗ್ದಾನ ಮಾತ್ರ ಈಡೇರಿರುವುದಿಲ್ಲ. ಆ ಸರ್ಕಾರ ಹೋಯಿತು. ಈಗ 
ಮಾನ್‌ ನಿಜಲಿಂಗಪ್ಪನವರ ಸರ್ಕಾರ ಬಂತು. ರಾಜ್ಯಪಾಲರೇ ತಮ್ಮ 1962ನೇ ಇಸವಿಯ ಭಾಷಣದಲ್ಲಿ 
ಒಂದು ನ ಹೇಳಿದ್ದಾರೆ. ಈ ದೇಶದಲ್ಲಿ ಶರಾವಶಿಯಿಂದ ವಿದ್ಧುಚ್ಛಕ್ತಿಯನ್ನು 1963ನೇ ಇಸವಿಯ 
ಕೊನೆಯೊಳಗೆ ಒದಗಿಸುತ್ತೇಷೆಂದು 1962ನೇ ಇಸವಿಯ ಭಾಷಣವಾಯಿತು. ಇನ್ನು 1963ನೇ ಇಸವಿಯ 
ಏಪ್ರಿಲ್‌ ತಿಂಗಳಲ್ಲಿ ವಿದ್ಧುಚ್ಛಕ್ಷಿಯನ್ನು ಒದಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದು ಹೇಳಿದ್ದಾರೆ. ಈಗ 
1964ನೇ ಇಸವಿ ಏಪ್ರಿಲ್‌ ತಿಂಗಳಲ್ಲಿ ವಿದ್ಧುಚ್ಛಕ್ಷಿಯನ್ನು ಶರಾವಶಿಯಿಂದ ಕೊಡುತ್ತೇವೆಂದು ಹೇಳಿದ್ದಾರೆ. 
ಏಪ್ರಿಲ್‌ ತಿಂಗಳಲ್ಲಿ ಕೇಳಿದರೆ ಮೇ ಜೂನ್‌ನಲ್ಲಿ ಬರುತ್ತದೆಂದೂ ಅವರು ಹೇಳಬಹುದು. ನಮ್ಮ 
ದೇಶದಲ್ಲಿ ಶರಾವತಿ ಯೋಜಸೆಯ ಒಂದು ಕಾರ್ಯವನ್ನು ಕಾರ್ಯಗತ ಮಾಡುವುದರಲ್ಲಿ ಈ 
ಸರ್ಕಾರ ಎಷ್ಟರ ಮಟ್ಟಿಗೆ ಆಶ್ರದ್ದೆವಹಿಸಿದೆ ಎಂಬುದೊಂದೇ ಉದಾಹರಣೆ ಸಾಕು. ಇತರ ಯೋಜನೆಗಳ 
ವಿಚಾರವನ್ನು ನಾನು ಹೇಳಬೇಕಾಗಿಲ್ಲ ಇಷ್ಟು ವರ್ಷಗಳಿಂದಲೂ ಈ ಒಂದು ಕಾರ್ಯವನ್ನು 
ಕಾರ್ಯಗತ ಮಾಡಲಿಕ್ಕಾಗಲಿಲ್ಲ. ಇವತ್ತು ಶರಾವತಿ ಯೋಜನೆಯ ಕಾರ್ಯದ ಬಗ್ಗೆ ಈ ಶಾಸನ 
ಸಭೆಯಲ್ಲಿಯೂ ಮತ್ತು ಹೊರಗಡೆಯಲ್ಲಿಯೂ ಟೀಕೆಗಳು ಯಾವ ರೀತಿ ನಡೆದಿವೆ, ಈ ಕಾರ್ಯದಲ್ಲಿ 
ಎಷ್ಟು ಹಣದುರುಪಯೋಗವಾಗಿದೆ ಮತ್ತು ದೊಡ್ಡ ದೊಡ್ಡ ಕಂಟ್ರಾಕ್ಷುದಾರರ ಪ್ರಭಾವಕ್ಕೆ ಸಿಕ್ಕಿ ಎಷ್ಟರ 
ಮಟ್ಟಿಗೆ ಖಜಾನೆಯ ಹಣವನ್ನು ಅವರಿಗೆ ಕೊಟ್ಟಿದ್ದಾರೆಂಬುದನ್ನು ಪರಿಶೀಲನೆ ಮಾಡಬೇಕೆಂದೂ 
El ಅನೇಕ ಸಾರಿ ಆ ಬಗ್ಗೆ ನಿರ್ದಿಷ್ಟವಾದ ಅಂಕಿ ಅಂಶಗಳನ್ನೂ ಸಹ ಈ ಸಭೆಯಲ್ಲಿ 
ಒದಗಿಸಬೇಕೆಂದೂ ನಾವು ಕೇಳಿದ್ದೇವೆ. ಈ ಬಣ್ಣೆ ಸರ್ಕಾರ ಒಂದು ನ್ಯಾಯಾಂಗ ವಿಚಾರ 
ಮಾಡಬೇಕೆಂದು ಹೇಳಿದರೂ ಅದು ಆ ಬಗ್ಗೆ ಏಕೆ ಉದಾಸೀನ ಮನೋಭಾವವನ್ನು ಶಾಳುತ್ತಿದೆಯೋ 
ನನಗಂತೂ ಗೊತ್ತಾಗಲಿಲ್ಲ. ಮಾನ್ಯ ಮಿತ್ರರಾದ ಶೀಮಾನ್‌ ಸಿದ್ದಯ್ದ ನವರು ಸರ್ಕಾರದ ನೀತಿಯನ್ನು 
ಕುರಿತು ಬಹಳವಾಗಿ ಶ್ಲಾಘನೆ ಮಾಡಿದ್ದಾರೆ. ಕೇಂದ್ರದ ನಿ ಪರ ಮಂತ್ರಿಗಳಾದ ಶ್ರೀಮಾನ್‌ 
ಕೆ.ಎಲ್‌.ರಾವ್‌ ಅವರು ಇಲ್ಲಿನ ಈ ಯೋಜನಾ ಕಾರ್ಯಗಳ ಪ್ರಗತಿಯನ್ನು ನೋಡಿ ಶಬಾಸ್‌ಗಿರಿ 


] 


§ 4 


ಕೊಟ್ಟಿದ್ದಾರೆ. ಅಂದ ಮೇಲೆ ಅವರ ಭುಜವನ್ನು ನಮ್ಮವರೇ ತಟ್ಟಿಕೊಳ್ಳುತ್ತಿದ್ದಾರೆ. ದೇಶದ 
ಿ 


[ ಆ ಬಿ ೪ 
ಮುಖ್ದಮಂತಿಗಳು ಶೀ ರಾವ್‌ ಅವರು ಇಲಿಗೆ ಬಂದಿದ್ದಾಗ ಕಷಾ ಗೋದಾವರಿ ನೀರಿನ ಬಗೆ 
Fi ೮ Nd [ ಪ" nN 
ಮೆ x 
(\ ಭ್ರ 


e 
> ಮಿ ಮ: pe ತಾ. 
ಆಲಮಟ್ಟಿ ಮತ್ತು ನಾರಾಯಣಪುರ ಯೋಜನಿಗಳನ್ನು ಪ್ರಸ್ತಾಪಮಾಡುತ್ತಿದ್ದಾರಿ. ಇದೇನು ಬನಪ್ಪಾ 


112 ಎಸ್‌. ಶಿವಪ್ಪ 


ಪಾರ್ಕ್‌ ಭಾಷಣವೋ ಅಥವಾ ಸರ್ಕಾರ ಮಾಡತಕ್ಕ ಗಂಭೀರ ಭಾಷಣವೋ ಅಥವಾ ನೀತಿ 
ನಿಯಮಗಳನ್ನು ಅನುಸರಿಸಿ ಸರ್ಕಾರ ಕೆಲಸ ಮಾಡುವ ರೀತಿಯೋ ಎಂದು ನಾನು ಈ ಸಂದರ್ಭದಲ್ಲಿ 
ಕೇಳಬೇಕಾಗಿದೆ. ಕೃಷ್ಣಾನದಿಗೆ ಎರಡು ಅಣೆಕಟ್ಟುಗಳನ್ನು ಕಟ್ಟುವುದಕ್ಕೆ ಈ ಸರ್ಕಾರದಲ್ಲಿ ದುಡ್ಡು ಎಲ್ಲಿದೆ, 
600 TMC ಅಡಿಗಳಷ್ಟು ನೀರನ್ನು ಈ ಯೋಜನೆಯಿಂದ ಪಡೆಯುತ್ತೇವೆಂದು ಬೇರೆ ಹೇಳುತ್ತಾರೆ. 
ಶ್ರೀಮಾನ್‌ ಕೆ.ಎಲ್‌.ರಾವ್‌ ಅವರು ಬಂದಾಗ ದೇಶದ ಜನತೆಯ ಬಾಯಿಯನ್ನು ಮುಚ್ಚಿಸಿ ಇವರು 
ಅವರಿಂದ ಶರಾವತಿಯ ಬಗ್ಗೆ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡಿದ್ದಾರೆ. ಶರಾವಶಿ ಯೋಜನೆ 
ಬಹಳ ಸೊಗಸಾಗಿದೆ ಜೆನ್ನಾಗಿದೆ. ನಮಗೆ ಬೇಕಾದ್ದು ಈ ಯೋಜನೆಯಿಂದ ಸಿಕ್ಷುತ್ತದೆಂದು ಹೇಳಿ 
ಅದರಿಂದ ಶಾಬಾಸ್‌ಗಿರಿಯನ್ನು ಪಡೆದರು. ಹಿಂದೆ ಬೇಜವಾಬ್ದಾರಿ ಸರ್ಕಾರವಿದ್ದ ಕಾಲದಲ್ಲಿ 
ಮಿರ್ಜಾಸಾಹೇಬರು ಮತ್ತು ಇತರರು ದಿವಾನರು ಆಗಿದ್ದಾಗ ಹೊರಗಡೆಯಿಂದ ಆದರಲ್ಲೂ ಅಮೇರಿಕಾ 
ಮುಂತಾದ ಪ್ರದೇಶಗಳಿಂದ ದೊಡ್ಡ ದೊಡ್ಡ ತಜ್ಞಧನ್ನು ಕರೆಸಿ, ಅವರ ಸಹಾಯದಿಂದ 
ಕಾಪಾಡಿದ್ದಾರೆಂಬುದನ್ನು ಇವರು ಮರೆತಿದ್ದಾರೆ. ಅದರೂ ಬೇಜವಾಬ್ದಾರಿ ಸರ್ಕಾರವಿದ್ದಾಗ 
ಅವರುಗಳನ್ನು ನಾನು ಆಗ ಆಕ್ಷೇಪಣೆ ಮಾಡುತ್ತಿದ್ದೇವು. ಪ್ರತಿಯೊಂದು ಯೋಜನೆಗೂ ಚೌಕಾಸಿ 
ಮಾಡಿಕೊಂಡು ಬಹಳ ತಡವಾಗಿ ಯೋಜನಾ ಕಾರ್ಯಗಳನ್ನು ರೂಪಿಸಿಕೊಳ್ಳುತ್ತಾ ಅವರು ಅವರು 
ಯಾರಾದರೂ ಬಂದರೆ ಅವರಿಂದ ಸುಮ್ಮನೆ ಬಾಯಲ್ಲಿ ಸರ್ಟಿಫಿಕೇಟುಗಳನ್ನು ತೆಗೆದುಕೊಂಡು 
ತಮ್ಮ ಭುಜವನ್ನು ತಾವೇ ತಟ್ಟಕೊಳ್ಳುವುದರಲ್ಲಿ ಇವರು ಬಹಳ ಮುಂದೆ ಹೊರಟ್ಟಿದ್ದಾರೆಂದು ಮಾತ್ರ 
ಹೇಳಬಹುದು. ಇದು ನೂರರಷ್ಟು ನಿಜ. ಶರಾವತಿಯ ಬಗ್ಗೆ ಶಾಸನಸಭೆಯಲ್ಲಿ ಒಂದು ಉನ್ನತಮಟ್ಟದ 
ನ್ಯಾಯಾಂಗ ವಿಚಾರ ಮಾಡಬೇಕೆಂದು ಮೇಲಿಂದ ಮೇಲೆ ಕೇಳಿದಾಗ್ಯೂ ಮುಖ್ಯಮಂತ್ರಿಗಳು, ಆ 
ಬಗ್ಗೆ ವನೂ ಆಗಿಲ್ಲ. ಎಲ್ಲೋ 50-60 ಲಕ್ಷ ರೂಪಾಯಿಗಳು ಹೋಗಿರಬಹುದು. ಈ ಬಗ್ಗೆ ಶಾಸನ 
ಸಭೆಯಲ್ಲಿ ಒಂದು ಶ್ರೇತ್ರ ಪತ್ರವನ್ನು ಹೊರಡಿಸುತ್ತೇನೆ. ಎಂಬುದಾಗಿ ಬಹಳ ಉದಾರವಾಗಿ ಹೇಳಿದರು. 


ಶವ್‌ 


ಸ್ನ 
ತ್ರೀ ಸಿ.ಜೆ. ಮುಕ್ಳಣ್ಣಪ್ಪ (೩ರಾ):- ಶ್ಲೇಶಪತ್ರವೆಂದರೇನು? 


ಫೀ ಎಸ್‌.ಶಿವಪ್ಪು- ವಿನೋ ಒಂದು ದಾನ ಕೊಟ್ಟ ಹಾಗೆ ಮಾತನಾಡಿದ ಹಾಗೆ ಕಾಣುತ್ತದೆ. 
ಮುಖ್ಯಮಂತ್ರಿಗಳು ಈ ಉನ್ನತವಾದ ಶಾಸನಸಭೆಯ ಮುಂದೆ ಹೇಳಿದಂಥ ಒಂದು ಭರವಸೆಯನ್ನು 
ಒಂದೆರಡು ವರ್ಷಗಳೊಳಗೆ ಈಡೇರಿಸತಕ್ಕ ಶಕ್ತಿಯನ್ನು ಹೊಂದಿಲ್ಲದೆ ಇರುವಾಗ ಅವರು 
ಮುಖ್ಯಮಂತ್ರಿಗಳಾಗಿರುವುದಕ್ಕೆ ಲಾಯಕ್ಕಾಗಿಲ್ಲವೆಂದು ನಾನು ಹೇಳುತ್ತೇನೆ. ದೇಶದ ಜನತೆಯೂ 


ಹೇಳುತ್ತದೆ. ಅದಕ್ಕಾಗಿ ಅವರು ಕೂಡಲೇ ರಾಜೀನಾಮೆಯನ್ನು ಒಪಿಸಬೇಕು. ಇಂತಹ ಉನ್ನತವಾದ 


| 
p 


2 DS) Lo RS) Ly] i) — pS ಮಿಲಿ ಮಿ 
ಸಭೆಯಲ್ಲಿ ನೀಡಿದ ಭರವಸೆಯನ್ನು ಶಠಡೇರಿಸದೆ ಇರುವಾಗ, ದೇಶದ ಜನತೆಗೆ ಮೋಸಮಾಡಿ 


[| 
(ho 
4 
GL 
CK, 
K) 
H 
J: 
€l 
L 
[) 
FXG 
pd 
೩ 


೪ 
ES NE 
ನೋಟ ರೂಪಾಯಿಗಳ ಈ ಯೋಜನಿಯಿುನ್ನು ಇ 


೨ pe 2 
£7 


T 
ಮವ ಮಂ ET nd ೨ 
ಹೀಗ ನಂಬಿಕ ಒಂದು ವರ್ಷ, ಎರಡು ವರ್ಷ ಅಧಬಾ ಇನ್ನಾರು ಠಿಂಗಳೂಳೆಗಿ ಈ ಗಂಜ 


ಸಂಸದೀಯ ಪಟು 113 


ಪೂರ್ಣಗೊಳಿಸುತ್ತೇವೆಂದು ಹೇಳುವುದಕ್ಕೆ ಬದಲು ಏನು ಚೌಕಾಸಿ ಇದು ಎಂದು ನಾಸು ಕೇಳುತ್ತೇನೆ. 
ಶರಾವತಿಯ ಬಗ್ಗೆ ಶಾಬಾಸ್‌ಗಿರಿಯನ್ನು ಆವರು ತೆಗೆದುಕೊಳ್ಳುತ್ತಿದ್ದಾರೆಯೇ ಹೊರತು ಅದರಲ್ಲಿ 
ಅವರು ತಪ್ಪು ಏನಿದೆ, ಶಾಸನ ಸಭೆಗೆ ಕೊಟ್ಟಂಥ ಭರವಸೆಯೇನು ಅದನ್ನು ಈಡೇರಿಸದೆ ಹೋದರೆ 
ಜನತೆ ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಟ್ಟೀತು ಎಂಬ ಅಂಶವನ್ನಾದರೂ ಇವರು 
ವಿಚಾರ ಮಾಡಬೇಡವೇ ಆ ಯೋಜನೆಯ ಬಗ್ಗೆ ನಿಜವಾದ ಅಂಕಿ ಅಂಶವನ್ನು ಇವರಲ್ಲಿ ಇದ್ದಿದ್ದರೆ 
ಎಂದೋ ಈ ಸಭೆಯಲ್ಲಿ ಶ್ಲೇತಪತ್ರವನ್ನು ಕೊಡುತ್ತಿದ್ದರು. ಇವರು ಅದನ್ನು ಕಳೆದುಕೊಂಡಿದ್ದಾರೆ. 
ಇಲ್ಲಿಕೊಟ್ಟಂಥ ಭರವಸೆಗನುಗುಣವಾಗಿ ಜವಾಬನ್ನು ಕೊಡತಕ್ಕ ಒಂದು ಎದೆಗಾರಿಕೆ ಇವರಲಿಲ್ಲವೆಂದು 
ಹೇಳಿದರೆ ತಪ್ಪಾಗಲಾರದು. ಇಂಥವರಲ್ಲಿ ಯಾವ ರೀತಿ ನಂಬಿಕೆ ಇಡೋಣ? ಹಿಂದೆ ಈ ವಿಚಾರದಲ್ಲಿ 
White paperನ್ನು ಈ ಸಭೆಯಲ್ಲಿ ಮಂಡಿಸುತ್ತೇನೆಂದು ವಾಗ್ದಾನ ಮಾಡಿದೊಡನೆಯೇ 
ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡಬೇಕಾಗಿತ್ತು. ಇಷ್ಟು ತಡವಾಗಿರುವುದರಿಂದ, ಜನತೆ ಆ 

ವಿಜಾರದಲ್ಲಿ ಅನುಮಾನ ಪಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಜನತೆಯ ಮುಂದೆ ಆ 
ಯೋಜನೆಯ ಅಂಕಿ ಅಂಶಗಳನ್ನು ಇಡತಕ್ಕ ಧೈರ್ಯಎಲ್ಲದೆ ಅಂಜಿಕೆ ತೋರ್ಪಡಿಸುತ್ತಿದ್ದಾರೆಂಬುದು 
ಇದರಿಂದಲೇ ವ್ಯಕ್ತವಾಗುತ್ತದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. 


ತೀ ಎಸ್‌.ಗೋಪಾಲಗೌಡ: ಬಹುಶಃ Vigilance Commissioner ಗೆ ಅದನ್ನು 
ಒಪ್ಪಿಸಿದರೆ ಅದರಲ್ಲಿ ಯಾರು ಸಿಕ್ಕಿ ಬೀಳ್ವಾರೋ ಗೊತ್ತಿಲ್ಲ. ಇದಕ್ಕೋಸ್ಕರ ನಿಧಾನವಾಗುತ್ತಿರಬಹುದು. 


ತೀ ಎಸ್‌.ಶಿವಪ್ಪ: ದೇಶದಲ್ಲಿ ದೊಡ್ಡ ದೊಡ್ಡ ಪಾಜೆಕ್ಷುಗಳನ್ನು ಸರ್ಕಾರ ಕೈಗೊಳ್ಳುತ್ತಿರುವಾಗ. 
ಯಾವ ಯಾವ ಯೋಜನೆಗಳು ಇನ್ನೂ ಕಾರ್ಯಗತವಾಗಿಲ್ಲವೂ ಅವನ್ನೆಲ್ಲಾ ಕೂಲಂಕಷವಾಗಿ 
ವಿಮರ್ಶೆ ಮಾಡುವುದ ದಕ್ಟೋಸ್ಕರ ಕೇವಲ ಒಬ್ಬ ಅಧಿಕಾರಿ ಬೇಕಿಲ್ಲ ಉನ್ನತವಾದ ಅಧಿಕಾರವಿರತಕ್ಕ 
ಒಂದು ವಿಜಿಲೆನ್ನಿ ಕಮಿಷನ್‌ ಬೇಕು. ಆ ಕಮಿಷನ್‌ ಯಾರ ಒಂದು ದಾಕ್ಷಿಣ್ಠಕ್ಕೂ ಒಳಗಾಗದೇ 
ರ್ಕಾರದಲ್ಲಿರತಕ್ಕ ಲೋಪದೋಷಗಳನ್ನು ತೊಡೆದು ಹಾಕುವುದಕ್ಕಾಗಲೀ, ಈ ಶಾಸನ ಸಭೆಯ 
ದಸ್ಕರ ಮೇಲಾಗಲೀ ಅಥವಾ ಯಾರ ಮೇಲಾಗಲೀ ಕಮ ತೆಗೆದುಕೊಳ್ಳುವ ಅಧಿಕಾರವನ್ನು 
ಹೊಂದಿರಬೇಕು. ಆ ಒಂದು ಕಾರ್ಯವನ್ನು ಜಾರಿ ಮಾಡತಕ್ಕ ಆಧಿಕಾರ ಆ ಕಮಿಷನ್ನಿಗೆ ಕೊಡಬೇಕು. 


ರಚನೆಯಾಗಬೇಕು. ಆಗ ಸರ್ಕಾರದಲ್ಲಿರತಕ್ಕ ಲೋಪದೋಷಗಳ ಮಾಯವಾಗುತ್ತವೆ. ದೇಶಕ್ಕೆ 
ಅನುಕೂಲವಾಗುತ್ತದೆಂದು ನಾನು ಸರ್ಕಾರಕ್ಕೆ ಸಲಹೆ ಮಾಡುತ್ತೇನೆ. 


ತ್ರೀ ಡಿ. ದೇವರಾಜ್‌ ಅರಸ್‌(ಸಾರಿಗೆ, ವಸತಿ ಮತ್ತು ಕಾರ್ಮಿಕ ಶಾಖೆಗಳ 
ಮಂತ್ರಿಗಳು):- ಮಾಸ್ಯ ಸದಸ್ಕರು ಹೇಳಿದ್ದು ಬರೀ ಶರಾವತಿ ಯೋಜನೆಗನ್ನಯಿಸುತ್ತದೆಯೋ 
ಅಥವಾ ಬೇರೆ ಯೋಜನೆಗಳಿಗೂ ಅನ್ವಯಿಸುತ್ತದೆಯೋ. 


ಶೀ ಎಸ್‌.ಶಿವಪ್ಪ:- ವಿಜಿಲೆನ್ಸ್‌ ಕಮಿಷನ್‌ ಬೇಕಾದುದು ಬರೀ ಈ ಯೋಜನೆ ಒಂದಕ್ಕಲ್ಲ. 
ಶರಾವತಿ ಮ ಉದಾಹಹರಣೆಗಾಗಿ ತೆಗೆದುಕೊಂಡು ಹೇಳುತ್ತಿದ್ದೇನೆ. ಈ ಶರಾವತಿ 


ಬಗ್ಗೆ 

ಕೊಟ್ಟರೆ ಸಾಲದು . ಇದರಲ್ಲಿ ಇನ್ನೂ ಉನ್ನತ ಮಟ್ಟ ನ್ಯಾಯಾಂಗ ವಿಃ ಯ 
ಏಕೆಂದರೆ ಈ ಶರಾವತಿ ಯೋಜನೆಯ ಕಾಮಗಾರಿಗಳಲ್ಲಿ ಇನ್ನು ಅನೇಕ ಲೋಪದೋಷಗಳಿವೆ. 
ಈ ದೇಶದಲ್ಲಿ ನೂರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡತಕ್ಕ ಒಂದು ದೊಡ್ಡ ಯೋಜನೆ, 
ಇದು ಇನ್ನೂ ಇತರ ಯೋಜನೆಗಳೂ ಇವೆ. ದೇಶದಲ್ಲಿರತಕ್ಕ ಲಂಚರುಷುವತ್ತು . ಭಷ್ಟಾಚಾರ 
ಇವೆಲ್ಲವನ್ನೂ ತೊಡೆದು ಹಾಕಲು ಉನ್ನತ ಮಟ್ಟದ ಹೆಚ್ಚಿನ ಆಧಿಕಾರವಿರತಕ್ಕ ಒಂದು ವಿಜಿಲೆನ್ಸ್‌ 


Fx 


ಮ, 
ಕ 
ಈ 


ದನಿ 


pe 


ಬದಿಯಲ್ಲಿ ಒ೦ದೊಂ೦ 


kP 
ರ 


ಏನು ನಡೆದಿದೆ ಎಂಬುದ 
ಹಾವ 


ರ. 


ನ್ನು ಹಾಕೇ ಹಾಕುತ್ಪಾ 


ಎ. 


ಡಿ 50 ಸಾವಿರ ಕಾಡು 
ಸಾವಿರ, ಉಳಿದಿರುವುದು 45 ಸಾವಿರ ಕಾರ್ಡುಗಳು. ಇಂತಹ ಸಣ್ಣ 


ಮಾ 
 ದಾಲ್ಗು 


ವಿಚಾರದಲ್ಲಿ ಒಂದು ಹಿಡಿ 


Fo 


ಆಡಿಟ್‌ ರಿಹೋಟ್‌ ಕುರಿತು 1964 * 


Bah 
ಮಲಿ 


K 


ಗ, 
ಮ 


ದ್ರ 


[s 


59-60, 60-61 ಮತ್ತು 0ನೇ ಆಡಿಟ್‌ ರಿಪೋರ್ಟಿನ ಬಃ 


ಸರ್ಕಾರದವರು ಮಾಮೂ 


ಸಂಸರೀಯ 
ಸಣ್ಣವಿ 


ಸ 


3 


p 
ಮ 


ಳನ್ನು 


() 


ಬ 


ಮಗಾರಿಗಳನ್ನು 
ಲಿ! 


ಪ್ರ 
ಲ್ಲಿ 


ಪಃ 
೯ರೇಷನ್‌ಗ 


ಸಾಧವಿದೆ ಎಂಬ ಉದಾ 


Ip 


ಜಟ 


[3 


pu 
ನಗ 


ದೊಡ ಕಾ 
ಯ ಮಾಡಿದ್ದಾರೆ. ಮಾನ್ನ 


p) 


ಯಂ ಆಡಳಿತದಂತಹ ಕಾ 


2 


ಮುಂಗಡವಾಗಿ ಕೊಟ್ಟ 


pe ಇಡ 
ನಿಯೋಗವಾಗುತದೆ? ಒಂದು ಕಾರ್ಡಿಗೆ 


Ke) 


ಸಿ 
\ದಕೆ 


ಮ್ನ 
ಲ 


ks 


— 


pa 
೯ 


ರಿಗಳನ್ನು ತರಿಸಿ 


pe 


ಜಿನ 


ವ 


ವೆಯೆಂಬುದನ್ನು ನಾವು ನೋ 


$೨ 


ಕೋಟಿ ಹಣ ದುವಿ: 
ಸರ್ಕಾರದವರು ಹಣವನ್ನು 


ಒಂದು ರೂಪಾಯಿನಂತೆ 4 ಸಾವಿರ ಕಾರ್ಡುಗಳಿಗೆ ಹಣವ 
ಯವರು ಸ 


9) 


ಗಡ 
ಗೆ 


ಲಿ. 


— 
ವಾ್‌, 


[+] 


ರಾಡು. 


ಸಾಧ್ಗೂ ಎ 
RNY 


ರಾಡು 


ಖಿ 


u 


ಮಾನ್‌ ಹೆ 


ರಚನೆ ಮಾಡಿ ಸರ್ಕಾರ ದೇಶದ ಹಣವನ್ನು ಹಾಳು ಮಾಡು 
ವಾದವನ್ನು ಈ ಸಭೆಯ ಮುಂದೆ ಇ 


ಯಾವ ರೀತಿ ಕೆಲಸ 


ಗೆ ಮಾಡುವುದಕ್ಕೆ 


pe) 
[6 


ಏನಿದೆ ಆ ಇಲಾಖೆಯಲ್ಲಿ ಸುಮಾರು ಆರು ವರ್ಷಗಳಿಂದಲೂ ಆ ಇಲಾಖೆಯ ಲೆಕ್ಕಗಳು ಅಡಿಟ್‌ 
ಆಗಿಲ್ಲ. ಅಲ್ಲಿನ ಅಧ್ವಕ್ಷರು ಆಗಿರುವವರು ಮಾಜೀ ಮಂತ್ರಿಗಳು. ಅಂತಹ ಒಂದು ದೊಡ್ಡ ಸ್ಥಾನದಲ್ಲಿ 


ಸಯಂ 
ಮಹಾತ್ಮ ಗಾಂಧಿಯವರಿಗೆ ಬಹಳ ಆತ್ಮೀಯವಾದ ಇಂತಹ ಸಂಸ್ಥೆಯಲ್ಲಿ ಎಷ್ಟರಮಟ್ಟಿಗೆ ಲೆಕ್ಕಗಳನ್ನ 
ಇಟ್ಟಿದ್ದಾರೆ. ಎಷ್ಟರಮಟ್ಟಿಗೆ ಹಣವನ್ನು ಖರ್ಚು ಮಾಡಿದ್ದಾರೆ. ಎಷ್ಟರಮಟ್ಟಿಗೆ ತಮವರೆಂದು ಪೋತ್ಸಾಹ 


ಕೊಟ್ಟಿದ್ದಾರೆ ಎಂಬ ವಿಚಾರಗಳನ್ನು ಸರ್ಕಾರದವರು ವಿನಿಮಯ ಮಾಡಬೇಕು. ಅಲ್ಲಿ ಎಷ್ಟರಮಟ್ಟಿಗೆ 


೬ 


ಹಣ ದುರುಪಯೋಗವಾಗಿದೆಯೆಂಬುದನ್ನು ಸರ್ಕಾರ ವಿಮರ್ಶೆ ಮಾಡಬೇಕು. ಬೇರೆ ಪರಸ್ತರ 
ಸಹಕಾರ ಸಂಘಗಳು ಇರಲಿ. ಇದೊಂದು ಸಂಸ್ಥೆಯಲ್ಲಿ ಯಾರೇ ಆಗಿರಲಿ ಅಂತಹವರ ಕಾಲದಲ್ಲಿ 
ಏನಾದರೂ ಹಣ ಅಪವ್ಯಯವಾಗಿದ್ದರೆ ಅಂತಹವರ ಮೇಲೆ ಏನು \ಕಮವನ್ನು ತೆಗೆದು ಕೊಂಡಿದ್ದೀರಿ 
ಎಂಬುದನ್ನು ಈ ಶಾಸನ ಸಭೆಗೆ ತಿಳಿಸಬೇಕು. ಸರ್ಕಾರಕ್ಕೆ ನಿಜವಾಗಿ ಅಂತಹವರ ಮೇಲೆ ಕೈ 
ಮಾಡತಕ್ಕ ಶಕ್ತಿ ಇದೆಯೇ? ಅಂತಹ ದೊಡ್ಡವರನ್ನು ಹಿಡಿಯುವುದನ್ನು ಬಿಟ್ಟು ಸಣ್ಣ ಸಣ್ಣ ಸೊಸೈಟಿಗಳ 
ಮೇಲೆ ಇವರ ಕೈವಾಡವನ್ನು ತೋರಿಸುತ್ತಿದ್ದಾರೆ. ಇದು ಗುಚ್ಣಿಯ ಮೇಲೆ ಬಹ್ಮಾಸ್ತ 
ತೋರಿಸಿದಂತಾಗುತ್ತದೆ. ಇಂತಹ ದೊಡ್ಡವರನ್ನು ಒಂದು ಸಾರಿ ಶಿಕ್ಷೆ ಮಾಡಿದರೆ ಆಗ ಸರ್ಕಾರಕ್ಕೆ ಈ 
ದೇಶದಲ್ಲಿ ಒಂದು ಒಳ್ಳೆಯ ದೊಡ್ಡ ಹೆಸರು ಬರುತ್ತದೆ. ಪಂಜಾಬಿನ ಕೈರೋನ್‌ ಅಂತಹವರ 
ಗುಂಪಿನ ವ್ಯಕ್ತಿಗಳ ಮೇಲೆ ಇವತ್ತು ಕಮವನ್ನು ತೆಗೆದುಕೊಳ್ಳಬೇಕೆಂದು ಹೇಳುವಾಗ ಇಲ್ಲಿ ಅಂತಹ 
ಕೈರೋನ್‌ಗಳ ಗುಂಪು ಅನೇಕ ಇವೆ. ಇವರು ಸಾಹಸ ಮಾಡಿ ಅಂತಹವರನ್ನು ಈಚೆಗೆ ಎಳೆದು 
ಧೈರ್ಯಮಾಡಿ ತಕ್ಕ ಕ್ರಮವನ್ನು ಅವರ ಮೇಲೆ ತೆಗೆ 


KG 


ದುಕೊಂಡಿಲ್ಲ. ಅಡಿಟ್‌ ರಿಪೋರ್ಟಿನಲ್ಲಿ ಅಲ್ಲಿ 


ವಾ py ತ OS pA pe 
ದರಿ ಈ ಇಐಲಾಖಿ ಎಷರಮಟ್ಟಿಗೆ ಕಲಸ ಮಾಡುತ್ತಿದೆಯೆಂದರ ತಮ್ಮ ಇಲಾಖೆಯ ಕಂಟಾಕರಗಳನ್ನು 


ಸಂಸದೀಯ ಪಟು 117 


ಚೆನ್ನಾಗಿ ಬೆಳೆಸುತ್ತಿದೆ. ಈ ಇಲಾಖೆ ಒಂದು ಮುಖ್ಯವಾದ ಕೆಲಸ ಏನು ಮಾಡಿದೆಯೆಂದರೆ 
ತೋರಿಸಿದ್ದಾರೆ. ಅದನ್ನು ಈಗಲೇ ತಡೆಗಟ್ಟಬಹುದು. ಇಲ್ಲದೇ ಹೋದರೆ ಇಂತಹ ವರದಿಯನ್ನು 
ಇಲ್ಲಿ ಚರ್ಚೆ ಮಾಡಿ ಸುಮ್ಮನೆ ಕಾಲಹರಣೆ ಮಾಡಿದರೆ ಅದರಿಂದೇನೂ ಪ್ರಯೋಜನವಾಗುವುದಿಲ್ಲ. 
ಈ ವಿಚಾರವನ್ನು ನಾವು ಈ ಸಭೆಯಲ್ಲಿ ಅನೇಕ ಸಾರಿ ಹೇಳಿದ್ದೇವೆ. ಇವತ್ತೂ ಹೇಳುತ್ತಿದ್ದೇವೆ. 


ಇನ್ನು ಪಿ.ಡಬ್ಬ್ಯೂಡಿ. ವಿಜಾರ ಹೇಳುವುದಾದರೆ ಇದು ಮಹಾಭಾರತದಂತಿದೆ. ಈಗಿರತಕ್ಕ 
ಈ ಇಲಾಖೆ ವರ್ಷಕ್ಕೆ 60-70-80 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡತಕ್ಕಂಥ 
ಇಲಾಖೆಯಾಗಿದೆ. ಮೈಸೂರು ದೇಶದಲ್ಲಿ ಯಾವ ಒಂದು ಕೆಲಸ ಮಾಡಬೆಾದರೂ ಹೇರಳವಾಗಿ 
ಹಣವನ್ನು ಖರ್ಚು ಮಾಡತಕ್ಕ ಒಂದು ಜವಾಬ್ದಾರಿಯನ್ನು ಈ ಇಲಾಖೆಗೆ ಬಿಟ್ಟು ಕೊಟ್ಟಿದ್ದೇವೆ. 
ಆದರೆ ಈ ಇಲಾಖೆ ಎಷ್ಟರಮಟ್ಟಿಗೆ ಕೆಲಸ ಮಾಡುತ್ತಿದೆಯೊಂದರೆ ತಮ್ಮ ಇಲಾಖೆಯ 
ಕಂಟ್ರಾಕ್ಷರುಗಳನ್ನು ಚೆನ್ನಾಗಿ ಬೆಳೆಸುತ್ತಿದೆ. ಈ ಇಲಾಖೆ ಒಂದು ಮುಖ್ಯವಾದ ಕೆಲಸ ಏನು 
ಮಾಡಿದೆಯೆಂದರೆ ಕಂಟ್ರಾಕ್ಷರುಗಳನ್ನು ಬಹಳ ಚೆನ್ನಾಗಿ ಸೊಗಸಾಗಿ ಈ ಇಲಾಖೆ ಸಾಕಿದೆ. 
ಕಂಟ್ರಾಕ್ಷರುಗಳು ದೇಶದಲ್ಲಿ ಕೊಬ್ಬಿದ ಹೋರಿಗಳಂತಾಗಿದ್ದಾರೆ. ಪಿ.ಡಬ್ಲ್ಯೂ.ಡಿ. ಯಲ್ಲಿ ಇವರು 
ಬೆಳೆದಿರುವ ಹಾಗೆ ಮೈಸೂರು ದೇಶದ ಯಾವ ಪ್ರಜೆಯೂ ಬೆಳೆದಿಲ್ಲ. ಅವರೂ ಸಹ ಈ 
ಸರ್ಕಾರದವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಈ ರೀತಿಯಾಗಿ ಒಬ್ಬರಿಗಿಗೊಬ್ಬರಿಗೆ ಸಹಕಾರ 
ಚೆನ್ನಾಗಿ ನಡೆಯುತ್ತಿದೆ. 


ತ್ರೀ ಬಿ.ಡಿ. ಜತ್ತಿ : ಮಾನ್ಯ ಸದಸ್ಯರು ಸುಮ್ಮನೆ ಹೀಗೆ ಜನರಲೈಜ್‌ ಮಾಡಬಾರದು. 


He can point out anybody. 

ಶ್ರೀ ಎಸ್‌.ಶಿವಪ್ಪ : ಪಬ್ಲಿಕ್‌ ಸಿಕ್ರೆಟ್‌ ಇದು ಮತ್ತೆ ಬೇರೆಯಲ್ಲ. ತುಂಗಭದ್ರಾ ಚಾನಲ್‌ 
ವಿಷಯವಾಗಿ ಹೇಳುವುದಾದರೆ ಅದು ಕಟ್ಟಿದ ಕೆಲವು ದಿವಸಗಳಲ್ಲಿಯೇ ಒಡೆದು ಹೋಯಿತು. 
ಅದರಿಂದ ಅನೇಕ ಲಕ್ಷಾಂತರ ರೂಪಾಯಿಗಳು ವ್ಯಥಾ ವ್ಯರ್ಥವಾಯಿತು. ತುಂಗಾಭದ್ರಾ ನಾಲೆಯ 
ಒಂದು ವಿಷಯವನ್ನು ಉದಾಹರಣೆಗಾಗಿ ಇಲ್ಲಿ ಕೊಟ್ಟದ್ದೇನೆ. ಇಂತಹ ಉದಾಹರಣೆಗಳು ಎಷ್ಟೋ 
ಇವೆ. ಅದು ಆ ರೀತಿ ಒಡೆದು ಹೋದ ಮೇಲೆ ಅದು ಏನು ಕಾರಣದಿಂದ ಒಡೆಯಿತು, ಯಾರು 
ಅದಕ್ಕೆ ಜವಾಬ್ದಾರರು, ಅದಕ್ಕಾಗಿ ಏನು ಶಿಕ್ಷೆ ಕೊಟ್ಟಿರಿ ಎಂಬುದನ್ನು ಈ ವರದಿಯಲ್ಲಿ ತಿಳಿಸಲಿಲ್ಲ. 
ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದಾರೆ. ಆದ್ದರಿಂದ ಸರ್ಕಾರದವರು ಪ್ರತಿಯೊಂದು ಇಲಾಖೆಯನ್ನು 
ಎನ್‌ಕ್ಷೈರಿ ಮಾಡಿ ಇಲ್ಲಿ ವರದಿಯನ್ನು ಕೊಡಬೇಕು. ಪಬ್ಲಿಕ್‌ ಅಕೌಂಟ್ಸ್‌ ಕಮಿಟಿಯವರು ಅನೇಕ 
ಇಲಾಖೆಗಳ ವಿಚಾರವನ್ನು ಬರೆದಿದ್ದಾರೆ. ಆ ಬಗ್ಗೆ ಸರ್ಕಾರದವರು ಕೂಲಂಕಷವಾಗಿ ಎನ್‌ಕ್ಷೈರಿ 
ಮಾಡಬೇಕು. ಮತ್ತು ವರದಿಯನ್ನೂ ಸಹ ಬರೆಸಬೇಕು ಎಂಬುದಾಗಿ ನಾನು ಸರ್ಕಾರದವರನ್ನು 
ವಿನಂತಿ ಮಾಡುತ್ತೇನೆ. ಪಬ್ಲಿಕ್‌ ಅಕೌಂಟ್‌ ಕಮಿಟಿಯವರು ಕೊಟ್ಟರತಕ್ಕ ವರದಿಯ ಮೇಲೆ 


ಪ್ರತಿಯೊಂದು ಅಂಶವನ್ನು ಒಂದೊಂದಾಗಿ ಎನ್‌ಕ್ಷ 


ಕ್ಟೈರಿ ಮಾಡಿ ಆ ಬಗ್ಗೆ ವರದಿ ತರಿಸಿ ಅದನ್ನು ಈ 
ಸಬೆಯ ಮುಂದೆ ಇಟ್ಟು ನಮ್ಮ ಅಭಿಪಾಯವನ್ನು ತೆಗೆದುಕೊಳ್ಳಬೇಕೆಂದು ನಾನು ಹಣಕಾಸಿನ 
ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾನು ಕೇಳಿದಂತಹ ವಿಚಾರಗಳಲ್ಲಿ ಅವರು 
ಭಾಗಿಯಾಗಿರಬಹುದು. ಎಲ್ಲರೂ ಒಂದೇ ಒಂದು ಮಂತ್ರಿಮಂಡಲದಲ್ಲಿ ಸೇರಿ ಹೇಳತಕ್ಕದ್ದು 
ಸರಿಯಲ್ಲ. ಒಂದೊಂದು ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿಗಳು ಆಯಾ ಇಲಾಖೆಗಳ ವರದಿಗೆ 
ಜವಾಬ್ದಾರರಾಗಿರುತ್ತಾರೆ. ಅಂತಹ ವರದಿಯನ್ನು ಯಾರ ದಾಕ್ಷಿಣ್ಯಕ್ಕೂ ಒಳಗಾಗದೆ ಈ ಸಭೆಯ 
ಮುಂದೆ ಈ ಸರ್ಕಾರ ಇಟ್ಟರೆ ನಮಗೆ ಬಹಳ ಉಪಕಾರ ಮಾಡಿದಂತಾಗುತ್ತದೆ. ತುಂಗಭದ್ರಾ 
ಚಾನಲ್‌ ವಿಚಾರ ಡಿಫೆಕ್ಸಿವ್‌ ಕನ್‌ಸ್ಟಕ್ಷನ್‌ ಎಂದು ತಿಳಿದ ಮೇಲೆ ಯಾವ ರೀತಿ ಆ ಬಗ್ಗೆ ವಿಚಾರಣೆ 
ಮಾಡಬೇಕು ಎನ್ನುವ ವಿಷಯದಲ್ಲಿ ನಾನು ಒಂದು ಮಾತನ್ನು ಹೇಳಬೇಕಾಗಿದೆ. ಇವತ್ತು ಅನೇಕ 
ಕಾಲುವೆಗಳು. ಅನೇಕ ಕಟ್ಟಡಗಳು ಬಿದ್ದು ಹೋಗಿವೆ. ಅನೇಕ ಸೇತುವೆಗಳು ಕೊಚ್ಚಿಕೊಂಡು 
ಹೋಗುತ್ತಿರುವುದಕ್ಕೆ ಏನು ಕಾರಣವೆಂಬುದನ್ನು ಕಂಡುಹಿಡಿಯಬೇಕು. ಅದಕ್ಕೆ ಜವಾಬ್ದಾರರು ಯಾರು 
ಎಂಬುದನ್ನು ವಿಚಾರ ಮಾಡಬೇಕು. ಇನ್ನು ಕೃಷ್ಣರಾಜಸಾಗರದಲ್ಲಿ ರಿಸರ್ಚ್‌ ಸ್ಟೇಷನ್‌ ಎಂದು 
ಇಟ್ಟಿದ್ದಾರೆ. ಅಲ್ಲಿ ಇಂತಹ ಬಲವಾದ ಸೇತುವೆಗಳನ್ನಾಗಲೀ, ಅಥವಾ ಕಾಲುವೆಗಳನ್ನಾಗಲೀ ಕಟ್ಟಬೇಕಾದರೆ 
ಅದಕ್ಕೆಷ್ಟು ಕಲ್ಬು ಸಿಮೆಂಟ್‌, ಕಬ್ಬಿಣ, ಇಟ್ಟಿಗೆ ಉಪಯೋಗಿಸಬೇಕು, ಅವು ಯಾವ ಪಮಾಣದಲ್ಲಿರಬೇಕು. 
ಯಾವ ಪ್ರಮಾಣದಲ್ಲಿ ಆ ಪದಾರ್ಥಗಳನ್ನು ಒಂದಕ್ಕೊಂದು ಮಿಕ್ಸ್‌ ಮಾಡಬೇಕು ಎನ್ನುವುದಕ್ಕೆ 


ಒಂದು ಪ್ರೊಪೋರ್ಷನ್ನು ಇದೆ. ಅ ಪಕಾರ ಮಾಡಬೇಕು. ಈಗಾಗಲೇ ಅನೇಕ ಕಟ್ಟಡಗಳು ಬಿದ್ದು 


Ke 


ಹೋಗಿವೆ ಮತ್ತು ಅನೇಕ ಸೇತುವೆಗಳು ಕೊಚ್ಚಿಹೋಗಿವೆ ಇದರಿಂದ ಅವನ್ನು ಕಟ್ಟಬೇಕಾದರೆ ಅಲ್ಲಿ 


ಉಪಯೋಗಿಸಿರತಕ್ಕ ಮೆಟೇರಿಯಲ್ಲ್‌ ಯಾವುವು ಎಂಬುದನ್ನು ಸರಿಯಾಗಿ ರಿಸರ್ಚ್‌ ಮಾಡಿಸಿ 
ಎಷ್ನೆಷ್ಟು ಸಿಮೆಂಟ್‌, ಕಬ್ದಿಣವನ್ನು ಹಾಕಿದ್ದಾರೆಂಬುದನ್ನು ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಬಂದಂಥ 


ತೀರ್ಪಿನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಇದಕ್ಕೆ ಸೇರಿದಂತಹ ಕಂಟ್ರಾಕ್ಷರುಗಳ ಮೇಲೆ ಏನು ಶಿಕ್ಷೆ 


iy 

ಮಾಡಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಏನು ಶಿಕ್ಷೆ ವಿಧಿಸಿದ್ದಾರೆಂಬುದನ್ನು ಈ 
ಸಭೆಯ ಮುಂದೆ ಇಡಬೇಕು ಎಂಬುದಾಗಿ ನಾನು ಹಣಕಾಸಿನ ಸಚಿವರಲ್ಲಿ ಅರಿಕೆ ಮಾಡುತ್ತಿದ್ದೇನೆ. 
ಲ್ಲಿ ಯಾರೊಬ್ಬರ ದಾಕ್ಷಿಣ್ಯಕ್ಕೂ ಇವರು ಒಳಗಾಗಬಾರದು. ಯಾರೇ 
ತಪ್ಪಿತಸ್ಥರಾಗಲೀ ಆವರ ಮೇಲೆ ಕಟ್ಟು ನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳದೇ ಹೋದರೆ ಇಂತಹ 10 
ಇ ಪ್ರಯೋಜನವಾಗುವುದಿಲ್ಲ. ಏನೊಂದೂ ಸಾಧನೆ 
"ರಕ್ಕೆ ತೋರಿಸಿಕೊಡಬೇಕು. ಇವತ್ತು 

ಚಾರ ಮಾತ್ರ ಇಲ್ಲಿ ಹೇಳುತ್ತೇನೆ. 


1948ನೇ ಇಸವಿಯೊಳಗೆ ಒಂದು ಪಾಜೆಕ್ಷಿಗೆ 9 ಲಕ್ಷ ರೂಪಾಯಿಗಳ ಅಂದಾಜು ಮಂಜೂರಾಯಿತು. 


ಸಂಸದೀಯ ಪಟು 119 


9 ಲಕ್ಷ ರೂಪಾಯಿಗಳು ಇದ್ದ ಎಸ್ನಿಮೇಟು 4 ಲಕ್ಷಕ್ಕೆ ಏರಿತು. ಆಮೇಲೆ 9 ಲಕ್ಷಕ್ಕೆ 
ಏರಿದೆ ಎಂದು ಹೇಳಿದರೆ ಪ್ಲಾನ್‌ ಮಾಡತಕ್ಕವರಿಗೆ ಎಷ್ಟರಮಟ್ಟಿನ ಒಂದು ಶಕ್ತಿ ಇದೆಯೆಂದು 
ಗೊತ್ತಾಗುತ್ತದೆ. ನಮ್ಮ ಇಂಜಿನಿಯರುಗಳು ಯೋಜನೆಯನ್ನು ತಯಾರುಮಾಡುವಾಗ ಮನಸಿಗೆ 
ಬಂದ ಹಾಗೆ ಎಷ್ಟಿಮೇಟ್‌ ಮಾಡುತ್ತಾರೆ. ಇವರ ಬಗ್ಗೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬಹುದೇ 
ಹೇಗೆ ಎಂಬುದನ್ನು ವಿಚಾರಮಾಡಬೇಕು. ಒಂದಲ್ಲ ಅನೇಕ ದೊಡ್ಡ ದೊಡ್‌ ಕಾಮಗಾರಿಗಳಲ್ಲಿ 
ಫೈನಾಲಿಟಿ ಇಲ್ಲ. ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾರ್ಪಾಡು ಮಾಡುತ್ತಾ ಕೊನೆಗೆ ಗಗನಕ್ಕೆ ಏರಿ 
ಹೋಗುತ್ತವೆ. 20 ಕೋಟಿ ರೂಪಾಯಿಗಳಿಗೆ ಮಾಡಿದಂಥ ಒಂದು ಅಂದಾಜು 100 ಕೋಟಿಗೆ 
ಹೋಗಿದೆ. ಅಂದಮೇಲೆ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ಯೋಚನೆ 
ಮಾಡಬೇಕು. ಮಾನ್ಯ ಹಣಕಾಸಿನ ಸಚಿವರು ಬಡ್ಡೆಟ್ಟ್ನನ್ನು ಯಾವರೀತಿ ಅಳವಡಿಸಿಕೊಂಡು 
ಹೋಗುತ್ತಾರೆ 48 ಕೋಟ ರೂಪಾಯಿ ಇದ್ದಂತಹ ಎಸ್ನಿಮೇಟು 10 ಕೋಟಿ ರೂಪಾಯಿಗೆ 
ಏರಿಹೋದರೆ ಆ ಜಾಸ್ಸಿಯಾದ ಬಡ್ಡೆಟ್ಟನ್ನು ತಯಾರು ಮಾಡುವ ರೀತಿ ಹೇಗೆ? ಎಷ್ಟು ಹಣ 

ಎಂದು ನಾವು ಮಂಜೂರಾಶಿಯನ್ನಾದರೂ ಕೊಡುವುದು ಹೇಗೆ? ಈ ಅಂದಾಜುಗಳನ್ನು ತಯಾರು 
ಮಾಡತಕ್ಕ ಅಧಿಕಾರಿಗಳಿಗೆ ಅಂದಾಜುಗಳನ್ನು ತಯಾರುಮಾಡುವುದು ಗೊತ್ತಿದೆಯೇ ಇಲ್ಲಪೋ 
ನನಗೆ ಗೊತ್ತಿಲ್ಲ. ಸಾನು ಇನ್ನೊಂದು ವಿಷಯವನ್ನು ಕೇಳಿದ್ದೇನೆ. ಅದೇನೆಂದರೆ ಕಂಟ್ರಾಕ್ಷರುಗಳು 
ಮತ್ತು ಇಂಜಿನಿಯರುಗಳು ಒಂದಾಗಿ ಏನು ಮಾಡುತ್ತಾರೆಂದರೆ ಡಿಫೆಕ್ಷೀವ್‌ ಪ್ಲಾನ್‌ ಮಾಡುತ್ತಾರೆ. 
ಈಗ ಯಾವುದಾದರೂ ಒಂದು ಕೆಲಸವನ್ನು ಕಂಟ್ರಾಕ್ಟ್‌ ಕೊಡಬೇಕಾದರೆ ಕಂಟ್ರಾಕ್ಸ್‌ ಕೊಡುವವರಿಗೆ 
ಒಂದು ರೇಟು ಕೊಡುತ್ತಾರೆ. ಆಮೇಲೆ ಅದನ್ನು ಪರಿವರ್ತನೆ ಮಾಡುತ್ತಾರೆ. ಬೇಕಾದಂತಹ ರೇಟು, 
ಬೇಕಾದಂತಹ ಹಣವನ್ನು ಕಂಟಾಕ್ಷರುಗಳಿಗೆ ಕೊಡತಕ್ಕಂಥ ಪದ್ದಶಿ ಈ ಸರ್ಕಾರದಲ್ಲಿ ಈ ದೇಶದಲ್ಲಿ 
ಬಂದಿದೆ. ಇಂಥವರ ಮೇಲೆ ಕಟ್ಟುನಿಟ್ಟಾದ ಕಮವನ್ನು ತೆಗೆದು ಕೊಳ್ಳದೆ ಹೋದರೆ ಡೆವಲಪ್‌ಮೆಂಟ್‌ 
ಆಫ್‌ ಎಕಾನಮಿ, ಅಭಿವೃದ್ಧಿ ಕಾರ್ಯಗಳು ಹೆಚ್ಚು ಹೆಚ್ಚಾಗಿ ಯಾವ ಒಂದು ಮಟ್ಟದಲ್ಲಿ ನಡೆಯಬೇಕೋ 
ಆ ಮಟ್ಟದಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಅನೇಕ ಕೋಟಿ 
ರೂಪಾಯಿಗಳ ಯೋಜನೆಯನ್ನು ತಯಾರು ಮಾಡಬೇಕಾಗಿದೆ. ಮತ್ತು ಅವುಗಳನ್ನು ಕಾರ್ಯಗತ 
ಮಾಡಬೇಕಾಗಿದೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಕಾರ್ಯಗತ ಮಾಡತಕ್ಕ ಈ ನಮ್ಮ ದೇಶದಲ್ಲಿ 
ಯೋಜನೆಗಳನ್ನು ತಯಾರು ಮಾಡತಕ್ಕ ವಿಷಯದಲ್ಲಿ ಒಂದು ಕಟ್ಟು ನಿಟ್ಲಾದ ಕಮ ಇಲ್ಲದೆ ಹೋದರೆ 
ಆ ಯೋಜನೆಯಿಂದ ಏನು ಪ್ರತಿಫಲ ನಮಗೆ ವಾಪಸ್ಸು ಬರಬೇಕೋ ಅದು ಬಾರದೆ ನಮ್ಮ ಹಣ 
ನಿರರ್ಥಕವಾಗುತ್ತದೆ. ನಾನಾ ಇಲಾಖೆಯಲ್ಲಿ ನನ್ನ ಮಿತ್ರರನೇಕರು ಅನೇಕ ಲೋಪದೋಷಗಳನ್ನು 
ತೋರಿಸಿದ್ದಾರೆ. ಪಬ್ಲಿಕ್‌ವರ್ಕ್‌ ಇಲಾಖೆ, ಕೋ ಅಪರೇಟವ್‌ ಡಿಪಾರ್ಟ್‌ಮೆಂಟ್‌, ಆಗ್ರಿಕಲ್‌ಚರಲ್‌ 
ಇನ್ನು ಮುಂತಾದ ಇಲಾಖೆಗಳಲ್ಲಿರತಕ್ಕ ಲೋಪದೋಷಗಳನ್ನು ತೋರಿಸಿದ್ದಾರೆ. ಕೆಲವು ಇಲಾಖೆಗಳಲ್ಲಿ 
ಮೆಷನರಿಯನ್ನು ಕೊಂಡು Sa ಆವುಗಳನ್ನು ಯಾವ ರೀತಿ ಉಪಯೋಗಿಸಬೇಕು 


ಎನ್ನತಕ್ಕ ವಿಚಾರದಲ್ಲಿ ವಿಜಕ್ಷಣೆ ಇಲ್ಲದೆ ಏನೋ ದಲಉಡ್ಡು ಬಂತು ಎಂದು ವ್ಯಾಪಾರ ಮಾಡಿದ್ದಾರ. 


[ವ 


120 ವಿಸ್‌. ಶಿವಪ್ಪ 


ಇದರಿಂದ ದೇಶಕ್ಕೆ ವಿನಾದರೂ ಉಪಕಾರವಾಗುತ್ತದೆಯೇ ಎನ್ನುವ ಯೋಚನೆಯನ್ನೇ ಮಾಡಿದ 
ಹಾಗೆ ಕಾಣಲಿಲ್ಲ. ವಿದ್ಯಾ ಇಲಾಖೆ, ಪಬ್ಲಿಕ್‌ ವರ್ಕ್‌ ಇಲಾಖೆ, ವ್ಯವಸಾಯ ಇಲಾಖೆಗಳಲ್ಲಿ ದೊಡ್ಡ 
ದೊ ಡ್ತ ಮೆಷನರಿಗ ಗಳನ್ನು ಕೊಂಡುಕೊ ೦ಡು ಇ ಟ್ರುಕೊಂಡಿದ್ದಾರೆ ಅವುಃ ಗಳೆಲ್ಲಾ ತುಕ್ಕು ಹಿಡಿದು ಹೋಗಿವೆ. 
ಹೀಗೆ ಶಾವು ಮಾಡತಕ್ಕಂಥ ಕೆಲಸದಲ್ಲಿ ಒಂದು ವಿಚಕ್ಷಣತೆ ಇಲ್ಲದಿದ್ದರೆ ಇವರೇನು ಕೆಲಸಮಾಡುತ್ತಾರೆ? 
ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಇಟ್ಟುಕೊಂಡು ಆದರ ಪ್ರಕಾರ ಕೆಲಸ ಮಾಡತಕ್ಕ ಶಕ್ತಿ ಮತ್ತು 
ವಿಚಕ್ಷತೆ ಇಲ್ಲದೆ ಇರತಕ್ಕ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ ಎಂದು ಇದರಿಂದ ವ್ಯಕ್ತವಾಗುತ್ತದೆ. 


ಇವೊತ್ತು ನಮ್ಮ ಅಧಿಕಾರಿಗಳಿಗೆ ದೇಶಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡತಕ್ಕ ಮನಸ್ಸು ಇಲ್ಲ. 
ಸರ್ಕಾರದವರಿಂದ ಭೇಷ್‌ ಎನಿಸಿಕೊಳ್ಳುವುದಕ್ಕೆ ಕೆಲಸಮಾಡತಕ್ಕಂಥ ಅಧಿಕಾರಿಗಳಿದ್ದಾಃ ರೆ. ಹೆಚ್ಚು 


ವಿಚಕ್ಷಣೆಯಿಂದ ಕೆಲಸಮಾಡತಕ್ಕ ಅಧಿಕಾರಿಗಳು ಇಲ್ಲ ಎಂದು ಈ ಒಂದು ವರದಿಯಿಂದಲೇ 
ನಮಗೆ ಗೊತ್ತಾಗುತ್ತದೆ. ೇಕ್ಷಗಿ ನಾವು ಖರ್ಚು ಮಾಡತಕ್ಕ ಒಂದೊಂದು ಕಾಸೂ ಕೂಡ 
ಪ್ರಯೋಜನಕ್ಕೆ ಬರಬೇಕು. ಆಗ ಮಾತ್ರ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗುತ್ತವೆ. ಈ 
ವರದಿಯಲ್ಲಿಕೊಟ್ಟಿರುವ ಪ್ರಕಾರ ಸರ್ಕಾರದವರು ಖರ್ಚುಮಾಡತಕ್ಕ ಹಣ ಯಾವ ಗುರಿಯನ್ನು 
ಮುಟ್ಟಬೇಕೋ, ಯಾವ ಕಾರ್ಯ ಆಗಬೇಕೋ ಆದಕ್ಕೆ ಸರಿಯಾಗಿ ಹಣ ತಲುಪುತ್ತಾ ಇಲ್ಲ ಎಂದು 
ಹೇಳಿ ನಾನು ಈ ಪಬ್ಲಿಕ್‌ ಅಕೌಂಟ್ಸ್‌ ಸಮಿತಿಯವರನ್ನು ಅಭಿನಂದಿಸುತ್ತೇನೆ. ಅವರು ಎಲ್ಲೆಲ್ಲಿ 
ಏಸೇನು ಲೋಪದೋಷಗಳಿವೆ ಅವುಗಳನ್ನೆಲ್ಲಾ ಎತ್ತಿ ಎತ್ತಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವೊತ್ತು 
ಸರ್ಕಾರದವರು ಮಾಡತಕ್ಕ ಪ್ರತಿಯೊಂದು ಕೆಲಸವನ್ನೂ ಜನತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತದೆ. 
ತಮ್ಮದೇ ಆದಂತಹ ಮತ್ತು ದಕ್ಷರಾದಂತಹವರನ್ನು ಈ ಪಬ್ಲಿಕ್‌ ಅಕೌಂಟ್ಸ್‌ ಕಮಿಟಿಗೆ ಅಧ್ಯಕ್ಷರಾಗಿ 
ನೇಮಕಮಾದಿದ್ದೀರಿ. ಆದರೆ ಅದರಲ್ಲಿ ನಮ್ಮ ವಿರೋಧಪಕ್ಷದವರೂ ಇದ್ದಾರೆ. ಅವರೂ ಸಹ ಅದರಲ್ಲಿ 
ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಏನೇ ಆದರೂ ಸಹ ಒಳ್ಳೆಯ ದಕ್ಷರಾದಂತಹವರನ್ನು ಈ 

ಸಮಿತಿಗೆ ಅಧ್ಯಕ್ಷರಾಗಿ ನೇಮಕಮಾಡಿದ್ದೀರಿ, ಅವರೂ ಸಹ ಬಹಳ ಕಷ್ಟಪಟ್ಟು ಈ ಒಂದು ವರದಿಯನ್ನು 
ತಯಾರುಮಾಡಿದ್ದಾರೆ. ಅದಕ್ಕೋಸ್ಕರ ಸಾನು ಅವರನ್ನು ಅಭಿನಂದಿಸುತ್ತೇನೆ. ಸಾನು ಇನ್ನು ಹೆಚ್ಚು 
ಕಾಲವನ್ನು ತೆಗೆದುಕೊಳ್ಳುವುದಿಲ್ಲ. ನಾನು ಅಧ್ಯಕ್ಷರಿಗೆ ಕೊಟ್ಟಿರತಕ್ಕ ಮಾತನ್ನು ಉಳಿಸಿಕೊಳ್ಳುವುದಕ್ಕೋಸ್ಸರ 
ಇನ್ನು ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸುತ್ತೇನೆ. ನಾನು ಮಾನ್ಯ ಹಣಕಾಸಿನ ಮಂತ್ರಿಗಳಲ್ಲಿ 


ಹೇಳುವುದು ಇಷ್ಟೆ ಈ ವರದಿಯಲ್ಲಿ ಏನೇನು ಲೋಪದೋಷಗಳು ಇವೆಯೋ ಅವುಗಳಲ್ಲಿ ಕೆಲವು 


ನಿ 


| 


ಮಾನ್ಯ ಹಣಕಾಸಿನ ಮಂತ್ರಿಗಳು ಹಿಂದೆ ಮುಖ್ಯ ಮಂತ್ರಿಗಳಾಗಿದ್ದಾಗ ಆಗಿರತಕ್ಕ 


[) 


ಲೋಪದೋಷಗಳಿರಬೇಕು. ಏತಕ್ಕೆಂದರೆ ಅವರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸರ್ಕಾರದಲ್ಲಿ ಅನೇ 


ಗೋಷಗಳನ್ನು ಸರಿಪಡಿಸಬೇಕು. ಇನ್ನು 
ರೂ ಇಂಥಾ ಲೋಪದೋಷಗಳು ಜರುಗದಂತೆ ನೊ ತೋಡಿಕೊಳ್ಳಬೇಕು. ಇದು ನಿಮ 


ಬ 
[7 

pe) D pe ಮ 

ಮೇಲೆ ಬಿದ್ದಿರತಕ್ಕ ದೊಡ್ಡ ಜವಾಬ್ದಾರಿ. ಇವೊತ್ತು ಮೈಸೂರು ದೇಶದಲ್ಲೇ ಅಲ್ಲ ಇಡೀ ಭಾರತದಲ್ಲೇ 


[sk 


ಸಂಸದೀಯ ಪಹಟಖ 121 


ಏನು ತಪ್ಪು ಮಾಡಿದರೂ ನಡೆದುಕೊಂಡು ಹೋಗುತ್ತದೆ. ಪಜಾಪ್ರಭುತ್ತದಲ್ಲಿ ಇವೊತ್ತು ವಿರೋಧ 
ಪಕ್ಷವನ್ನು ಕತ್ತರಿಸುವುದಕ್ಕೆ ಕೆಲವರು ಪ್ರಯತ್ನ ಮಾಡುತ್ತಿದ್ದಾರೆ. ಅದು ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ 
ಸರ್ಕಾರ ಏನು ತಪ್ಪು ಮಾಡುತ್ತದೆ ಎಂದು ಜನ ಕಣ್ಣಲ್ಲಿ ಕಣ್ಣಿಟ್ಬುಕೊಂಡು ನೋಡುತ್ತಿದ್ದಾರೆ. ಆದ್ದರಿಂದ 
ಪಜಾಪಭುತ್ನ ಇರತಕ್ಕ ಈ ದೇಶದಲ್ಲಿ ಇಂಥಾ ಕಾರ್ಯಕ್ಕೆ ಸರ್ಕಾರ ಕೈಹಾಕದೆ ಈ ವರದಿಯಲ್ಲಿ 
ಏನೇನು ಅನ್ಯಾಯ ನಡೆದಿದೆ ಎಂದು ಹೇಳಿದ್ದಾರೆಯೋ ಅವುಗಳನ್ನೆಲ್ಲಾ ಸರ್ಕಾರದವರು 
ಸರಿಪಡಿಸಬೇಕು. ಸಭಾಪತಿಯವರೇ ಈ ಪಖಬ್ಲಿಕ್‌ ಅಕೌಂಟ್ಸ್‌ ಕಮಿಟಿಯ ವರದಿಯಲ್ಲಿ ಬಂದಿರತಕ್ಕ 
ದೂರುಗಳು ಬೇರೆ ಯಾವುದಾದರೂ ಪಾಶ್ಲಿಮಾತ್ಯ ದೇಶಗಳಲ್ಲಿ, ಪ್ರಜಾಪುಭುತ್ವ ಇರತಕ್ಕ ದೇಶದಲ್ಲಿ 
ಬಂದಿದ್ದರೆ ಆ ಸರ್ಕಾರ 3 ನಿಮಿಷಗಳಲ್ಲಿ ಅಧಿಕಾರದಲ್ಲಿ ಇರುತ್ತಿರಲಿಲ್ಲ. ಆದರೆ ಈ ದೇಶದಲ್ಲಿ 
ಇಷ್ಟೊಂದು ಅನ್ಯಾಯಗಳನ್ನು ಮಾಡಿದರೂ ಕೂಡ ಸರ್ಕಾರ ಇನ್ನೂ ಗದ್ದುಗೆಯಲ್ಲಿ ಇದೆ. ಈ 
ರೀತಿ ಮಾಡಿದರೆ ಇನ್ನು ಹೆಚ್ಚು ಕಾಲ ಈ ಸರ್ಕಾರ ಗದ್ದುಗೆಯಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಈ 
ವರದಿಯಲ್ಲಿ ಇರತಕ್ಕ ಅಂಶಗಳನ್ನು ನೋಡಿದರೆ ಸರ್ಕಾರದ ಆಡಳಿತ ಬಹಳ ಖಂಡನೀಯವಾಗಿದೆ. 
ಇಂಥಾ ಲೋಪದೋಷಗಳನ್ನೆಲ್ಲಾ ಎತ್ತಿ ಹಿಡಿದು ಪಬ್ಲಿಕ್‌ ಅಕೌಂಟ್ಸ್‌ ಕಮಿಟಿಯವರು ತಮ್ಮ ವರದಿಯಲ್ಲಿ 
ಹೊರಗೆಡವಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಈ ಸಮಿತಿಯವರನ್ನು ಅಭಿನಂದಿಸುತ್ತೇನೆ. ವ್ಯವಸ್ಥೆ 
ಇಲ್ಲದ ಸರ್ಕಾರದ ನೀತಿ ಏನಿದೆ ಎಂಬುದನ್ನು ಈ ಸಮಿತಿಯವರು ತೋರಿಸಿಕೊಟ್ಟಿದ್ದಾರೆ. ಈ 
ವರದಿಯಲ್ಲಿ ಏನೇನು ಲೋಪದೋಷಗಳನ್ನು ತೋರಿಸಿದ್ದಾರೆಯೋ ಅವುಗಳೆಲ್ಲವನ್ನು ಸರ್ಕಾರ 
ತಿದ್ದಿಕೊಂಡು ಮುಂದೆ ಅವುಗಳನ್ನು ಸರಿಪಡಿಸಿಕೊಳ್ಳುತ್ತಾರೆಂದು ನಂಬಿ ನಾನು ನನ್ನ ಮಾತನ್ನು 
ಮುಗಿಸುತ್ತೇನೆ. 


»k (ವಿ.ಸ. ಕಲಾಪ 29ನೇ ಜೂನ್‌, 1964) 


x -— 


122 ಎಸ್‌. ತಿವಷ್ಪ 


ಪಾಕ್‌ ಯುದ್ಧದ ನಂತರ : ಭಾರತೀಯ ಸೈನ್ಯ ಕುರಿತ ಪ್ರಶಂಸೆ * 


ಶ್ರೀ ಎಸ್‌.ಶಿವಪ್ಪ- ಸಭಾಪತಿಯವರೇ, ಮಾನ್ಯ ಸಭಾನಾಯಕರು ಮಂಡಿಸಿದ 
ನಿರ್ಣಯವನ್ನು ಅನುಮೋದಿಸುತ್ತಾ ಒಂದರೆಡರು ಮಾತುಗಳನ್ನು ಹೇಳಲಿಚ್ಚಿಸುತ್ತೇನೆ. ಇಂದಿನ 
ಪರಿಸ್ಥಿಶಿಯಲ್ಲಿ ಭಾರತವು ಹೇಗೆ ಶಕ್ತಿ ಮೀರಿ ಹೊಡೆದಾಡುತ್ತಿದೆಯೆಂಬುದನ್ನು ಸರ್ವರಿಗೂ ಕೂಡ 
ವೇದ್ಯವಾಗಿದೆ. ನಮ್ಮ ದೇಶದ ಪ್ರಜಾಪಭುತ್ನವು ಸರಿಹೋಗುವಂತೆ ಪ್ರಪಂಚದ ನಾನಾ ಶಕ್ತಿಗಳು 
ಏನೇನು ಮಾಡಿವೆ ಎಂಬುದು ಅದಕ್ಕೆ ಎಡೆಕೊಡದಂತೆ ಭಾರತವು ಹೇಗೆ ಸಾಹಸಪಟ್ಟಿದೆ ಎಂಬುದು 
ಎಲ್ಲರಿಗೂ ತಿಳಿದೇ ಇದೆ. ಇಂಧ ಸಮಯದಲ್ಲಿ ಭಾರತದ ನಮ್ಮ ಯೋಧರು ತಮ್ಮ ಶಕ್ತಿ ಮೀರಿ 
ಹೊಡೆದಾಡಿ ಇಂದು ಪ್ರಪಂಚಕ್ಕೆ ನಮ್ಮ ಶಕ್ತಿ ಎಷ್ಟಿದೆಯೆಂಬುದನ್ನು ಪ್ರದರ್ಶಿಸಿದ್ದಾರೆ. ನಮ್ಮ ಯೋಧರು 
ತೋರಿಸುವ ಅಪ್ಪತಿಮ ಸಾಹಸವು ಇಡೀ ಪಪಂಚವೆೇ ವಿಸ್ಮಯ ಪಡುವ ರೀತಿಯಲ್ಲಿದೆ. ಭಾರತದ 
ಪಜಾಪಭುತ್ತವವು ನಾಶವಾಗಬಹುದೆಂದು ಭಾವಿಸಿದ್ದವರು ಇಂದು ಆಶ್ಚರ್ಯಪಡುವ ರೀತಿಯಲ್ಲಿ 
ಭಾರತವು ಸಾಹಸ ಮಾಡಿದೆ. ಇಂದು ಪ್ರಪಂಚದಲ್ಲಿ ನಮ್ಮ ಆಪ್ತರು ಯಾರು, ವಿರೋಧಿಗಳು 
ಯಾರು ಎಂಬುದು ವ್ಯಕ್ಷಪಟ್ಟಿದೆ. ಯಾರು ನಿಜವಾಗಿ ನಮ್ಮ ಮಿತ್ರರು ಎಂಬುದು ಈಗ ಚೆನ್ನಾಗಿ 
ನಮ್ಮ ಅನುಭವಕ್ಕೆ ಬಂದಿದೆ. ನಮ್ಮ ಯೋಧರು ಅಮೇರಿಕಾ, ಇಂಗ್ಲೆಂಡ್‌ ಮುಂತಾದ ದೇಶಗಳವರು 
ವಿಸ್ಮಯಪಡುವ ರೀತಿಯಲ್ಲಿ ಹೋರಾಡಿದ್ದಾರೆ. ನಮ್ಮಲ್ಲಿದ್ದ ಉಪಕರಣಗಳಿಂದಲೇ ಪಾಕಿಸ್ತಾನವನ್ನು 
ಹಿಮ್ಮೆಟ್ಟಿಸಿ ವೀರಾವೇಶದಿಂದ ಹೋರಾಡಿ ನಮ್ಮ ಯೋಧರು ಜಯಗಳಿಸಿದ್ದಾರೆ. ಶತ್ರುಗಳಿಗೆ ಅಪಾರ 
ಹಾನಿಯನ್ನುಂಟುಮಾಡಿದ್ದಾರೆ. ಇದರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಭಾರತೀಯರು 
ಪಜಾಪಬುತ್ತವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಲ್ಲರು ಎಂಬುದು ಇತರ ರಾಷ್ಟಗಳಿಗೆ ಮನವರಿಕೆಯಾಗಿದೆ. 
ಈ ದಿವಸ ಪಾಕಿಸ್ತಾನದವರೇ ಆಗಲಿ ಚೈನಾದವರೇ ಆಗಲಿ ಯಾರೇ ಭಾರತದ ಮೇಲೆ ಅಕ್ರಮಣ 
ನಡೆಸಿದರೂ ಅದನ್ನು ಯಶಸ್ವಿಯಾಗಿ ಎದುರಿಸಬಲ್ಲದು ಎಂಬುದನ್ನು ಇತರರಿಗೆ ಚೆನ್ನಾಗಿ 
ತೋರಿಸಿಕೊಟ್ಟಿದ್ದೇವೆ ಭಾರತದ ಜನತೆಯು ಒಗ್ಗಟ್ಟಾಗಿ ತನ್ನ ದೇಶವನ್ನು ಕಾಪಾಡಿಕೊಳ್ಳಲು ಶಕ್ತಿ 
ಮೀರಿ ಕೆಲಸ ಮಾಡುತ್ತಿದೆ. 


ಇವತ್ತು ಯುದ್ದದ ಶಾಖ ಕಡಿಮೆಯಾಗಬಹುದು ಎನ್ನುವ ನಂಬಿಕೆ ಇದ್ದರೂ ಕೂಡ 
ಯುದ್ಧದ ಶಾಖ ಕಡಿಮೆಯಾಗಿಲ್ಲ. ಅದರ ಶಾಖ ಕಡಿಮೆಯಾಗಲು ಬಹುಶಃ ನಮ್ಮ ಶಕ್ತಿ ಇಮ್ಮಡಿಯಾಗಿ, 
ನೂರ್ಮಡಿಯಾಗಿ ಬೆಳೆದು ಬರಲು ಭಾರತ ದೇಶದಲ್ಲಿ ಜನ್ಮ ಎತ್ತಿರುವ ನಾವು ಪ್ರಯತ್ನ ಮಾಡಬೇಕು. 
ನಮ್ಮ ಅಪೂರ್ವವಾದ ಸೇವೆಯನ್ನು, ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕ ಮಹದವಕಾಶ ಇವತ್ತು 
ಇರತಕ್ಕ ಜನತೆಗೆ ಸಿಕ್ಕಿರತಕ್ಕದ್ದು ಹೆಚ್ಚಿನ ಪುಣ್ಯ ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಕಾರ್ಮಿಕ 
ರಂಗದಲ್ಲಾಗಲೀ, ವಿದ್ಧಾರ್ಥಿರಂಗದಲ್ಲಾಗಲೀ, ರೈತರಂಗದಲ್ಲಾಗಲೀ ಎಲ್ಲ ಕಡೆಯೂ ದೇಶದ ಶಕ್ತಿ 
ಇಮ್ಮಡಿಯಾಗಿ, ನೂರ್ಮಡಿಯಾಗಿ ಬೆಳೆದು ಬಂದಿದೆ. ಈ ಶಕ್ಷಿಯನ್ನು ಕ್ರೋಡೀಕರಿಸಿ ಅದನ್ನು 


ಸಂಸದೀಯ ವಟು 123 


ಯಾವ ರೂಪದಲ್ಲಿ ಉಪಯೋಗಿಸಬೇಕು ಎನ್ನುವುದನ್ನು ಯೋಚಿಸಿ ಆ ಶಕ್ತಿಯನ್ನು 
ಉಪಯೋಗಿಸಿಕೊಳ್ಳುವ ಕಾರ್ಯವನ್ನು ಮಾಡದೇ ಹೋದರೆ ನಾವು ದೊಡ್ಡ ಅಪಕಾರ ಮಾಡಿದ 
ಹಾಗೆ ಆಗುತ್ತದೆ. ನಮ್ಮದೇಶದ ಶಕ್ತಿ ಬೃಹದಾಕಾರವಾಗಿ ಬೆಳದು ಬಂದಿದೆ. ಶಕ್ತಿಯನ್ನು ಉಪಯೋಗಿಸಿ 
ಭಾರತ ದೇಶದ ಶಕ್ತಿ ಇಡೀ ಪಪಂಚದಲ್ಲಿಯೇ ಹೆಸರಾಗತಕ್ಕ ರೀತಿಯಲ್ಲಿ ಮಾಡುವ ಅಪೂರ್ವವಾದ 
ಅವಕಾಶ ನಮಗೆ ಇವತ್ತು ದೊರೆತಿದೆ. ಇತರ ದೇಶಗಳ ಸಹಾಯ ನಮಗೆ ದೊರಕಲಿ, ದೊರಕದೆ 
ಇರಲಿ. ನಮ್ಮ ದೇಶದ ಗಡಿಗಳನ್ನು ನಾವು ರಕ್ಷಿಸಿಕೊಳ್ಳಬಲ್ಲೆವು ಎನ್ನುವುದನ್ನು ನಮ್ಮ ದೇಶ 
ತೋರಿಸಿಕೊಡತಕ್ಕ ಅವಕಾಶ ಬಂದಿದೆ. ಅಂಥ ಶಕ್ತಿ ಭಾರತ ದೇಶದಲ್ಲಿದೆ ಎನ್ನುವುದನ್ನು 
ತೋರಿಸಿಕೊಡಲು ಎಲ್ಲ ರಾಜಕೀಯ ಪಕ್ಷಗಳೂ ಮುಂದೆ ಬಂದಿವೆ. ಅಮೇರಿಕ ದೇಶದಿಂದ ಗೋಧಿ 
ಬರಲಿ, ಬಾರದೆ ಇರಲಿ ಅಥವಾ ನಾವು ಕಾಮನ್‌ವೆಲ್ತ್‌ ರಾಷ್ಟಗಳ ಗುಂಪಿನಲ್ಲಿರಲಿ, ಇಲ್ಲದೇ ಇರಲಿ, 
ನಾವು ನಮ್ಮ ಸ್ಪಶಕ್ಷಿಯಿಂದ ನಮ್ಮ ಕಾಲಮೇಲೆ ನಾವು ನಿಂತು ಕೊಳ್ಳಬಲ್ಲೆವು ಎಂದುತೋರಿಸಿ 
ಕೊಟ್ಟರೆ ಆಗ ಅಮೇರಿಕ ದೇಶವಾಗಲೀ, ಇಂಗ್ಲೆಂಡ್‌ ದೇಶವಾಗಲೀ ಚೈನಾ ದೇಶವಾಗಲೀ ಯಾವುದೇ 
ದೇಶವಾಗಲೀ ನಮ್ಮ ಕಡೆಗೆ ಬರಬಹುದು. ಹಾಗೆ ಮಾಡದೆ ನಾವು ಭಿಕ್ಷಾಪಾತ್ರೆಯನ್ನು ತೆಗೆದುಕೊಂಡು 
ಹೋದರೆ ನಾವು ಶಕ್ತಿಯುತವಾದ ರಾಷ್ಟ್ರವಾಗಿ ಉಳಿಯಲು ಸಾಧ್ಯವಿಲ್ಲ ಎನ್ನುವುದನ್ನು ನಾವು 
ನಮ್ಮ ಕಳೆದ 8 ವರ್ಷಗಳ ಆಳ್ವಿಕೆಯಲ್ಲಿ ಕಲಿತುಕೊಂಡಿದ್ದೇವೆ. ಕಾಶ್ಮೀರದ ಗಡಿಯಲ್ಲಾಗಲೀ, ಪಾಕಿಸ್ತಾನದ 
ಗಡಿಯಲ್ಲಾಗಲೀ ಬೆಂಗಳೂರಿನಲ್ಲಾಗಲೀ ತಯಾರಾದ ನ್ಕಾಟ್‌ ವಿಮಾನಗಳು ಹೊಡೆದುರುಳಿಸಿ 
ಪೆಪಂಚಕ್ಕೆ ವಿಸ್ಸಯವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ವಿಮಾನಗಳ ಶಕ್ತಿಯನ್ನು 
. ತೋರಿಸಿಕೊಟ್ಟಿವೆ. ಅದೇ ರೀತಿ ನಮ್ಮಲ್ಲಿ ತಯಾರಾಗುವ ಮದ್ದು ಗುಂಡುಗಳು ಪಪಂಚದ ಯಾವುದೇ 
ರಾಷ್ಟ್ರಗಳಿಂದ ದೊರೆಯುವ ಮದ್ದು ಗುಂಡುಗಳಿಗಿಂತ ಶಕ್ತಿಯಲ್ಲಿ ಕಡಿಮೆ ಇಲ್ಲ ಎನ್ನುವ ನಂಬಿಕೆಯನ್ನು 
ಹೆಚ್ಚಿಸಿವೆ. ಹೀಗೆ ಒಟ್ಟಿನಲ್ಲಿ ನಮ್ಮ ರಾಷ್ಟ ಶಕ್ತಿಯುತವಾಗಿ ಬೆಳೆದು ಬಂದಿದೆ ಎನ್ನುವುದನ್ನು 
ತೋರಿಸಿಕೊಡಲು ಶ್ರಮಿಸಿ ಆ ಶಕ್ತಿ ಪ್ರದರ್ಶನದಲ್ಲಿ ನಮ್ಮ ಅಸುನೀಗಿದಂಥ ಯೋಧರಿಗೆ ನಮ್ಮ 
ಶ್ರದ್ಧಾಂಜಲಿಯನ್ನು ಅರ್ಪಿಸತಕ್ಕ ಕಾಲದಲ್ಲಿ ಯುದ್ದದಲ್ಲಿ ಮಡಿದವರಿಗೆ ವೀರ ಸ್ವರ್ಗ ದೊರೆಯಲಿ 
ಎಂದು ಆಶಿಸಿ ಈ ನಿರ್ಣಯಕ್ಕೆ ನನ್ನ ಹೃತ್ಣೂರ್ವಕವಾದ ಬೆಂಬಲವನ್ನು ಕೊಡುತ್ತೇನೆ. 


* (ವಿ.ಸ. ನಡವಳಿಕೆ ದಿನಾಂಕ 29ನೇ ಫೆಬವರಿ, 1965) 


kk 


124 ಎಸ್‌. ತಿವಪ್ರ 


ಆಯವ್ಯಯದ ಮೇಲಿನ ಚರ್ಚೆ * 


ತೀ ಎಸ್‌.ಶಿವಪ್ಪ- ಮಾನ್ಯ ಸಭಾಪತಿಗಳೇ, ಇವತ್ತಿನ ದಿವಸ ಸಭೆಯ ಮುಂದೆ 
ಇರತಕ್ಕ ಸುಮಾರು ಒಟ್ಟು ಮೊತ್ತ72 ಕೋಟಿ 27 ಲಕ್ಷ ಹಣವನ್ನು ಖರ್ಚು ಮಾಡತಕ್ಕುಥ ಬೇಡಿಕೆಯನ್ನೂ 
ಇಟ್ಟಿದ್ದಾರೆ. ನಮ್ಮ ಆಯವ್ಯಯದಲ್ಲಿ ಸುಮಾರು ಅರ್ಧದಷ್ಟು ಹಣ ಖರ್ಚು ಮಾಡತಕ್ಕಂಥ ಬಾಬಿಗೆ 
ಸಂಬಂಧಪಟ್ಟ ಈ ಒಂದು ದೊಡ್ಡ ಬೇಡಿಕೆ ಸಭೆಯ ಮುಂದೆ ಇದೆ. ಇಷ್ಟೇ ಅಲ್ಲದೆ ಇವತ್ತಿನ ದಿವಸ 
ಸಭೆಯ ಮುಂದೆ ಇಟ್ಟಿರತಕ್ಕಂಥ ಬೇಡಿಕೆಗಳಲ್ಲಿ ಪ್ರಾಮುಖ್ಯವಾದ ನಮ್ಮ ದೇಶದ ಆಡಳಿತಕ್ಕೆ 
ಸಂಬಂಧಪಟ್ಟ ಜನರಲ್‌ ಅಡ್ಮಿನಿಸ್ನೇಷನ್‌ ಡಿಪಾರ್ಟ್‌ಮೆಂಟ್‌ ಅದೂ ಕೂಡ ಈ ಬೇಡಿಕೆಯಲ್ಲಿ 
ಅಡಕವಾಗಿದೆ. ಈ ಬೇಡಿಕೆಗಳಲ್ಲಿ ಕೆಲಸವನ್ನು ಆರಿಸಿ ಆ ಇಲಾಖೆಯ ಆಡಳಿತದಲ್ಲಿರುವ 
ಲೋಪದೋಷಗಳನ್ನು ಸಭೆಯ ಮುಂದೆ ಇಡುವುದಕ್ಕೆ ತಮ್ಮ ಅಪ್ಪಣೆ ಕೋರುತ್ತೇನೆ. ಜನರಲ್‌ 
ಅಡ್ಮಿನಿಸ್ನೇಷನ್‌ ಡಿಪಾರ್ಟ್‌ಮೆಂಟ್‌ ವಿಚಾರದಲ್ಲಿ ಡಿಮ್ಯಾಂಡ್‌ ನಂಬರ್‌ 10 ಬಗ್ಗೆ ಮಾತನಾಡುತ್ತಾ 
ಈ ಇಲಾಖೆಗೆ ಸಂಬಂದಪಟ್ಟಂಥ ಪ್ರಾಮುಖ್ಧಿವಾಗಿ ಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವೆಚ್ಚ ಇದರಲ್ಲಿ 
ಸೇರಿದೆ. ಮಂತ್ರಿಗಳು ಮಾಡತಕ್ಕಂಥ ವೆಚ್ಚ ವರ್ಷೇ ವರ್ಷೇ ಜಾಸ್ತಿಯಾಗುತ್ತಾ ಇದೆ ಎನ್ನುವುದನ್ನು 
ಈ ಆಯವ್ಯಯ ಪಟ್ಟಿಯಲ್ಲಿ ನೋಡುತ್ತಿದ್ದೇವೆ. 1962-63ರಲ್ಲಿ 7-8ಲಕ್ಷ ಇದ್ದುದು ಈಗ 16ಲಕ್ಷಕ್ಕೆ 
ಏರಿದೆ. ಯಾವ ಸರಕಾರ ಮಿತವ್ಯಯ ಜಾರಿಗೆ ತರಬೇಕು ಎಂದು ನಿರ್ಧಾರ ಮಾಡಿದೆಯೋ, 
ಯಾವ ಸರಕಾರ ಎ.ಜಿ. ರಾಮಚಂದ್ರರಾಯರ ಕಮಿಟಿ ಮಾಡಿ ಯಾವ ರೀತಿ ಮಿತವ್ಯಯ 
ಮಾಡಬೇಕು ಎನ್ನುವುದಕ್ಕೆ ರಿಪೋರ್ಟ್‌ ತರಿಸುವುದಕ್ಕೆ ಏರ್ಪಾಡು ಮಾಡಿದ್ದಾರೋ, ಆ ರಿಖೋರ್ಟನಲ್ಲಿ 
ಕೂಡ ಮಂತ್ರಿ ಮಂಡಳ ಈ ದೇಶಕ್ಕೆ ಎಂಟು ಜನ ಮಂತ್ರಿಗಳು ಇದ್ದರೆ ಸಾಕು ಎಂದು ಪಾಮುಖ್ಯವಾಗಿ 
ಶಿಫಾರಸ್ಸು ಮಾಡಿದ್ದಾರೆ. ಅಂಥ ಶಿಫಾರಸ್ಸನ್ನು ಸರಕಾರ ಪ್ರಪ್ರಥಮವಾಗಿ ಒಪ್ಪಬೇಕಾಗುತ್ತದೆ. ತಮಗೆ 
ಸಂಬಂಧಪಟ್ಟ ಮಿತವ್ಯಯ ಶಿಫಾರಸ್ಸು ಎಕಾನಮಿ ಅಂಡ್‌ ರಿಸೋರ್ಸ್‌ಸ್‌ ಕಮಿಟಿ ರಿಪೋರ್ಟಿನಲ್ಲಿ 
ಹೇಳಿದೆ. ಅದರಲ್ಲಿಯ ಮುಖ್ಯ ಅಂಶ ಅಂದರೆ ಮಂತ್ರಿ ಮಂಡಳ ಚಿಕ್ಕದಾಗಿ ಕಾಂಪಾಕ್ಟ್‌ ಆಗಿ 
ಇದ್ದರೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಎಂದು ಶಿಫಾರಸ್ಸು ಮಾಡಿದ್ದಾರೆ. ಇದನ್ನು ತಾವು ಕಾರ್ಯಗತ 
ಮಾಡದೆ ಹಿಂದೆ ಇದ್ದಂಥ ಮಂತ್ರಿ ಮಂಡಳದ ಗಾತ್ರಕ್ಕಿಂತ ಎರಡು ಮೂರು ಪಟ್ಟು ಜಾಸ್ತಿ 
ಮಾಡಿರುವುದು ನೋಡಿದರೆ ಮಿತವ್ಯಯದಲ್ಲಿ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಎನ್ನುವುದನ್ನು 
ತೋರಿಸುತ್ತದೆ. ಮಂತ್ರಿ ಮಂಡಲದ ಕಡೆಗೆ ಕೈ ಮಾಡಿ ತೋರಿಸುವುದು ಏತಕ್ಕೆಂದರೆ ದೇಶದಲ್ಲಿ 
ಮಿತವ್ಯಯ ಮೊದಲು ಜಾರಿಗೆ ತರಬೇಕಾಗಿದೆ. ದೇಶದ ಏಳಿಗೆಯಾಗಬೇಕಾಗಿದೆ. ಮಿತವ್ಯಯ 
ಕಾರ್ಯಕ್ರಮದ ಬಗ್ಗೆ ಕಟ್ಟುನಿಟ್ಟಾಗಿ ಕಾರ್ಯಗತ ಮಾಡುವುದು ಆಗಿದ್ದರೆ ಪಥಮದಲ್ಲಿ ಮಂತ್ರಿ 
ಮಂಡಳ ಚಿಕ್ಕದಾಗಿ ಮಾಡಬೇಕಾಗಿತ್ತು. 


ಈ ಹಿಂದೆ ಇದೇ ಜನರಲ್‌ ಅಡ್ಮಿನಿಸ್ನೇಷನ್‌ ಬಾಬಿನಲ್ಲಿ ಎಷ್ಟು ಖರ್ಚಿತ್ತು ಈಗ ಡಿಮ್ಯಾಂಡ್‌ 
ನಂಬರ್‌ ॥0ರಲ್ಲಿ ಎಷ್ಟಿದೆ ಎಂಬುದನ್ನು ನೋಡಿದರೆ ಸರ್ಕಾರದವರಿಗೇ ಎಷ್ಟು ಖರ್ಚು ಜಾಸ್ತಿಯಾಗಿದೆ. 


ಸಂಸದೀಯ ಪಟು 125 


ಎಂಬುದು ಗೊತ್ತಾಗುವುದು. ಈಗ ಈ ಖರ್ಚು ಎರಡರಷ್ಟು ಜಾಸ್ತಿಯಾಗಿದೆ. 1963-64ರಲ್ಲಿ 7.5ಲಕ್ಷ 
ರೂಪಾಯಿ ಖರ್ಚಾಗಿತ್ತು. ತಾವು ಪುಟ 39ರಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ಅದು ಈ 65-66ನೇ 
ಸಾಲಿಗೆ 15.5 ಲಕ್ಷವಾಗಿದೆ. ಇದನ್ನು ನೋಡಿದರೆ ಇವರು 100ಕ್ಕೆ ನೂರರಷ್ಟು ಖರ್ಚನನ್ನು ಜಾಸ್ತಿ 
ಮಾಡಿದ್ದಾರೆಂದು ಕಂಡುಬರುತ್ತದೆ. ಇನ್ನು ರಾಜಭವನದ ಶೃಂಗಾರಕ್ಕಾಗಿ ಮಾಡುತ್ತಿರುವ ಖರ್ಚು 
ದಿನ ದಿನಕ್ಕೂ ಏರುತ್ತಿದೆ. ಸರ್ಕಾರದವರು ಹೋದ ವರ್ಷ ಆ ರಾಜ್ಯಪಾಲರ ಅಂತಸ್ಸಿಗೆ ತಕ್ಕ ಹಾಗೆ 
ಮಾಡಬೇಕಾಗಿದೆ. ಆದುದರಿಂದ ಖರ್ಚನ್ನು ತಗ್ಗಿಸಲು ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ. ಆದರೆ ಈ 
ಮಿತವ್ಯಯವನ್ನು ಅನುಸರಿಸಬೇಕೆಂಬ ಒಂದು ಕಟ್ಟುನಿಟ್ಟಾದ ಆಚರಣೆ ಮೇಲಿನಿಂದ ಬರಬೇಕು. 
ಈ ಒತ್ತಾಯ ಮೇಲಿಂದ ಬಂದರೆ ಒಳ್ಳೆಯದು. ಆದರೆ ಇಲ್ಲಿ ಹಾಗಾಗುತ್ತಿಲ್ಲ. ಮಿತವ್ಯಯವನ್ನು 
ಕೇವಲ ಕೆಳಮಟ್ಟದಲ್ಲಿ ಎಲ್ಲಿಯೋ ಒಂದೆರಡು ಜನ ಗುಮಾಸ್ತರನ್ನೋ ಅಥವಾ ಜನರನ್ನೋ 
ಕೆಲಸದಿಂದ ತೆಗೆದುಹಾಕಿದರೆ ಅದು ನಿಜವಾದ ಮಿತವ್ಯಯವಲ್ಲ. ಈ ನೀತಿಯನ್ನು ಸರ್ಕಾರ 
ಮೇಲ್ಗಟ್ಟದಲ್ಲಿ ಅನುಸರಿಸಬೇಕು. ನಮ್ಮ ಪಕ್ಕದ ರಾಜ್ಯವಾದ ಮದ್ರಾಸಿನಲ್ಲಿ ಕೇವಲ ಎಂಟು ಜನ 
ಮಂತ್ರಿಗಳಿದ್ದಾರೆ. ಹಾಗಿರುವಾಗ ಇಲ್ಲೇಕೆ ಇಷ್ಟು ಜನ ಮಂತ್ರಿಗಳು ಇರಬೇಕು ಇಷ್ಟು ಜನ 
ಮಂತ್ರಿಗಳಿರುವುದನ್ನು ನೋಡಿ ಒಬ್ಬರು ಇದನ್ನು ಮುರುಕು ಮನೆಗೆ 30 ಕಂಬಗಳಿದ್ದಂತಿದೆ. 
ಮೈಸೂರಿನ ಮಂತ್ರಿಮಂಡಲ ಎಂದು ಹೇಳಿರತಕ್ಕದ್ದು ನ್ಯಾಯವಾಗಿದೆ. ಅದೇ ರೀತಿ ಇಲ್ಲಿ 30 ಜನ 
ಮಂತ್ರಿಗಳಿದ್ದಾರೆ. ಈ ವಿಚಾರವನ್ನು ನಿಮ್ಮ ಕಾಂಗೆಸ್‌ ಕಡೆ ಇರತಕ್ಕ ಸದಸ್ಯರೇ ಹೇಳಿದ್ದಾರೆ. ಮುರುಕು 
ಮನೆಗೆ ಒದೆ ಕೊಟ್ಟಷ್ಟೂ ಮನೆಗೆ ಭದ ಇಲ್ಲದಿದ್ದರೆ ಇಲ್ಲಿ ಹಾಗೇ ಮುರಿದು ಬೀಳತಕ್ಕ ಸರ್ಕಾರಕ್ಕೆ 
ಅಥವಾ ಮಂತ್ರಿಮಂಡಲಕ್ಕೆ ಹೀಗೆ ಒ೦ದು ಕೊಟ್ಟು ಸರ್ಕಾರವನ್ನು ಬಲಪಡಿಸುತ್ತೇವೆಂದು ಹೇಳತಕ್ಕದ್ದು 
ಸರಿಯಲ್ಲ. ಇಲ್ಲಿ ಮಂತ್ರಿಗಳ ಸಂಖ್ಯೆ ಜಾಸ್ತಿಯಾಗಿ ಒಬ್ಬೊಬ್ಬರಿಗೂ ಕೋ ಅರ್ಡಿನೆಷನ್‌ ಇಲ್ಲ. ಇಲ್ಲಿ 
ಮಂತ್ರಿಗಳೊಬ್ಬರು ಸಭೆಯಲ್ಲಿ ಮಾಡಿರತಕ್ಕ ಒಂದು ಹೇಳಿಕೆಯನ್ನು ಬಹಳ ಮೇಲ್ಮಟ್ನದಲ್ಲಿರತಕ್ಕ 
ಸದಸ್ಯರೊಬ್ಬರು ಅದನ್ನು ಬೇಜವಾಬ್ದಾರಿಯ ಹೇಳಿಕೆ ಎಂದು ಹೇಳಿದ್ದಾರೆ. ಹೀಗೆ ಅದನ್ನು ಅವರು 
ಖಂಡನೆ ಮಾಡಿದ್ದಾರೆ. ಹೀಗಾದರೆ ಇನ್ನು ಈ ಸಭೆಯಲ್ಲಿ ಕೊಡತಕ್ಕ ಹೇಳಿಕೆಗಳಿಗೆ ಇನ್ನಾವ ಮರ್ಯಾದೆ 
ಇದೆ ಎಂದು ನಾನು ಕೇಳಬೇಕಾಗಿದೆ. ಈ ಸಭೆಯಲ್ಲಿ ಕೈಗಾರಿಕಾ ಸಚಿವರೊಬ್ಬರು ಮಾಡಿರತಕ್ಕ 
ಒಂದು ಹೇಳಿಕೆಯನ್ನು ಇದು ಬೇಜಾವಾಬ್ದಾರಿಯ ಹೇಳಿಕೆ ಎಂಬುದಾಗಿ ಮೇಲ್ಲಟ್ಟದಲ್ಲಿರತಕ್ಕ ಒಬ್ಬ 
ಸದಸ್ಯರು ಹೇಳಿದ್ದಾರೆ. ಹೀಗಿರುವಾಗ ಇನ್ನುಳಿದ ಮಂತ್ರಿಗಳು ಅವರಿಗೇನು ಅವರ 
ಸಹೋಜದ್ಕೋಗಿಗಳಿಗೇನು ರಕ್ಷಣೆಯನ್ನು ಕೊಟ್ಟರೆಂದು ನಾನು ಕೇಳುತ್ತೇನೆ. ಈ ಸಭೆಯ ನಡವಳಿಕೆಯ 
ಬಗ್ಗೆ ಇರತಕ್ಕ ಗೌರವ ಹೀಗಿದೆ. ಇದಕ್ಕೆಲ್ಲಾ ಕಾರಣ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡುತ್ತಿರುವುದೇ 
ಆಗಿದೆ. ಇದರಿಂದ ಆಅಡ್ಮಿನಿಸ್ಸೇಷನ್‌ ಕೂಡ ಸಡಿಲವಾಗುತ್ತದೆ. ಮಿತವ್ಯಯದ ದೃಷ್ಟಿಯಿಂದಲಾದರೂ 
ಇದನ್ನು ಕಡಿಮೆ ಮಾಡಿದರೆ ದೇಶಕ್ಕೆ ಒಳ್ಳೆಯದಾಗುವುದು. ಸಂಸ್ಥಾನದ ಭದ್ರತೆಗಾಗಿ ಇವರು ಹಣವನ್ನು 
ಖಿರ್ಚುಮಾಡಿದ್ದರೆ ನಾವು ಚಿಂತೆ ಪಡಬೇಕಾಗಿರಲಿಲ್ಲ. ಆದರೆ ಇವರು ಇವರ ಒಂದು ಸ್ಥಾನ ಭದ್ರತೆಗಾಗಿ 


126 ಎಸ್‌. ತಿವಪ 


ಇಷ್ಟು ಹಣವನ್ನು ವ್ಯಯಮಾಡುವುದು ಒಳ್ಳೆಯದಲ್ಲ. ಇದರಿಂದ ದೇಶಕ್ಕೆ ತುಂಬಾ ಅನ್ಯಾಯವಾಗುತ್ತದೆ. 
ಎಲ್ಲಿ ಖರ್ಚನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯವಿದೆಯೋ ಅಲ್ಲಿ ಅದನ್ನು ಕಡಿಮೆ ಮಾಡದೆ, ಎಲ್ಲಿ 
ಖರ್ಚನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ಕಡಿಮೆ ಮಾಡುವುದಕ್ಕೆ ಪ್ರಯತ್ನ. 
ಮಾಡುವುದರಿಂದಲೇ ನಮ್ಮ ಹಣಕಾಸಿನ ಪರಿಸ್ಥಿತಿ ಇಷ್ಟು ಚಿಂತಾಜನಕ ಸ್ಥಿತಿಗೆ ಬರುವುದಕ್ಕೆ ಈ 
ಮಂತ್ರಿಮಂಡಲವೇ ಕಾರಣವೆಂದು ನಾನು ಹೇಳಬೇಕಾಗಿದೆ. ಈ ಮಂತ್ರಿ ಗಳೇ ಅದಕ್ಕೆಲ್ಲಾ 
ಜವಾಬ್ದಾರರೆಂದು ನಾನು ಹೇಳುತ್ತೇನೆ. ಇದಕ್ಕೆ ಮಂತ್ರಿಗಳು ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. 
ಇನ್ನು ನಮ್ಮ ಸೆಕ್ಷೆಚೇರಿಯಟ್ಟನ್ನು ಆಧುನಿಕ ರೀತಿಯಲ್ಲಿ ಮಾರ್ಪಾಡು ಮಾಡಿ ಇಲ್ಲಿರತಕ್ಕ ವ್ಯವಸ್ಥೆಯನ್ನು 
ರೀ ಆರ್ಗನೈಜ್‌ ಮಾಡುವುದಕ್ಕಾಗಿ ಒಂದು ಸಮಿತಿಯನ್ನು ಮಾಡಬೇಕಾದ್ದು ಅಗತ್ಯ. ಇಲ್ಲಿ ಆ 
ಹಳೇ ಕಾಲದಲ್ಲಿದ್ದ ಇಂಗ್ಲೀಷರ ಕಾಲದಲ್ಲಿ ಪದ್ದತಿ ಇನ್ನೂ ಮುಂದುವರಿದುಕೊಂಡು ಬರುತ್ತಿದೆ. 
ನಿವೃತ್ತ ಮಂತ್ರಿಗಳಾಗಿರತಕ್ಕ ಶ್ರೀ ಕಡಿದಾಳ್‌ ಮಂಜಪ್ಪನವರೇ ಈ ಮಾತನ್ನು ಹೇಳಿದ್ದಾರೆ. ಈಗಿರತಕ್ಕ 
ಪದ್ದತಿ ನವಾಬರ ಕಾಲದ್ದು ಎಂದಿದ್ದಾರೆ. ಆದರೆ ಅವರು ನಿವೃತ್ತರಾದ ಮೇಲೆ ಈ ಮಾತನ್ನು 
ಹೇಳುತ್ತಿದ್ದಾರೆ. ಅವರು ಮಂತ್ರಿಗಳಾಗಿದ್ದಾಗ ಇದನ್ನು ಏಕೆ ಸರಿ ಮಾಡಲಿಲ್ಲ. ಅವರು ನಿವೃತ್ತರಾದ 
ಮೇಲೆ ಅವರಿಗಿದು ಅರಿವಾಯಿತೇನೋ ಆದರೆ ಈ ದಿವಸ ಇದು ಅಂಥವರಿಗೇ ಇಷ್ಟು 
ಚುಚ್ಚಿರಬೇಕಾಗಿದ್ದರೆ ಇನ್ನು ಸಾಮಾನ್ಯ ಜನರಿಗೆ ಹೇಗಾಗಿರಬಹುದು. ಈ ದಿವಸ ಯಾವ ಒಬ್ಬ 
ಪ್ರಜೆಯೇ ಆಗಲೀ ಯಾವ ಒಂದು ಕಚೇರಿಗೆ ಹೋದರೂ ಅವರಿಗೆ ದೊರೆಯಬೇಕಾದ ಪರಿಹಾರ 
ತ್ತರಿತವಾಗಿ ದೊರೆಯುತ್ತಿಲ್ಲ. ನಮ್ಮ ಕಾನೂನಿನಲ್ಲಿ ಎರಡು ದೃಷ್ಟಿಗಳಿದ್ದಂತೆ ಕಾಣುತ್ತಿದೆ, ಬಾಯಿದ್ದವರಿಗೇ 
ಒಂದು ಕಾನೂನು ಬಾಯಿಲ್ಲದವರಿಗೇ ಒಂದು ಕಾನೂನು ಅವರು ಯಾವ ಪಕ್ಷವಾಗಿರಲಿ, ಬಾಯಿ 
ಜೋರಾಗಿತಕ್ಕ ವ್ಯಕ್ತಿ ಯಾವ ಕಚೇರಿಗೆ ಹೋಗಲಿ ಆತನ ಕೆಲಸಗಳು ಬೇಗ ಆಗುತ್ತದೆ. ಆದರೆ ಒಬ್ಬ 
ದಡ್ಡ ಹೋದಾಗ ಆತನ ಕೆಲಸಗಳು ಅಷ್ಟು ಬೇಗ ಆಗುವುದಿಲ್ಲ. ಇದು ಖಂಡಿತವಾದ ಮಾತು ಹೀಗೆ 
ಎರಡು ನೆರವಾದ ಕಾನೂನಿರತಕ್ಕದ್ದು ಸರಿಯಲ್ಲ. ಎಲ್ಲರಿಗೂ ಒಂದು ಸಮಾನಾವಕಾಶ ಇರಬೇಕಾದ್ದು 
ನ್ಯಾಯ. ಆದುದರಿಂದ ಈ ದಿವಸ ಸೆಕ್ಷೇಟೇರಿಯಟ್ಟಿನಿಂದ ಹಿಡಿದು ಜಿಲ್ಲಾ ಮತ್ತು ತಾಲ್ಲೂಕು 
ಕಚೇರಿಗಳ ಮಟ್ಟದವರೆಗೂ ಎಲ್ಲವನ್ನೂ ಆದುನಿಕ ರೀತಿಯಲ್ಲಿ ರೀ ಆರ್ಗನೈಜ್‌ ಮಾಡಿ 
ಜನಸಾಮಾನ್ಯರಿಗೆಲ್ಲಾ ಒಂದೇ ರೀತಿಯ ನ್ಯಾಯ ಸಿಗುವಂತೆ ಮಾಡಬೇಕಾದದ್ದು ಅತ್ಯಾವಶ್ಯಕ. 


ಇನ್ನು ಲೋಕೋಪಯೋಗಿ ಶಾಖೆಯ ವಿಚಾರಕ್ಕೆ ಬಂದರೆ ಈ ಇಲಾಖೆಗೆ ನಾವು ಬಹಳ 
ಹಣವನ್ನು ಖರ್ಚು ಮಾಡುತ್ತಿದ್ದೇವೆ. ಆದರೆ ನಮ್ಮ ಅಭಿವ್ಯ ದಿಯ ಕೆಲಸಗಳು ಮಾತ್ರ ಒಂದೂ 
ಆಗ ತಿಲ. ಸ ನಮ್ಮ ದೇಶದ ಪ್ರಗತಿಯೆಲ್ಲಾ ಈ ಒಂದು ಇಲಾಖೆಯ ಮೇಃಟೆ ನಿಂತಿದೆ. ನಾವು 
ನಮ್ಮ ದೇಶದಲ್ಲಿ ಆಗಬೇಕಾದ ನೀರಾವರಿ ಕಾಮಗಾರಿಗಳು ರಸ್ತೆ, ಕಟ್ಟಡ, ಇತ್ಯಾದಿ ಕೆಲಸಗಳನ್ನೆಲ್ಲಾ 
ಈ ಇಲಾಖೆಗೆ ಮ ಆದರೆ ಈ ಇಲಾಖೆಯ ಕಳೆದ 2-3 ವರ್ಷಗಳ ಒಂದು ಏಹಂಗಮ 
ದೃಷ್ಟಿಯನ್ನು ನೋಡುವುದಾದರೆ ನಮ್ಮಲ್ಲಿ ದುಡ್ಡಿಲ್ಲ. ಕೇಂದ್ರದಿಂದ ಧನಸಹಾಯ ಬರಲಿಲ್ಲ. ಎಂದು 


[J 


ಸಂಸದೀಯ ಪಟು 127 


ಹೇಳಿ ಇಲ್ಲಿ ನಡೆಯಬೇಕಾಗಿದ್ದ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನೂ ಸಹಾ ಮಾಡುವುದಿಲ್ಲ. ಆಬಾಗ್ಯೂ 
ಶಈ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಬಳ ಸಾರಿಗೆಗಳು, ಅದರಲ್ಲೂ ಟಾಪ್‌ಹೆವಿ ಬಹಳವಾಗಿದೆ. 
ಮೊದಲು ಇದ್ದ ಅಡ್ಮಿನಿಸ್ನೇಟಿವ್‌ ಯೂನಿಟ್ಟಿಗೂ ಈಗಿರುವುದಕ್ಕೂ ಸಂಬಂಧವೇ ಇಲ್ಲ. ಮೊದಲು 
ಕೇವಲ ಇಬ್ಬರು ಚೀಫ್‌ ಇಂಜನಿಯರುಗಳಿದ್ದರು. ಆದರೆ ಈ ದಿವಸ ಇಲಾಖೆಯಲ್ಲಿ 5-6ಜನ 
ಜೀಫ್‌ ಇಂಜಿನಿಯರುಗಳಿದ್ದಾರೆ. ಇನ್ನೂ ಎಷ್ಟು ಜನರಿದ್ದಾರೋ ಗೊತ್ತಾಗುವುದಿಲ್ಲ. ಅವರು ಇಷ್ಟು 
ಆಧಿಕ ಸಂಖ್ಯೆಯಲ್ಲಿದ್ದರೂ ಲೆಕ್ಕ್ಗಗಳನ್ನಾದರೂ ಸರಿಯಾಗಿ ಕೊಡುತ್ತಾರೆಯೇ ಎಂದರೆ ಅದೂ 
ಕೂಡ ಇಲ್ಲ. ಅಲ್ಲ ಸ್ಪಲ್ಪ ಹೀಗೆ ಬೇರೆ ಬೇರೆ ಕಡೆ ಲೆಕ್ಕಗಳನ್ನು ಕೊಡುತ್ತಿದ್ದಾರೆ. ಇಷ್ಟು ಜನ ಚೀಫ್‌ 
ಇಂಜೆನಿಯರುಗಳಿದ್ದೇನು ಫಲ? 


ಮೈನರ್‌ ಇರಿಗೇಷನ್‌ಗೆ ಹೆಚ್ಚು ಹಣ ದೊರೆಯದೇ ಇದ್ದರೂ ಕೂಡ ಇವತ್ತು 
ಇಂಜಿನಿಯರಿಂಗ್‌ ಇಲಾಖೆಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ಮಾಣ ಮಾಡತಕ್ಕ ಕೆಲಸದಲ್ಲಿ 
ಏನು ಅರ್ಥವಿದೆ ಎಂದು ಹೇಳಿ ನಾನು ಲೋಕೋಪಯೋಗಿ ಸಚಿವರನ್ನು ಕೇಳುತ್ತೇನೆ. ಅವರು 
ಯುವಕರು, ಬಹಳ ಆಶೆಯನ್ನು ಇಟ್ಟುಕೊಂಡಿದ್ದೆ ಏಕೆಂದರೆ ಅವರು ಜಬರ್‌ದಸ್ತಾಗಿ 
ಇಲಾಖೆಯಲ್ಲಿರತಕ್ಕ ತಪ್ಪುಗಳನ್ನು ಕಂಡು ಹಿಡಿದು ಯಾರೇ ಇರಲಿ ಅವರ ಮೇಲೆ ಕಮ ತೆಗೆದುಕೊಳ್ಳತಕ್ಕ 
ಶಕ್ತಿ, ಸಾಮರ್ಥ್ಯ ಅವರಲ್ಲಿದೆ. ಎಂಬುದು ನನಗೆ ಗೊತ್ತಿದೆ. ಅವರಿಗೆ ಇವತ್ತು ಕೇಳುತ್ತೇನೆ. ನಿಮ್ಮ 
ಇಲಾಖೆಯಲ್ಲಿ ಅನೇಕ ದೊಡ್ಡ ದೊಡ್ಡ ಕೆಲಸಗಳು ನಡೆಯುತ್ತಾ ಇವೆ. ಅನೇಕ ದೊಡ್ಡ ದೊಡ್ಡ 
ಕಾಮಗಾರಿಗಳು ನಡೆಯುತ್ತಾ ಇವೆ. ಮೈಸೂರು ಜೇಶದಲ್ಲಿ ಇಬ್ಬರು ಚೀಫ್‌ ಇಂಜಿನಿಯರುಗಳು 
ಇದ್ದಾಗ ಭದ್ರಾ ಪಾಜೆಕ್ಟ್‌ ಆಗಲಿ, ಕೃಷ್ಣರಾಜ ಸಾಗರ ಪ್ರಾಜೆಕ್ಟ್‌ ಆಗಲಿ, ಅವುಗಳೆಲ್ಲವನ್ನೂ 
ಇಲಾಖೆಯವರೇ ಮಾಡಿಸಿದ್ದಾರೆ. ಅವರ ಮುಖಾಂತರ ಖುದ್ದಾಗಿ ಅವರ ನೇತೃತ್ವದಲ್ಲೇ ಅನೇಕ 
ದೊಡ್ಡ ದೊಡ್ಡ ಕೆಲಸಗಳನ್ನು ಈ ದೇಶದಲ್ಲಿ ಮಾಡಿಸಿದ್ದಾರೆ. ಆ ಕೆಲಸಗಳು ಇವತ್ತಿಗೂ ಕೂಡ 
ಶಾಶ್ವತವಾಗಿ ಇವೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಂಬುದನ್ನು ಇವತ್ತಿನ ದಿವಸ ನಾವೆಲ್ಲರೂ 
ಕೂಡ ನೋಡಬಹುದಾಗಿದೆ. "ಬೆಂಗಳೂರಿನಿಂದ ನೆಲಮಂಗಲಕ್ಕೆ ಸಿಮೆಂಟ್‌ ಕಾಂಕ್ರೀಟ್‌ ರಸ್ತೆ 
ಮಾಡಿಸಿದ್ದೀರಿ, ಸೇತುವೆ ಕಟ್ಟಿಸಿದ್ದೀರಿ. ಒಂದು ಮಳೆ ಬಂದರೆ ಸಾಕು ರಸ್ತೆ, ಸೇತುವೆ ಎಲ್ಲಾ ಕೊಚ್ಚಿ 
ಹೋಗಿರುವುದನ್ನು ನಾವೆಲ್ಲರೂ ನೋಡುತ್ತಾ ಇದ್ದೇವೆ. ಇವತ್ತು ಸಿಬ್ಬಂದಿ ಹೆಚ್ಚಾಗಿದೆ. ಇಲಾಖೆಯಲ್ಲಿ 
ಖರ್ಚು ಹೆಚ್ಚಾಗಿದೆ, ಇಂಜನಿಯರುಗಳ ಸಂಖ್ಯೆ ಜಾಸ್ತಿಯಾಗಿದೆ ಆದರೂ ಕೂಡ ಸರಿಯಾಗಿ 
ಕೆಲಸ ಮಾಡದೇ ಇರುವುದರಿಂದ ದೇಶದಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡುತ್ತಾ ಇದ್ದೇವೆಯೋ 
ಅದಕ್ಕೆ ತಕ್ಕ ಪ್ರತಿಫಲ ದೊರಕದೆ ಹೋಗಿದೆ. ಅನೇಕ ಜನ ಇಂಜಿನಿಯರುಗಳು ಮತ್ತು ಕಂಟ್ರಾಕ್ಷರುಗಳು 
ಮೋಸ ಮಾಡತಕ್ಕ ಕೆಲಸ ದಿನ ದಿನಕ್ಕೆ ಜಾಸ್ತಿಯಾಗುತ್ತಾ ಇದೆ. ಇದನ್ನು ತೀವ್ರವಾಗಿ ಆಲೋಚನೆ 
ಮಾಡಬೇಕು. ಇವತ್ತು ದೊಡ್ಡ ದೊಡ್ಡ ಯೋಜನೆಗಳು ಎಂದರೆ ಶರಾವತಿಯಾಗಲಿ, ಯಾವ 
ಯೋಜನೆಯೇ ಆಗಲಿ ಕಂಟ್ರಾಕ್ಷರುಗಳಿಗೆ ಕೊಟ್ಟು ಅವರ ಮೂಲಕ ಕೆಲಸ ಮಾಡುತ್ತಾ ಇರುವುದರಿಂದ 


128 ಎಸ್‌. ತಿವಪ್ರ 


ಅನೇಕ ರೀತಿಯಲ್ಲಿ ಹಣದುರ್ವಯವಾಗುವುದಕ್ಕೆ ಅದು ಒಂದು ಪ್ರಬಲವಾದ ಕಾರಣವಾಗಿದೆ. 
ಇದನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೆ ದೊಡ್ಡ ದೊಡ್ಡ ಕಂಟ್ರಾಕ್ಷರುಗಳ ಮುಖಾಂತರ 
ಕೆಲಸ ಮಾಡುವ ಪದ್ದತಿಯನ್ನು ಇಟ್ಟುಕೊಂಡಿರುತ್ತಿರೋ ಅಲ್ಲಿಯವರೆಗೆ ಆ ಕಂಟ್ರಾಕ್ಸುದಾರರು 
ತಮ್ಮ ಪ್ರಭಾವವನ್ನು ಸರ್ಕಾರದ ಇಂಜಿನಿಯರುಗಳ ಮೇಲೆ ಮತ್ತು ಇತರ ಎಲ್ಲ ಮೇಲೂ ಬೀರಿ 
ಹಣವನ್ನು ದುರ್ವ್ಯಯಪಡಿಸತಕ್ಕ ಕೆಲಸ ನಡೆಯುತ್ತಲೇ ಇರುತ್ತದೆ. ಮತ್ತೊಂದು ವಿಷಯ 
ತಿಳಿದುಬರುತ್ತಾ ಇದೆ ಯಾವ ಪ್ರಾಜೆಕ್ಷಾಗಲೀ, ಕಾಮಗಾರಿಯಾಗಲಿ ಇವತ್ತಿನ ಅನೇಕ ರೀತಿಯಲ್ಲಿ 
ದುರ್ವ್ಯಯಪಡಿಸತಕ್ಕ ಕೆಲಸ ನಡೆಯುತ್ತಲೇ ಇರುತ್ತದೆ. ಮತ್ತೊಂದು ವಿಷಯತಿಳಿದು ಬರುತ್ತಾ 
ಇದೆ. ಯಾವ ಪಾಜೆಕ್ಷಾಗಲಿ, ಕಾಮಗಾರಿಯಾಗಲಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಅದಕ್ಕೆ ಖರ್ಜಾಗುತ್ತಾ 
ಇರತಕ್ಕ ಹಣದಲ್ಲಿ 100ಕ್ಕೆ 50ರಷ್ಟು ಭಾಗ ಅನೇಕ ರೀತಿಯಲ್ಲಿ ದುರ್ವ್ಯಯವಾಗುತ್ತಾ ಇದೆ. ಇದು 
ಒಂದು ರಸ್ತೆ ವಿಚಾರ ಮಾತ್ರವಲ್ಲ. ಉದಾಹರಣೆಗೆ ಕೃಷ್ಣರಾಜಸಾಗರ ನೋಡಿ, ಅದೇ ರೀತಿ ಇನ್ನೂ 
ಕೆಲವು ಸೇತುವೆಗಳನ್ನು ನೋಡಿ ಅವುಗಳನ್ನು ಕಟ್ಟಿ ನೂರಾರು ವರ್ಷಗಳು ಆದರೂ ಕೂಡ ಇನ್ನೂ 
ಕೂಡ ಬಲವಾಗಿವೆ. ಅವನ್ನು ಬರೀ ಗಾರೆಯನ್ನು ಉಪಯೋಗಿಸಿ ಕಟ್ಟಿದ್ದಾರೆ. ಈಗಿನ ಸೇತುವೆಗಳು 
ಮೂರು ನಾಲ್ಕು ತಿಂಗಳಲ್ಲಿ ಬಿದ್ದು ಹೋಗಿರುವುದನ್ನು ನೋಡಿದ್ದೇವೆ. ಆದ್ದರಿಂದ ನಾನು ಮಾನ್ಯ 
ಲೋಕೋಪಯೋಗಿ ಸಚಿವರಿಗೆ ಹೇಳುತ್ತೇನೆ. ಯಾವ ಕಂಟ್ರಾಕ್ಸ್‌ದಾರನೇ ಆಗಿರಲಿ ದಾಕ್ಷಿಣ್ಯವಿಲ್ಲದೇ 
ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೀರಿ ಶರಾವಶಿಯಲ್ಲಿ ಸಹಸ್ರಾರು ಮೂಟೆಗಳ ಸಿಮೆಂಟ್‌ ಪತ್ತೆ ಇಲ್ಲದೇ 
ಹೋಗಿದೆ ಕಬ್ದಿಣ ಪತ್ತೆ ಇಲ್ಲದೇ ಹೋಗಿದೆ. ಅವರ ಮೇಲೆ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ. 
ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಇವತ್ತಿನವರೆಗೂ ಕಾರ್ಯಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಏನು 
ಪ್ರಯೋಜನ ಜತ್ತಿಯವರು ಇದ್ದಾರೆ, ನಮಗೆ ಬೇಕಾದವರು ಇದ್ದಾರೆ ಅವರ ರಕ್ಷಣೆ ಇದೆ. ಎಂದು 
ಹೇಳಿ ಅವರಲ್ಲಿ ಅಹಂಭಾವ ಇದೆ. ಸಣ್ಣ ಪುಟ್ಟ ಇಂಜಿನಿಯರುಗಳ ಲಕ್ಷವೇ ಇಲ್ಲ. ಅಂತಹ ವ್ಯಕ್ತಿಗಳು 
ಈ ದೇಶದಲ್ಲಿ ಇದ್ದಾರೆ. ಮುಖ್ಯಮಂತ್ರಿಗಳ ರಕ್ಷಣೆ ಅವರಿಗೆ ಇದೆ ಎಂಬ ಮಾತು ತಿಳಿದು ಬಂದಿದೆ. 
ಅದಕ್ಕೆ ಸಾಕಷ್ಟು ಪುರಸ್ಥಾರ ಕೂಡ ಇದೆ. ಏಕೆಂದರೆ ಅವರು ಹೇಳತಕ್ಕ ಮಾತಿನ ರೀತಿಯಲ್ಲೂ ಕೂಡ 
ಕೆಲಸಗಳು ನಡೆಯುತ್ತಾ ಇವೆ. ದೊಡ್ಡ ದೊಡ್ಡ ಕಂಟ್ರಾಕ್ಸ್‌ದಾರರು ಏನೇ ಮಾಡಿದರೂ 
ದಬಾಯಿಸಿಕೊಂಡುಬಿಡುತ್ತಾ ಇದ್ದಾರೆ. ಸಣ್ಣಪುಟ್ಟವರು ಬಡಪಾಯಿ ಇದ್ದರೆ ಅವರಿಗೆ ಶಿಕ್ಷೆ ಕೊಟ್ಟು 
ನಿರ್ಮೂಲ ಮಾಡುತ್ತೀರಿ. ಈ ರೀತಿ ಕೆಲಸಗಳು ಪಭಾವಶಾಲಿ ವ್ಯಕ್ತಿಗಳ ಕೈಗೆ ಸೇರಿ ಖಂಡಿತವಾಗಿಯೂ 
ನಮ್ಮದೇಶದ ಅಪಾರವಾದ ಹಣ ಖರ್ಚಾಗಿರುವುದು ದುರ್ವ್ಯಯವಾಗಿರುವುದಕ್ಕೆ ಕಾರಣವಾಗಿದೆ. 
ಈ ಶಾಸನ ಸಭೆಯಲ್ಲಿ ಕೆಲವು ದಿವಸಗಳ ಕೆಳಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುತಕ್ಕ ಕಾಲದಲ್ಲಿ 
ಯಾವ ಯೋಜನೆಯನ್ನು ತೆಗೆದುಕೊಂಡರೂ ಕೂಡ ಅದು ಪುನಃ ರೀ ಎಸ್ನಿಮೇಟ್‌ ಆಗಬೇಕು. 
ಪುನಃ ಅದನ್ನು ಪರೀಕ್ಷೆ ಮಾಡಬೇಕು. ಎಂಬ ಕಾರಣಗಳನ್ನು ಮುಂದೂಡುತ್ತಾ ಬಂದಿದ್ದೀರಿ. ಆ 
ಯೋಜನೆಗಳನ್ನು ಒಂದು ಶಾಸ್ತ್ರೀಯವಾದ ಅಡಿಗಲ್ಲು ಅಥವಾ ಪದ್ದತಿಯ ಮೇಲೆ ಪಿಡಬ್ಬ್ಯೂಡಿ 


ಸಂಸದೀಯ ಪಟು 129 


ಅವರು ಏಕೆ ಮಾಡಿಲ್ಲ ಎಂಬುದನ್ನು ಪರೀಕ್ಷೆ ಮಾಡಬೇಕು. ಏಕೆಂದರೆ ಇವತ್ತು ನಮ್ಮದು ಒಂದು 
ಪ್ಲಾನ್‌ ಏಕನಾಮಿ ಒಂದು ನಿಯೋಜಿತ ರೀತಿಯಲ್ಲಿ ರಾಷ್ಟದ ಯೋಜನೆಗಳನ್ನು ಮಾಡತಕ್ಕ ಕಾಲದಲ್ಲಿ 
ನಾವು ಇಂದು ಇದ್ದೇವೆ. ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡತಕ್ಕ 
ಕಾಲದಲ್ಲಿ ಯಾವ ಯೋಜನೆಯಾಗಲೀ ಆ ಯೋಜನೆಗೆ ಪ್ಲಾನು ತಯಾರು ಮಾಡತಕ್ಕ ಕಾಲದಲ್ಲಿ 
ಶಾಸ್ತ್ರೀಯವಾಗಿ ಮಾಡಬೇಕು. ಅದಕ್ಕೆ ಎಷ್ಟೇ ವಿಳಂಬವಾದರೂ ಪರವಾಗಿಲ್ಲ ಸರಿಯಾಗಿ ಪ್ಲಾನ್‌ಮಾಡಿ, 
ಎಸ್ನಿಮೇಟ್‌ ಮಾಡಿ, ಅದು ಎಷ್ಟಿರಬೇಕು. ಎಷ್ಟು ಗಾತ್ತವಿರಬೇಕೆಂಬುದನ್ನು ಶಾಸ್ಟೀಯವಾಗಿ ಪರಿಶೀಲನೆ 
ಮಾಡಬೇಕು ಒಂದು ಸಾರಿ ಮಾಡಿದ ಒಂದು ಪ್ಲಾನ್‌ ಯಾವ ಕಾರಣದಿಂದಲೂ ಹೆಚ್ಚಿನ 
ಬದಲಾವಣೆಯಾಗುವುದಕ್ಕೆ ಅವಕಾಶವಿರಬಾರದು. ಅನಿವಾರ್ಯವಾದ ಸಂದರ್ಭಗಳಲ್ಲಿ ಸಣ್ಣಪುಟ್ಟ 
ಬದಲಾವಣೆಗಳನ್ನು ಮಾಡತಕ್ಕ ಕಾಲ ಬರಬಹುದು. ಇವತ್ತಿನ ದಿವಸ ನೂರಕ್ಕೆ ತೊಂಭತ್ತು ಭಾಗ 
ಬದಲಾವಣೆಯಾಗುತ್ತಾ ಇವೆ. ಇದನ್ನು ತೀವ್ರವಾಗಿ ಆಲೋಚನೆ ಮಾಡಿ ಇಂಜಿನಿಯರುಗಳು 
ಯಾರೇ ಆಗಲಿ, ಅದನ್ನು ಏಕೆ ಸರಿಯಾಗಿ ಮಾಡಲಿಲ್ಲ. ಎಂಬುದನ್ನು ಕಂಡು ಹಿಡಿಯಲೇ ಬೇಕಾಗಿದೆ 
ಇವತ್ತಿನ ದಿವಸ ಈ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಆಗುತ್ತಾ ಇರುವುದಕ್ಕೆ ಕಾರಣ ಇದೆ 
ಎಂದು ಹೇಳುತ್ತೇನೆ. ಎಸ್ನಿಮೇಟ್‌ ಮಾಡುವಾಗಲೇ ಅವನು ಏನೋ ತಪ್ಪು ಇಟ್ಟಿರುತ್ತಾನೆ. ಕಂಟ್ರಾಕ್ಷರು 
ಮತ್ತು ಅವರು ಇಬ್ಬರೂ ಕೂಡ ಏಕೀಭವಿಸಿ ಇಬ್ಬರಿಗೂ ಪ್ರಯೋಜನವಾಗಕಕ್ಕ ರೀತಿಯಲ್ಲಿ ಇದನ್ನೆಲ್ಲಾ 
ಮಾಡಿಕೊಂಡಿರುತ್ತಾರೆ. ಎಂದು ಹಣಕಾಸು ಹಿಡಿತಕ್ಕೆ ಸಿಕ್ಕುವುದಿಲ್ಲ ಎಂಬುದನ್ನು ಒತ್ತಾಯವಾಗಿ 
ಹೇಳುತ್ತಾ ಇದ್ದೇನೆ. ಇವತ್ತು ಪ್ರಾಜೆಕ್ಷುಗಳನ್ನು ಕಾರ್ಯಗತ ಮಾಡತಕ್ಕ ಕಾಲದಲ್ಲಿ ಅನೇಕ ಸಾರಿ 
ಹೇಳಿದ್ದೇನೆ. ಕಾವೇರಿವ್ಮಾಲಿ ಪಾಜೆಕ್ಷಿನಿಂದ ಮೈಸೂರು ಮತ್ತು ಮದರಾಸು ಸರ್ಕಾರಕ್ಕೆ ಆಗಿರುವ 
ಒಪ್ಪಂದ 1972ಕ್ಕೆ ಮುಗಿಯುತ್ತದೆ. ಅದು ಮುಗಿಯುವುದರೊಳಗೆ ಅಲ್ಲಿ ದೊಡ್ಡ ಪ್ರಾಜೆಕ್ಷುಗಳು 
ಏನಿವೆ ಅವನ್ನೆಲ್ಲಾ ಕಾರ್ಯಗತ ಮಾಡಿದ್ದರೆ ಬಹುಶಃ ಕಾವೇರಿ ನದಿಯಿಂದ ಸಮಗೆ ಎಷ್ಟು ಪಾಲು 
ನೀರು ಬರಬೇಕೋ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗದೇ ಇರಬಹುದು. ಆ 
ಒಂದು ಕಾರಣದಿಂದ ಕಾವೇರಿ ವ್ಯಾಲಿಯಲ್ಲಿರತಕ್ಕ ಹೇಮಾವತಿ, ಹಾರಂಗಿ, ಕಂಬದ ಕಡೆ ಇದನ್ನೆಲ್ಲಾ 
ಮಾಡಬೇಕು. ಆದರೆ ಈ ಯೋಜನೆಗಳನ್ನೆಲ್ಲಾ ಒಂದಲ್ಲ ಒಂದು ಕಾರಣದಿಂದ ಮುಂದೂಡುತ್ತಾ 
ಇದ್ದೀರಿ. ಹೇಮಾವತಿ ಪ್ರಾಜೆಕ್ಷನ ವಿಷಯ 40ವರ್ಷಗಳಿಂದ ಪರಿಶೀಲನೆಯಲ್ಲಿದೆ. ಶ್ರೀಮಾನ್‌ 
ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಎಸ್ನಿಮೇಟ್‌ ಮಾಡಿದ್ದರು. ಪುನಃ ಎಸ್ನಿಮೇಟ್‌ ಪ್ಲಾನ್‌ ಎಲ್ಲಾ ಆಯಿತು. 
ಈಗಲೂ ಕೂಡ ಏನು ಮಾಡಬೇಕೆಂದು ಇದ್ದೀರೋ ಗೊತ್ತಿಲ್ಲ. ಏನೋ ಕಾರಣದಿಂದ ಮುಂದೆ 
ಮುಂದಕ್ಕೆ ಹಾಕುತ್ತಾ ಇದ್ದೀರಿ ಎಂದು ನನಗೆ ಅನಿಸುತ್ತದೆ. ಹಣದ ಅಭಾವ ಇರುವಾಗ ಅದಕ್ಕೆ 
ಇಟ್ಟಿರತಕ್ಕ ಹಣವನ್ನು ಬೇರೆ ಕಡೆಗೆ ಉಪಯೋಗಮಾಡಬೆಕೆಂಬ ದೃಷ್ಟಿಯಿಂದ ಮಾಡುತ್ತಾ ಇದ್ದೀರಿ 
ಎಂದು ನಾನು ಭಾವಿಸುತ್ತೇನೆ. ಅದರಿಂದಲೇ ಈ ರೀತಿ ಮುಂದೆ ಹಾಕತಕ್ಕ ಧೋರಣೆ ಇರಬಹುದು. 
ಎಂದು ನನಗೆ ಸಂಶಯ ಬರುತ್ತಾ ಇದೆ. ಅದನ್ನು ನಾನು ಪರಿಹಾರ ಮಾಡಿಕೊಳ್ಳಬೇಕಾಗಿದೆ. ಈ 


130 ಎಸ್‌. ಶಿವಪ್ಪ 


ರೀತಿಯಲ್ಲಿ ಇಂಬ್ಯಾಲೆನ್ಸ್‌ ಇರಬಾರದು. ಎಲ್ಲಿ ನೀರು ದೊರೆಯುತ್ತದೆ. ಅಂತಹ ಎಲ್ಲಾ ಕಡೆಗಳಲ್ಲೂ 
ಕೆಲಸಗಳನ್ನು ತೆಗೆದುಕೊಳ್ಳತಕ್ಕ ಕಾಲದಲ್ಲಿ ತಾವು ಸಮದೃಷ್ಟಿಯಿಂದ ಎಲ್ಲಾ ಕಡೆಯಲ್ಲೂ ಕೂಡ 
ಹಣವನ್ನು ಖರ್ಚುಮಾಡತಕ್ಕ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮೊದಲೇ ಮ್ಲೆ ಸೂರು 
ದೇಶದವರು ನೀರಾವರಿಯಲ್ಲಿ ಬಹಳ ಕೆಳಮಟ್ಟದಲ್ಲಿ ಇದ್ದೇವೆ. ಇಂಡಿಯಾದೇಶದ ಪ್ರಮಾಣವನ್ನು 
ತೆಗೆದುಕೊಂಡರೆ ಶೇಕಡ 6-7ರಷ್ಟು ಇದ್ದೇವೆ. ಇದನ್ನು ಎಷ್ಟು ಹೆಚ್ಚು ಮಾಡಿದರೂ ಕೂಡ ಸಾಲದು. 
ಇದಕ್ಕೆ ಏನು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀರ. ಎಂದರೆ ಮೂರನೆಯ ಪಂಚವಾರ್ಷಿಕ 
ಯೋಜನೆಯಲ್ಲಿ ಸುಮಾರು 225 ಕೋಟಿ ರೂಪಾಯಿಗಳಷ್ಟು ಯೋಜನೆಗಳನ್ನು ಮಾತ್ರ ಖರ್ಚು 
ಮಾಡಿದ್ದೀರಿ. ಅದರಲ್ಲಿ ಇವತ್ತು ಕೇವಲ ೪-90 ಕೋಟಿ ರೂಪಾಯಿಗಳನ್ನು ಮಾತ್ರ ಖರ್ಚು 
ಮಾಡಿದ್ದೀರಿ. 25ಲಕ್ಷ ಎಕರೆ ಪೊಟೆ;ಯಲ್‌ ಮಾಡಬೆಕೆಂದು ಹೊರಟಿರಿ, ಆದರೆ ಇವತ್ತು 
ಆಗಿರುವುದು ಕೇವಲ $5 ಅಥವಾ 6ಲಕ್ಷ ಎಕರೆ ಮಾತ್ರ. ಈ ಒಂದು ವೇಗದಲ್ಲಿ ಹೋಗುವುದಾದರೆ 
ಇನ್ನು ಎಷ್ಟು ದಿವಸ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ದೇಶದಲ್ಲಿ ಈ ನೀರಾವರಿಯನ್ನು 
ಮೇಲ್ಲಟ್ಟಕ್ಕೆ ತರುವುದಕ್ಕೆ ಅಥವಾ ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡುವುದಕ್ಕೆ ಸಾಧ್ಯವಾಗಲಾರದು. 
ಆದ್ದರಿಂದ ತೀವವಾದ ಗಮನವನ್ನು ಈಕಡೆಗೆ ಕೊಟ್ಟು ಇದಕ್ಕೆ ಬೇಕಾಗತಕ್ಕ ಹಣವನ್ನು 
ಬರಮಾಡಿಕೊಳ್ಳಲು ಕೇಂದ್ರ ಸರ್ಕಾರದವರನ್ನು ಒತ್ತಾಯ ಮಾಡಿ ಹಿಂದೆ ಬಿದ್ದಿರತಕ್ಕ ಮೈಸೂರು 
ದೇಶವನ್ನು ಇಂಡಿಯಾ ದೇಶದ ಮಟ್ಟಕ್ಕೆ ತರಬೇಕು. ಆ ಒಂದು ದೃಷ್ಟಿಯಿಂದಲೂ ಮತ್ತು 
ಸಮಾನತೆಯ ದೃಷ್ಟಿಯಿಂದಲೂ ಕೂಡ ನಮ್ಮ ಮೈಸೂರು ದೇಶ ಈಗ ನೀರಾವರಿಗೆ ಹೆಚ್ಚಿನ 
ದುಡ್ಡನ್ನು ಕೇಳುವುದಕ್ಕೆ ಅಧಿಕಾರವನ್ನು ಹೊಂದಿದೆ. ಇವತ್ತು ಇಡೀ ಭಾರತದಲ್ಲಿ ನಾವು ಎಲ್ಲರಿಗಿಂತ 
ಹಿಂದುಳಿದಿದ್ದೇವೆ. ಕೇಂದದವರಾದರೂ ಕೊಡಬೇಕು ಅಥವಾ ಹೇಗಾದರೂ ಮಾಡಿ ಇತರ ಕಡೆಗಳಿಂದ 
ಹೆಚ್ಚು ಹಣ ಬರಮಾಡಿಕೊಂಡು ನೀರಾವರಿ ಹೆಚ್ಚಿಸಲು ತ್ವರಿತ ಕ್ರಮಕ್ಕೆಗೊಳ್ಳಬೇಕಾದ್ದು ಅಗತ್ಯವಾಗಿದೆ. 


ಸಂಸದೀಯ ಪಟು 131 


ಕಾಣುತ್ತಿಲ್ಲ. ಅದು ಚಿಂತಾಜನಕ ಸ್ಥಿತಿಯಲ್ಲಿದೆ. ರೂರಲ್‌ ಕಮ್ಯೂನಿಕೇಶನ್‌ ರಸ್ತೆ ಹಿಂದೆ ಮಾಡಿದ್ದರೇ 
ಎಂದು ಕೇಳುವ ಸ್ಥಿತಿಗೆ ಬಂದಿದೆ. ಹಿಂದೆ ಮಾಡಿದ ರಸ್ತೆಗಳು ಯೋಗ್ಯ ರೀತಿಯಲ್ಲಿ ಜನರಿಗೆ 
ಅನುಕೂಲವಾಗುವಂತಿರಲು ಸೂಕ್ತ ಕ್ರಮಕ್ಳೆಗೊಳ್ಳಬೇಕು. ಮಾಡಿರುವ ರಸ್ತೆಗಳು ಉಳಿಸಬೇಕು. 
ಅದಕ್ಕೇನಾದರೂ ಮಾಡಿ ಹಣ ಒದಗಿಸಬೇಕು. ಇಲ್ಲದಿದ್ದರೆ ಹಾಳಾಗುತ್ತದೆ. ಹಿಂದೆ ಮಾಡಿರುವ 
ರಸ್ತೆಗಳನ್ನು ಸರಿಯಾದ ಸ್ಥಿತಿಯಲ್ಲಿಲ್ಲದಿದ್ದರೆ ಹಾನಿಯಾಗುತ್ತದೆ. | 


ಹೀಗೆ ಲೋಕೋಪಯೋಗಿ ಇಲಾಖೆ ಮಾಡಬೇಕಾದ ಕೆಲಸ ಸಾಕಷ್ಟು ಆಗಿಲ್ಲ. ಮಹಪ್ರಿಿಂದ 
ಕೆಲಸ ಮಾಡಿದಿದ್ದರೆ ಮಂತ್ರಿಗಳು ಜವಾಬ್ದಾರರಾಗಬೇಕಾಗುತ್ತದೆ. ಆ ಇಲಾಖೆ ಮಂತ್ರಿಗಳು 
ಯಾವಾಗಲೂ ಉತ್ಸಾಹಶಾಲಿಗಳೆಂಬ ಭಾವನೆ ಇತ್ತು. ಇವತ್ತು ಅವರು ದೊಡ್ಡ ದೊಡ್ಡವರ ಬಲೆಗೆ 
ಬಿದ್ದು ಅಥವಾ ಪ್ರಭಾವಕ್ಕೊಳಗಾಗಿ ಅಥವಾ ಮುಖ್ಯಮಂತ್ರಿಗಳ ಮಾತಿಗೆ ಕಟ್ಟುಬಿದ್ದು ಅನೇಕ ದೊಡ್ಡ 
ದೊಡ್ಡತಪ್ಪುಗಳನ್ನು ಮಾಡುತ್ತಿದ್ದಾರೆ. ಆದಾಗಬಾರದು. ಅವರು ಇವತ್ತು ಅಧಿಕಾರದಲ್ಲಿರಬಹುದು, 
ನಾಳೆ ಹೋಗಬಹುದು. ಧೈರ್ಯದಿಂದ ಕೆಲಸ ಮಾಡಿ ಇರುವ ಲೋಪಗಳನ್ನು ಸರಿಪಡಿಸುವಾಗ 
ಒಂದು ವೇಳೆ ಮಂತ್ರಿತನ ಹೋದರೆ ಶಹಬಾಸ್‌ಗಿರಿ ಕೊಡಬಹುದು. ದಾಕ್ಷಿಣ್ಯಕ್ಕೆ ಸಿಕ್ಕಿಕೊಂಡರೆ 


ಎಂದು ಅವರಿಗೆ ಎಚ್ಚರಿಕೆ ಕೊಡುವುದರ ಮೂಲಕ ಸಲಹೆ ಮಾಡುತ್ತೇನೆ. 


ಇನ್ನು ವಿದ್ಭುಚ್ಛಕ್ತಿ ಬೋರ್ಡಿದೆ, ಅದಕ್ಕೆ ಸುಮಾರು ಹನ್ನೆರಡೂವರೆ ಕೋಟಿ ರೂಪಾಯಿಗಳ 
ಆದಾಯವಿದೆ. ಮೊದಲು ಎಂಟೂವರೆ ಕೋಟಿ ಇತ್ತು. ಶರಾವತಿ ಯೋಜನೆ ಕೆಲಸವಾಗುತ್ತಾ 
ಬಂದಾಗಿನಿಂದ ಆದಾಯ ಹೆಚ್ಚುತ್ತಿದೆ. 65-66ಕ್ಕೆ ಹನ್ನೆರಡೂವರೆ ಕೋಟಿ ರೂಪಾಯಿಗಳ 
ಅಂದಾಜಾಗಿದೆ. ಶರಾವತಿ ಯೋಜನೆಯಿಂದ ಹೆಚ್ಚು ವಿದ್ಭುಚ್ಛಕ್ತಿ ಸರಬರಾಜಾಗುವುದರಿಂದ ಆದಾಯದ 
ಅಂದಾಜು ಏರಿದೆ. ಇಂಥ ಇಲಾಖೆಗೆ ರಚಿಸಿರುವ ಬೋರ್ಡನ್ನು ಪುನರ್ರಚನೆ ಮಾಡಬೇಕಾಗುತ್ತದೆ. 
ಒದಗಿಸಿಕೊಡಬೇಕೆಂಬ ಒಂದೇ ಒಂದು ದೃಷ್ಟಿಯಿಂದ ಟೆಕ್ನಿಕಲ್‌ ಮತ್ತು ಅಡ್ಮಿನಿಸ್ಟಿಟೀವ್‌ 
ಎಕ್ಸ್‌ಪೀರಿಯನ್ಸ್‌ ಯಾವುದೂ ಇಲ್ಲದಿರುವುದರನ್ನು ಈ ಕೆಲಸಕ್ಕೆ ಹಾಕುವುದಾದರೆ ಕಷ್ಟ ಈ ಇಲಾಖೆ 
ದೊಡ್ಡದಾಗಿ ಬೆಳೆಯಬೇಕಾಗಿದೆ. ಇಡೀ ಭಾರತದಲ್ಲೇ ಕಾಣದಿರುವ ಹಾಗೆ ಕೆಲಸ ಮಾಡಿ ಉತ್ಪತ್ತಿ 
ಹೆಚ್ಚಿಸಲು ಇಲ್ಲಿ ಅವಕಾಶವಿದೆ. ಇದರ ಕೆಲಸವೂ ಸಹ ಜಾಸ್ಸಿಯಾಗುತ್ತಿದೆ. ಶರಾಪತಿಯ ಒಂದೇ 
ಟ್ರಾನ್ನ್‌ಮೀಟರ್‌ ಈಗ ಕೆಲಸ ಮಾಡುತ್ತಿದೆ. ಮುಂದೆ 10ಲಕ್ಷ ಕಿಲೋವಾಟ್‌ ಹಂಚುವ ಶಕ್ತಿ ಈ 


ಸಂಬಂಧವಾದ ಬೋರ್ಡಿಗೆ ಬೇಕು. ಕೆಲವು ದಿವಸಗಳಲ್ಲೇ ಬೋರ್ಡ್‌ ಪುನರ್ರಚನೆ 


ಮಾಡಬೇಕಾಗಿರುವುದರಿಂದ ರಚಿಸುವಾಗ ದಯೆಯಿಟ್ಟು ರಾಜಕೀಯ ಪ್ರಭಾವಕ್ಕೊಳಗಾಗಿ ರಾಜಕೀಯ 


132 ಎಸ್‌. ತಿವಪ್ಪ 


ವ್ಯಕ್ತಿಯನ್ನು ಇದ್ದೆ ಹಾಕಬಾರದು. ಟೆಕ್ಸಿಕಲ್‌ ಮತ್ತು ಆಡ್ಮಿನಿಸ್ತಿಟಿವ್‌ ಎಕ್ಕಪಿರೀಯನ್ಸ್‌ ಇರುವವರನ್ನೇ 
ಹಾಕಿದರೆ ಅನುಕೂಲವಾಗುತ್ತದೆ. ಈ ಸಂಬಂಧವಾದ ಆದಾಯ ಹೆಚ್ಚಿಸಿ ಕೈಗಾರಿಕೆಯನ್ನು ಚೆನ್ನಾಗಿ 
ಬೆಳೆಸುವುದಕ್ಕೆ ಶಕ್ತಿ ಮತ್ತು ಅವಕಾಶ ಮೈಸೂರು ದೇಶಕ್ಕೆ ಇದೆ. ಎಲ್ಲಾ ಇಲಾಖೆಗಳಿಗಿಂತ ಹೆಚ್ಚಾಗಿ 
ಬೆಳೆಯುವ ಶಕ್ತಿ ಈ ಇಲಾಖೆಗೆ ಇದೆ. ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಬೇಕಾಗಿದೆ. ಆ 
ದೃಷ್ಟಿಯಿಂದ ಎಲೆಕ್ಸಿಸಿಟಿ ಬೋರ್ಡನ್ನು ರಚಿಸಿದ ದೇಶಕ್ಕೆ ಬಹಳ ಹೆಚ್ಚಿನ ಉಪಯೋಗವಾಗುತ್ತದೆ. 


ಇವತ್ತು 72ಕೋಟಿ ರೂಪಾಯಿಗಳ ಬೇಡಿಕೆ ಸಭೆಯ ಮುಂದಿದೆ. ಅದು ಮುಖ್ಯಮಂತ್ರಿಗಳು 
ಮತ್ತು ಲೋಕೋಪಯೋಗಿ ಇಲಾಖೆಯಮಂತ್ರಿಗಳಿಗೆ ಸಂಬಂಧಷಟ್ಟಿದೆ. ಮುಖ್ಯಮಂತ್ರಿಗಳು ಇಲ್ಲಿಲ್ಲ 
ಈಗ ಭಷ್ಟಾಚಾರದ ಆಪಾದನೆಗಳನ್ನು ಈ ಇಲಾಖೆ ಮೇಲೆ ಇವೆ. ಕೇವಲ ಉದಾಹರತೆಯನ್ನು 
ನೋಡಿ ಮೂಲೆಗೊತ್ತದೆ ಮಂತ್ರಿ ಮಂಡಲದ ಒಂದು ಬಿಗಿ ಹಿಡಿತ ಇಟ್ಟುಕೊಳ್ಳಬೇಕು. ಭ್ರಷ್ಟಚಾರ 
ತಗ್ಗಿಸುವ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಹಣಕಾಸಿನ ಸ್ಥಿತಿ ಅಪಾಯ ಸ್ಥಿತಿಗೆ ಬರುತ್ತದೆ. ದೇಶದಲ್ಲಿ 
ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಬೆಳೆಯುವ ಹಾಗೆ ಮಾಡಬೆಕು. ಎಂದು ಹೇಳಿ ನನ್ನ ಮಾತನ್ನು 
ಮುಗಿಸುತ್ತೇನೆ. 


3 (ವಿ.ಸ ನಡವಳಿಕೆ ದಿನಾಂಕ : 10ನೇ ಮಾರ್ಚ್‌, 1965) 


—— 


ವ್ಯವಸಾಯಕ್ಕೆ ಸಂಬಂಧಪಟ್ಟ ಚರ್ಚೆ 1965 


ಶೀ ಎಸ್‌.-ಶಿವಪ್ಪ (ತವಣಬೆಳಗೊಳೆ):- ಸಭಾಪತಿಯವರೆ, ನಮ್ಮ ದೇಶದಲ್ಲಿ ಅತಿ 
ಹೆಚ್ಚು ಜನ ಅವಲಂಬಿಸಿಕೊಂಡಿರತಕ್ಕ ಒಂದು ವೃತ್ತಿಗೆ ಸಂಬಂಧಪಟ್ಟಂತಹ ಡಿಮ್ಯಾಂಡ್‌ ಎಂದರೆ 
ವ್ಯವಸಾಯ. ಇವತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಮಾಡಿರತಕ್ಕ ಡಿಮ್ಮಾಂಡನ್ನು 
ನಾನು ಬಹಳ ತೀವ್ರತೆಯಿಂದ ವಿರೋಧಿಸಬೇಕಾಗಿದೆ. ಅದಕ್ಕೆ ಕಾರಣ ಇಷ್ಟೆ, ಯಾವ ಕಸಬನ್ನು 
ನಮ್ಮದೇಶದಲ್ಲಿ ಶೇಕಡ 75ರಷ್ಟು ಜನ ಅವಲಂಬನೆ ಮಾಡಿದ್ದಾರೋ ಆ ಕಸಬು ಶತಮಾನಗಳಿಂದಲೂ 
ಒಂದೇ ಸಮನೆ ಈ ದೇಶದ ಜನರು ಕೈಗೊಂಡು ಬಂದಿರುವ ಕಸುಬು ಎಂದರೆ ವ್ಯವಸಾಯ. 
ವ್ಯವಸಾಯ ಪ್ರಧಾನವಾದ ನಮ್ಮದೇಶದಲ್ಲಿ ರೈತನು ತನ್ನ ಕಾಲ ಮೇಲೆ ತಾನೇ ನಿಂತು ಜೀವನವನ್ನು 
ಮಾಡಿಕೊಳ್ಳುತ್ತಿದ್ದಾನೆಯೇ ಹೊರತು ಸರ್ಕಾರ ಇಂತಹ ಒಂದು ಕಸಬನ್ನು ಅಭಿವೃದ್ಧಿ ಪಡಿಸಿದಯೇ 
ಅನ್ನತಕ್ಕಂತ ವಿಚಾರವನ್ನು ನಾವು ನೋಡುವುದಾದರೆ ಸರ್ಕಾರ ಈ ಬಗ್ಗೆ ಇವತ್ತು ಬೇರೆ ಯಾವ 
ದೇಶ ತನ್ನ ಮುಖ್ಯ ಕಸುಬು ಶತಮಾನಗಳಿಂದಲೂ ಒಂದೇ ಸಮನೆ ಈ ದೇಶದ ಜನರು ಕೈಗೊಂಡು 
ಬಂದಿರುವ ಕಸುಬು ಎಂದರೆ ವ್ಯವಸಾಯ. ವ್ಯವಸಾಯ ಪ್ರಧಾನವಾದ ನಮ್ಮ ದೇಶದಲ್ಲಿ, ರೈತನು 
ತನ್ನ ಕಾಲ ಮೇಲೆ ತಾನೇ ನಿಂತು ಜೀವನವನ್ನು ಮಾಡಿಕೊಳ್ಳುತ್ತಿದ್ದಾನೆಯೇ ಹೊರತು, ಸರ್ಕಾರ 
ಇಂತಹ ಒಂದು ಕಸಬನ್ನು ಅಭಿವೃದ್ಧಿಪಡಿಸಿದೆಯೇ ಅನ್ನತಕ್ಕಂಥ ವಿಚಾರವನ್ನು ನಾವು 
ನೋಡುವುದಾದರೆ ಸರ್ಕಾರ ಈ ಬಗ್ಗೆ ಇವತ್ತು ಬೇರೆ ಯಾವ ದೇಶ ತನ್ನ ಮುಖ್ಯ ಕಸಬು 
ವ್ಯವಸಾಯವನ್ನು ಅವಲಂಬಿಸಿಕೊಂಡಿದೆಯೇ ಆ ದೇಶ ಯಾವ ರೀತಿ ವ್ಯವಸಾಯಕ್ಕೆ ತಕ್ಕ 
ಪ್ರೋತ್ಸಾಹವನ್ನು, ಪ್ರಾಶಸ್ತ್ಯವನ್ನು ಮತ್ತು ಸಾಕಷ್ಟು ಮರ್ಯಾದೆಯನ್ನು ಕೊಡುತ್ತಿದಯೋ ಅದೇ ರೀತಿ 
ನಮ್ಮ ಸರ್ಕಾರವು ಸಹ ವ್ಯವಸಾಯಕ್ಕೆ ಯಾವ ಪೋತ್ಸಾಹವನ್ನು ಕೊಟ್ಟಿಲ್ಲದಿರುವುದು ನಾವೆಲ್ಲರೂ 
ಶೋಕಪಡತಕ್ಕಂಥ ವ್ಯಥೆ ಪಡೆಕಕ್ಕಂಥ ಸಮಾಚಾರವಾಗಿದೆ. ರೈತನ ಯಾವ ಕಸುಬು ದೇಶಕ್ಕೆ ಅನ್ನ 
ತುಂಬಬೇಕೋ ಅಂತಹ ಕಸಬಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ. ಎಂದು ಹೇಳುವುದಾದರೆ, 
ಎಲ್ಲಾ ಕಸುಬುಗಳಿಗೂ ಕೊನೆಯ ದರ್ಜೆಯಲ್ಲಿಟ್ಟು ನೋಡುತ್ತಿದ್ದಾರೆ. ಯಾವ ದೇಶ ವ್ಯವಸಾಯ 
ದೇಶವೆಂದು ಹೇಳುತ್ತಿದ್ದಾರೋ ಯಾವ ದೇಶದಲ್ಲಿ ಹೆಚ್ಚಿನ ಜನ ವ್ಯವಸಾಯವನ್ನೇ ಅವಲಂಬನೆ 
ಮಾಡಿದ್ದಾರೋ ಅಂತಹ ನಮ್ಮ ದೇಶದಲ್ಲಿ ಅದಕ್ಕೆ ತಕ್ಕ ಪ್ರೋತ್ಗಾಹ ಕೊಡದಿರುವುದಕ್ಕಾಗಿ 
ಶೋಕಪಡಬೇಕಾಗಿದೆ. ಈ ಕಸಬನ್ನು ಅಭಿವೃದ್ಧಿ ಮಾಡದೇ ಇರುವುದರಿಂದ ದೇಶದ ಎಲ್ಲಾ ಸಂಪತ್ತು 
ಕೂಡ ಕೆಳಗೆ ಇಳಿಯುತ್ತಿದೆ. ವ್ಯವಸಾಯ ಉತ್ಪಾದನೆ ಮೇಲೆ ಇವತ್ತು ದೇಶದ ಸಾಂಪತ್ತಿಕ 
ಅಭಿವೃದ್ಧಿಗಳು ಕೂಡ ನಿಂತಿದೆ. ವ್ಯವಸಾಯ ಅಭಿವೃದ್ಧಿ ಎಷ್ಟರಮಟ್ಟಿಗೆ ಇದೆ. ಎಷ್ಟರ ಮಟ್ಟಿಗೆ ಆ 
ದೇಶದ ಸಂಪತ್ತು ಮತ್ತು ಅಭಿವೃದ್ಧಿಗಳ ಕಾರ್ಯ ನಡೆದಿದೆ ಎನ್ನುವುದನ್ನು ಥರ್ಮಾಮೀಟರ್‌ 
ಮೂಲಕ ನೋಡಬೇಕಾಗಿದೆ. ಇವತ್ತು ಇಂಡಿಯಾ ದೇಶದಲ್ಲಿ ಈ ವ್ಯವಸಾಯ ಸುಮಾರು ಎರಡು 
ಮೂರು ಸಾವಿರ ವರ್ಷಗಳಿಂದಲೂ ನಡೆದುಕೊಂಡು ಬಂದಿರುವ ವೃತ್ತಿಯಾಗಿದೆ. ಇಡೀ 


134 ಎಸ್‌. ಶಿವಪ್ರ 


ಪ್ರಪಂಚದಲ್ಲೇ, ನಮ್ಮ ದೇಶ ವ್ಯವಸಾಯದಲ್ಲಿ ಹಿಂದುಳಿದಿದೆ. ಪ್ರಾಚೀನ ಕಾಲದಿಂದಲೂ, ನಮ್ಮ 
ದೇಶ ವ್ಯವಸಾಯವನ್ನೇ ಅವಲಂಬಿಸಿಕೊಂಡುಬಂದಿದ್ದರೂ, ನಮ್ಮಷ್ಟು ನಿರ್ಗತಿಕರು ಪಪಂಚದಲ್ಲಿ 
ಮತ್ತಾವ ದೇಶದಲ್ಲೂ ಇಲ್ಲ. ಹೆಸರು ವ್ಯವಸಾಯ ದೇಶ, ಅದೇ ರೀತಿ ಅಸಂಖ್ಯಾತ ಜನ 
ವ್ಯವಸಾಯವನ್ನೇ ಮಾಡುತ್ತಿದ್ದಾರೆ. ಆದರೆ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತು 
ಅವಹೇಳನಕರವಾಗಿದೆ. ಯಾವ ಸರ್ಕಾರವೇ ಇರಲಿ, ಅದಕ್ಕೆ ಒಂದು ಪರೀಕ್ಷೆಯ ಕಾಲವೆಂದರೆ, ಆ 
ಸರ್ಕಾರ ದೇಶದಲ್ಲಿ ವ್ಯವಸಾಯವನ್ನು ಎಷ್ಟರಮಟ್ಟಗೆ ಮುಂದುವರೆಸಿದೆ ಎಂಬುದನ್ನು ಅಳತೆ ಮಾಡಿ 
ನೋಡಬೇಕಾಗಿದೆ. ಮೈಸೂರು ದೇಶ ರೈತನ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಷ್ಟರಮಟ್ಟಿಗೆ 
ತೊಡಗಿದೆಯೆಂದರೆ, ವ್ಯವಸಾಂಶು ಇಲಾಖೆಯಿಂದ ನಮ್ಮ ರೈತನಿಗೆ ಏನೇನೂ 
ಸಹಾಯವಾಗಿಲ್ಲವೆಂದು ಹೇಳಬಹುದು. ಈ ಸರ್ಕಾರದವರು ವ್ಯವಸಾಯ ಇಲಾಖೆ, ವ್ಯವಸಾಯ 
ಕಾಲೇಜು, ಮತ್ತು ವ್ಯವಸಾಯ ಶಾಖೆಗಳು ಚೆನ್ನಾಗಿ ಕೆಲಸ ಮಾಡುತ್ತಿವೆಯೆಂದು ಹೇಳಬಹುದು. 
ನಮ್ಮ ದೇಶದಲ್ಲಿ ವ್ಯವಸಾಯ ಶಾಸ್ತ್ರ ಮತ್ತು ವ್ಯವಸಾಯದ ಇಲಾಖೆಯಿಂದ ಅನ್ನದ ಉತ್ಪತ್ತಿಗೆ 
ಆಹಾರವನ್ನು ಜಾಸ್ತಿ ಮಾಡುವುದಕ್ಕೆ ಸಾದ್ಯವಾಗಿದೆಯೆ ಎಂದು ನಾನಾದರೂ ಕೇಳುತ್ತೇನೆ. ಒಂದು 
ಎಲೆ ಬಿಡುವ ಕಡೆ ಎರಡು ಎಲೆ ಬಿಡುವಂತೆ, ಒಂದು ಕಾಳು ಬೆಳೆಯುವ ಕಡೆ ಎರಡು ಕಾಳು ಹೇಗೆ 
ಬೆಳೆಯಬೇಕು. ಎಂಬುದನ್ನು ಶಾಸ್ತ್ರಜ್ಞರು ಲ್ಯಾಬರೇಟರಿಯ ಜ್ಞಾನವಿಜ್ಞಾನ ಮಂದಿರದ ಮೂಲಕ 
ಯಾವ ರೀತಿ ರೈತನಿಗೆ ಪಸಾರ ಮಾಡಿದ್ದಾರೆ ಎನ್ನುವುದು ಬಹಳ ಮುಖ್ಯವಾದ ಪಶ್ನೆ. ನಮ್ಮ 
ವ್ಯವಸಾಯ ತಾಂತ್ರಿಕ ಶಾಸ್ತ್ರ ಏನಿದೆ ಅದು ಕೇವಲ ವಿಜ್ಞಾನ ಮಂದಿರದಲ್ಲಿ ಇದೆಯೇ ಹೊರತು 
ರೈತನ ಕಡೆಗೆ ಇನ್ನೂ ಪಸಾರವಾಗಿಲ್ಲ. ಇವತ್ತು ರೈತನು ಎಷ್ಟರಮಟ್ಟಿಗೆ ಉತ್ತಮವಾಗಬೆಕು ಎನ್ನುವುದನ್ನು 
ವ್ಯವಸಾಯ ಪರಿಶೋಧನ ಮಂದಿರಗಳು ರೀಸರ್ಚ್‌ ಮಾಡಿ, ಅದಕ್ಕೆ ಒಂದು ಔಷಧವನ್ನು 
ಇವತ್ತಿನವರೆಗೂ ಕಂಡು ಹಿಡಿದಿಲ್ಲ. ಶಾಸ್ತ್ರದ ಮಂದಿರಗಳಲ್ಲಿ ಪರಿಣತರುಗಳು ಕುಳಿತಿದ್ದಾರೆ. 
ವ್ಯವಸಾಯದ ಪರಿಶೋಧನೆಯಲ್ಲಿ ತೊಡಗಿರತಕ್ಕಂಥ ಪರಿಣಿತರುಗಳಲ್ಲಿ ಎಷ್ಟು ಜನ ಹೊಲಗದ್ದೆಗಳಲ್ಲಿ 
ತಮ್ಮ ಹಾಟ್‌ಬೂಟ್‌ಗಳನ್ನು ಕಳಚಿ ಕಾಕಿ ಜುಬ್ಬ ಕಾಕಿಚಡ್ಡಿ, ಧರಿಸಿ ಕೆಲಸ ಮಾಡಿದ್ದಾರೆ? 


ತಾಂತ್ರಿಕ ಪರೀಕ್ಷ ಮಾಡಿದವರು ಹೊಲಗದ್ದೆಗಳಿಗೆ ಹೋಗಬೇಕು. ಅವರು ಸ್ವತಃ 
ಕೆಲಸಮಾಡಬೇಕು. ಅದರಿಂದ ದೇಶದ ವ್ಯವಸಾಯ ಅಭಿವೃದ್ಧಿ ಆಗ ಬೇಕಾಗಿದೆ. ಬರಿಯ ಜ್ಞಾನ 
ಮಾತ್ರದಿಂದಲೇ ವ್ಯವಸಾಯ ಅಭಿವೃದ್ಧಿ ಆಗುವುದಿಲ್ಲ. ಆಗುವುದಿಲ್ಲ. ಯಾವ ದೇಶಗಳಲ್ಲಿ ವೃವಸಾದಲಲ್ಲಿ 
ಹಿಂದುಳಿದಿದ್ದಾರೋ ಯಾವ ದೇಶ ಪರದೇಶದಿಂದ ಆಹಾರವನ್ನು ಆಮದು ಮಾಡಿಕೊಂಡು 
ಜೀವನ ಮಾಡುತ್ತಿದ್ದಾರೋ. ಅಂತಹ ದೇಶಗಳು ವ್ಯವಸಾಯದಲ್ಲಿ ಕಗ ಮುಂದುವರಿದು ಬಿಟ್ಟಿವೆ. 
ಅಲ್ಲಿನವರು ಯಾವ ದೇಶ ಪರಾವಲಂಬಿಗಳಾದ್ದವೋ ಅವು ಸ್ತಂತ ಉಪಯೋಗಕ್ಕೆ ಬೇಕಾದ 
ಆಹಾರವನ್ನು ಬೆಳೆದು ಪರದೇಶಕ್ಕೂ ರಫ್ತು ಮಾಡತಕ್ಕ ಶಕ್ತಿಯನ್ನು ಬೆಳೆಸಿಕೊಂಡಿವೆ. ನಮ್ಮದೇಶ 
ವ್ಯವಸಾಯದ ದೇಶ, ವ್ಯವಸಾಯದ ಕಸುಬಿನಲ್ಲಿ ಶೇಕಡ 70ರಷ್ಟು ಜನ ನಿರತರಾಗಿರುವವರು 


ಸಂಸದೀಯ ಪಟು 135 


ನಮಗೆ ಬೇಕಾದ ಆಹಾರವನ್ನು ಪರದೇಶದಿಂದ ಬಿಕ್ಷೆ ಬೇಡಿತರತಕ್ಕ ಪರಿಸ್ಥಿತಿಗೆ ಬಂದಿದ್ದೇವೆ. ಇದು 
ಎಂತಹ ಅವಹೇಳನಕಾರವಾದ ವಿಷಯ ವ್ಯವಸಾಯದಲ್ಲಿ ತರಬೇಕಾದ ಮತ್ತು ವ್ಯವಸಾಯ ವ್ಯಕ್ತಿಯೇ 
ರಕ್ಷಗತವಾಗಿರತಕ್ಕ ಜನ ಇದ್ದಾರೆ. ಅವರಿಗೆ ಸಾಕಷ್ಟು ಸಹಾಯ ಇಲ್ಲ. ಸಾಕಷ್ಟು ಸವಲತ್ತುಗಳು ದೊರಕಿಲ್ಲ. 
ವ್ಯವಸಾಯ ಮಾಡತಕ್ಕ ಜನಗಳಿಗೆ ಏನೂ ಸಹಾಯ ದೊರತಿಲ್ಲ. ಆದುದರಿಂದ ವ್ಯವಸಾಯದ 
ಅಭಿವೃದ್ಧಿ ಎಷ್ಟು ವೇಗದಲ್ಲಿ ಹೋಗಬೇಕಾಗಿತ್ತೋ ಅಷ್ಟು ವೇಗದಲ್ಲಿ ಹೋಗಲಿಲ್ಲ. ವ್ಯವಸಾಯ 
ಕುಂಟುತ್ತಾ ಓಬೀರಾಯನ ಕಾಲದ ಕಂದಾಚಾರದ ಪದ್ದತಿ ಅವಲಂಬನೆ ಮಾಡುತ್ತಾ ಇರುವುದರಿಂದ 
ಅದು ಮುಂದುವರಿಯುವುದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ದೇಶದಲ್ಲಿ ದಿನೇ ದಿನೇ ಜನಸಂಖ್ಯೆ ಒಂದೇ 
ಸಮನಾಗಿ ಏರುತ್ತಾ ಇದೆ. 77.78 ಲಕ್ಷ ಜನ ಕೊಲೆಗಾರರು ವ್ಯವಸಾಯದಲ್ಲಿ ನಿರತರಾಗಿದ್ದಾರೆ. 
ಅಂದರೆ ದೇಶದ ವರ್ಕಿಂಗ್‌ ಪೊರ್ಲೆಸ್‌ ಏನು ಇದ್ದಾರೆ, ಅದರಲ್ಲಿ 360ಕೋಟಿ ರೂಪಾಯಿಯಷ್ಟು 
ಉತ್ಪಾದನೆ ವ್ಯವಸಾಯಬ ಬಾಬಿನಿಂದ ಬರುತ್ತಾ ಇದೆ. ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನು 
ಸುಮಾರು ಎರಡೂವರೆ ಕೋಟಿ ಎಕರೆ ಇದೆ. ಎಂದರೆ ತಲಾ ಒಂದಕ್ಕೆ 1.2 ಎಕರೆಯಷ್ಟು ವ್ಯವಸಾಯಕ್ಕೆ 
ಯೋಗ್ಯವಾದ ಭೂಮಿ ನಮ್ಮ ದೇಶದಲ್ಲಿ ಇದೆ. ಮೈಸೂರುದೇಶ ಕೆಲವು ಬೆಳೆಗಳ ವಿಚಾರದಲ್ಲಿ 
ಎಂದರೆ, ರಾಗಿ, ಕಾಫಿ ಮತ್ತು ಏಲಕ್ಕಿ ಬೆಳೆ ಆಗತಕ್ಕದ್ದರಲ್ಲಿ ಇಂಡಿಯಾ ದೇಶದಲ್ಲಿ ಮೊದಲನೆಯದು, 
ಮತ್ತು ತೆಂಗು ಅಡಿಕೆ ಬೆಳೆಯುವುದರಲ್ಲಿ ಎರಡನೆಯದು. ಕೆಲವು ಬೆಳೆಗಳಲ್ಲಿ ಮೈಸೂರು ದೇಶ 
ಇಂಡಿಯಾದ ದೇಶದಲ್ಲಿ ಪಖ್ಯಾತಿಯಾದ ಸ್ಥಾನವನ್ನು ಗಳಿಸಿಕೊಂಡಿರತಕ್ಕ ದೇಶ. ಮೈಸೂರು ದೇಶದಲ್ಲಿ 
ಇವೊತ್ತಿನ ದಿವಸ ಎಷ್ಟು ಕಡಿಮೆ ದರ್ಜೆಯಲ್ಲಿ ಗ್ರಾಸ್‌ ಪ್ರಾಫಿಟ್‌ ಇದೆಯೆಂದರೆ ಒಂದು ಎಕರೆಗೆ 
ಸುಮಾರು (60ರೂಪಾಯಿ ಗ್ರಾಸ್‌ ಪ್ರಾಫಿಟ್‌ ಇದೆ. ನಮ್ಮ ಮೈಸೂರು ದೇಶದ್ದು ಇಂಡಿಯಾ ದೇಶಕ್ಕೆ 
ಹೋಲಿಸಿಕೊಂಡರೆ 27ರೂಪಾಯಿ ಕಡಿಮೆ ಇದೆ. ಇಂಡಿಯಾ ದೇಶದ ಸರಾಸರಿ 187ಇದೆ. ಅದಕ್ಕೆ 
ಏನು ಕಾರಣ ಎಂದರೆ ಮೈಸೂರು ರಾಜ್ಯದಲ್ಲಿ ನೀರಾವರಿ ಸವಲತ್ತುಗಳು ಇಲ್ಲ. ಯಾವಾಗಲೂ 
ಕೂಡ ಬರಗಾಲಕ್ಕೆ ತುತ್ತಾಗಿರತಕ್ಕ ರಾಜ್ಯ ನೀರಾವರಿ ನಮ್ಮ ದೇಶದಲ್ಲಿ 100ಕ್ಕೆ ಎಂಟರಷ್ಟು ಮಾತ್ರ 
ಇದೆ. ಇಂಡಿಯಾ ದೇಶದ ಸರಾಸರಿ ತೆಗೆದುಕೊಂಡರೆ ಅದು ಸುಮಾರು ರಷ್ಟು ಇದೆ. ನೆರೆಹೊರೆಯ 
ಪ್ರಾಂತಕ್ಕೆ ಹೋಲಿಸಿದರೆ, ನಮ್ಮದು ಬಹಳ ಕಡಿಮೆ ಇದೆ. ಆಂಧ್ರದಲ್ಲಿ ಶೇಕಡ 35-40ಇದೆ. ಮದ್ರಾಸ್‌ನಲ್ಲಿ 
30ರಷ್ಟು ಇದೆ. ಹೀಗೆ ನೀರಾವರಿ ಉಪಯೋಗ ಪಡೆಯುವ ರಾಜ್ಯಗಳಲ್ಲಿ ಮೈಸೂರು ಕಡೆಯದಾಗಿದೆ. 
ಪ್ರದೇಶ ಬಹಳ ಕಡಿಮೆ ಇದೆ. ಇಂಡಿಯಾ ದೇಶದಲ್ಲಿ ವರ್ಷಕ್ಕೆ ಒಂದು ಬೆಳೆಗಿಂತ ಹೆಚ್ಚು ಎಂದರೆ 
ಎರಡು ಮೂರು ಬೆಳೆಯನ್ನು ಬೆಳೆಯತಕ್ಕ ಪದೇಶದ ಸರಾಸರಿ ಸುಮಾರು (ರಷ್ಟು ಇದೆ. ಮೆ ಸೂರಿಗೆ 
ಹೋಲಿಸಿದರೆ, ನಮ್ಮ ರಾಜ್ಯದಲ್ಲಿ ಎರಡನೆ ಬೆಳೆ ಮೂರನೇ ಬೆಳೆ ಬೆಳೆಯತಕ್ಕ ಪ್ರದೇಶ ಶೇಕಡಾ 
3.5ಇದೆ. ನಮ್ಮ ರಾಜ್ಯ ಅಂತಹ ಬಡತನದ ದೇಶ, ಇಷ್ಟು ನೀರಾವರಿ ಅಭಾವದಿಂದ ನಮ್ಮ ರಾಜ್ಯ 
ಕುಗ್ಗಿ ಹೋಗಿದೆ. ಗೊಬ್ಬರ ಕೆಮಿಕಲ್‌ ಫರ್ಟಿಲೈಸರ್ಸ್‌ ಹೆಚ್ಚಿಗೆ ಉಪಯೋಗಿಸಬೇಕಾದರೆ ನೀರಾವರಿ 
ನೀರು ಇಲ್ಲದೇ ಹೋದರೆ ಫರ್ಟಿಲೈಸರ್ಸ್‌ ಎಷ್ಟು ಹಾಕಿದರೂ ಅದು ಭೂಮಿಯನ್ನು ಸುಟ್ಟು ಹಾಕುತ್ತದೆ. 


136 ಎಸ್‌. ತಿವಪ್ರ 


ಭೂಮಿಯಿಂದ ಉತ್ಪಾದನೆ ಜಾಸ್ತಿ ಮಾಡಬೇಕಾದರೆ ಹೆಚ್ಚು ಫರ್ಟಿಲೈಸರ್ಸ್‌ ಉಪಯೋಗಿಸುವ ಶಕ್ತಿ 
ಬರಬೇಕು. ಆ ಶಕ್ತಿ ಬರಬೇಕಾದರೆ ಅದಕ್ಕೆ ಹೆಚ್ಚಿನ ನೀರು ಬೇಕಾಗುತ್ತದೆ. ಹೆಚ್ಚಿನ ನೀರಿನ ಅನುಕೂಲ 
ಪಡೆಯದೇ ಹೋದರೆ ಸಾಕಷ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ಬೆಳೆ ಪಡೆಯುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಎರಡೂವರೆ ಕೋಟಿ ಎಕರೆ ಭೂಮಿ ಮೈಸೂರು ಪಾಂತ್ಮದಲ್ಲಿ ಇದೆ. ಎರಡೂವರೆ 
ಕೋಟಿ ಎಕರೆ ಇರತಕ್ಕ ಮೈಸೂರು ರಾಜ್ಯದಲ್ಲಿ ಕೇವಲ 5-6ಲಕ್ಷ ಟನ್‌ ಹೆಚ್ಚಿಗೆ ಬೆಳೆಯುವುದು 
ದೊಡ್ಡದಲ್ಲ. 1-5ಲಕ್ಷ ಟನ್‌ ಆಹಾರವನ್ನು ಮನಸ್ಸು ಮಾಡಿದರೆ, ಒಂದರೆಡು ವರ್ಷಗಳಲ್ಲಿಯೇ 
ಬೆಳೆದು ಡಿಪಿಸಿಟ್‌ ಇಲ್ಲದಂತೆ ಮಾಡಬಹುದು. ಆಹಾರದ ಕೊರತೆ ಇರುವುದಕ್ಕೆ ಕಾರಣ 
ವ್ಯವಸಾಯವನ್ನು ಅಲಕ್ಷ್ಯ ಮಾಡಿದ್ದೀರಿ. ಬೇರೆ ಕೈಗಾರಿಕೆಗಳಲ್ಲಿ ಮತ್ತು ಕಸುಬುಗಳಲ್ಲಿ ಮತ್ತು 
ಕಸುಬುಗಳ ನಿರತರಾಗಿರುವ ಜನಿರೆಗ ಕೊಡುವಷ್ಟೇ ಉತ್ತೇಜನ, ವ್ಯವಸಾಯದ ವೃತ್ತಿಯಲ್ಲಿ 
ನಿರತರಾಗಿರುವವರಿಗೆ ಕೊಡುತ್ತಾ ಇಲ್ಲ. ಸಮಾಜದಲ್ಲಿ ಯಾವ ವೃತ್ತಿಯೂ ಸಿಕ್ಕದೇ ಇದ್ದರೆ, ಕೊನೆಯ 
ವೃತ್ತಿಯು ಹೊಲ ಉಳುವುದು ಆಗಿದೆ. ಇವೊತ್ತು ವಿದ್ಯಾವಂತರಾದರೆ ಕೆಲಸಕ್ಕೆ ಹೋಗಿ ಸಮಾಜದಲ್ಲಿ 
ಒಳ್ಳೆಯ ಸ್ಥಾನ ಪಡೆದಿರುತ್ತಾರೆ. ಕೈಗಾರಿಕಾ ಕೆಲಸಕ್ಕೆ ಹೋಗುವವರು ಸಮಾಜದಲ್ಲಿ ಹೆಚ್ಚು 
ಮರ್ಯಾದೆಯನ್ನು ಪಡೆಯುವುದಲ್ಲದೆ ಹೆಚ್ಚು ಸಂಪಾದನೆಯನ್ನೂ ಕೂಡ ಮಾಡುತ್ತಾರೆ. ಒಂದು 
ಮನೆಯಲ್ಲಿ ಮಗ ಸ್ಕೂಲಿಗೆ ಹೋಗಿ ಎಸ್‌.ಎಸ್‌.ಎಲ್‌.ಸಿ. ಓದಿದ ಮೇಲೆ ಅವನು ಓದು 
ಮಗನಾಗುತ್ತಾನೆ. ಆಮೇಲೆ ವ್ಯವಸಾಯಕ್ಕೆ ಹೋಗುವುದಿಲ್ಲ. ಹೊಲದ ಹತ್ತಿರ ಹೋಗುವುದು ಎಂದರೆ 
ಅವನಿಗೆ ಅವಮಾನ. ವ್ಯವಸಾಯ ಮಾಡುವವರು ಕೊಳಕು ಬಟ್ಟೆ ಹಾಕಿರುವವರು, ವಿದ್ಯೆ ಬಾರದೆ 
ಇರುವರರು. ಇವೊತ್ತು ಈ ವ್ಯಕ್ತಿಗೆ ಸಾಕಷ್ಟು ಸಮಾಜದಲ್ಲಿ ಮರ್ಯಾದೆ ಇಲ್ಲದಂತಾಗಿದೆ. ಆದುದರಿಂದ 
ವಿದ್ಯಾವಂತರೂ ಕೂಡ ವ್ಯವಸಾಯಕ್ಕೆ ಹೋಗಬೇಕು ಎಂದರೆ ಇದು ಬಹಳ ಕಡಿಮೆ ದರ್ಜೆಯ 
ವೃತ್ತಿ ಆಗಿದೆ. ಏತಕ್ಕೆ ಹೋಗಕು. ಎಂದು ಹಿಂದೆ ಮುಂದೆ ನೋಡತಕ್ಕದ್ದು ಸ್ವಾಭಾವಿಕವಾಗಿ ಬಂದಿರತಕ್ಕ 
ಪದ್ದತಿ ಆಗಿದೆ. ಅದು ಹೋಗಬೇಕು. ಇಂಗ್ಲೆಂಡ್‌, ಅಮೇರಿಕಾಗಳಲ್ಲಿ ಫಾರ್ಮರ್‌ ಎಂದರೆ 
ಎಲ್ಲರಿಗಿಂತಲೂ ಸಮಾಜದಲ್ಲಿ ಅವನಿಗೆ ಗೌರವ ಹೆಚ್ಚು ಅವನು ಮೋಟಾರ್‌ ಕಾರ್‌ 
ಇಟ್ಟುಕೊಂಡಿರುತ್ತಾನೆ. ಬಂಗಲೆ ಇಟ್ಟುಕೊಂಡಿರುತ್ತಾನೆ. ವಿದ್ಯಾವಂತನಾಗಿರುತ್ತಾನೆ. ಫಾರ್ಮರ್‌ 
ಆಗಬೇಕು ಎಂದು ಅಮೇರಿಕಾ ದೇಶದಲ್ಲಿ ನಿವೃತ್ತಿ ಹೊಂದಿದ ಅಧ್ಯಕ್ಷರು ಆಸೆಪಡುತ್ತಾರೆ. 1 will 
8೦ ೬೦ ೩ ೩m ಎಂದು ಹೇಳುತ್ತಾರೆ. ಅಲ್ಲಿ ವ್ಯವಸಾಯಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮರ್ಯಾದೆ 
ಕೊಟ್ಟಿದ್ದಾರೆ. ದೊಡ್ಡವರೂ ಕೂಡ ಆ ಕೆಲಸಕ್ಕೆ ಹೋಗುತ್ತಾರೆ. ವ್ಯವಸಾಯ ಎಂದರೆ ಇಲ್ಲಿ ಬೇರೆ 
ಯಾವ ವೃತ್ತಿಯೂ ಸಿಕ್ಕದೇ ಇರುವವರು ಹೋಗುತ್ತಾರೆ. ನಮ್ಮ ಮಗನಿಗೆ ಬುದ್ದಿ ಇಲ್ಲ. ಅವನು 
ವ್ಯವಸಾಯ ಹೋಗಿದ್ದಾನೆ. ಕೆಲಸಕ್ಕೆ ಹೋಗಿಲ್ಲ ಎಂದು ಹೇಳುತ್ತಾರೆ. ಈ ಮನೋಭಾವ ಹೋಗಬೇಕು. 
ವ್ಯವಸಾಯ ಇವೊತ್ತು ಆಕರ್ಷಣೀಯವಾಗಬೇಕು. ಹಳ್ಳಿಯ ಜೀವನ ತಿಳಿದುಕೊಂಡು ಕೆಲಸಕ್ಕೆ 
ಬರುವಂತೆ ಮಾಡಬೇಕು. ಇದನ್ನು ಆಕರ್ಷಣೀಯವಾಗಿ ಮಾಡಬೇಕು ಇದು 


ಸಂಸದೀಯ ಪಟು 137 


ಆಕರ್ಷಣೀಯವಾಗಬೇಕಾದರೆ ಜೀವನಕ್ಕೂ ಮತ್ತು ವ್ಯವಸಾಯಕ್ಕೂ ಒಂದು ನಿಕಟ ಸಂಬಂಧ 
ಇರಬೇಕು. ಹಳ್ಳಿಯ ಜೀವನ ಆಕಷ ೯ಣೀಯವಾಗಿ ಇರಬೇಕಾದರೆ, ವ್ಯವಸಾ ಯಕ್ಕೆ ಆಧುನಿಕ 
ಉಪಕರಣಗಳನ್ನು ಉಪಯೋಗಿಸಿಕೊಂಡು ಬೆಳೆಯತಕ್ಕ ಪದ್ದತಿಯನ್ನು ಅನುಸರಿಸಬೇಕಾಗ ಸುತ್ತದೆ. 


8 


ಇವತ್ತು ದೇಶದಲ್ಲಿ ವ್ಯವಸಾಯವನ್ನು ಚೆನ್ನಾಗಿ ಫಲಕಾರಿಯಾಗಿ ಮಾಡಬೇಕಾದರೆ ಕನಿಷ್ಟ 
ಪಕ್ಷ ಒಂದು ಎಕರೆಗೆ ಸಾವಿರ ರೂಪಾಯಿಯ ನ್ನಾದರೂ ಖರ್ಚು ಮಾಡಬೇಕು. ಆದ್ದರಿಂದ 
ವ್ಯವಸಾಯವನ್ನು ಮಾಡಬೇಕಾದರೆ, ಅದಕ್ಕೆ ಮುಖ್ಯವಾಗಿ ದುಡ್ಡುಬೇಕಾಗುತ್ತದೆ. ಒಂದು ಎಕರೆಗೆ 
ಒಂದು ಸಾವಿರದಷ್ಟು ಖರ್ಚು ಮಾಡಿದರೆ, ಬಹುಶಃ ಅದರಿಂದ ಫಲದಾಯಕವಾದ ಬೆಳೆಯನ್ನು 
ತೆಗೆಯಬಹುದು. ಹಾಗಿಲ್ಲದೆ, ಬರೆ ಮಳೆ ಬರುತ್ತದೆ. ಎಂದು ವ್ಯವಸಾಯ ಮಾಡಿದರೆ ಅದರಿಂದ 
ಏನೂ ಅಷ್ಟೊಂದು ಫಲದಾಯಕವಾದ ಪಯೋಜನವಾಗಲಾರದು. ಆದ್ದರಿಂದ ಇವತ್ತು ರೈತನಿಗೆ 
ವ್ಯವಸಾಯದಲ್ಲಿ ಏನು ತೊಂದರೆಗಳು ಇವೆ, ಅವನಿಗೆ ಏನು ಹಣದ ಅಭಾವವಿದೆ ಅದನ್ನು 
ನೋಡಬೇಕು. ಉದಾಹರಣೆಗೆ ನಾವು ನೋಡುವುದಾದರೆ, ಬೆಂಗಳೂರಿನ ಹತ್ತಿರ, ಇರತಕ್ಕ ಕಲ್ಲು 
ಜಮೀನು ಏನಿದೆ ಅಲ್ಲಿ ಇವತ್ತಿನ ದಿವಸ ಶ್ರೀಮಂತರಾದವರು ಬೇಕಾದಷ್ಟು ಹಣವನ್ನು ಖಿರ್ಚು 
ಮಾಡಿ ಹಣ್ಣಿನ ತೋಟಗಳನ್ನು ಮಾಡಿದ್ದಾರೆ. ಅದು ಏತಕ್ಕೆ ಅವರಿಗೆ ಮಾಡಲು ಸಾಧ್ಯವಾಯಿತು. 
ಎಂದರೆ ಅವರ ಹತ್ತಿರ ಹಣ ಇತ್ತು. ಅದನ್ನು ಹಾಕಿ ಎಷ್ಟೋ ಉತ್ಪಾದನೆಯನ್ನು ತೆಗೆಯುತ್ತಾರೆ. 
ಅವರಿಗೆ ಶಕ್ತಿ ಇದ್ದುದರಿಂದ ಬಾವಿಗಳನ್ನು ತೋಡಿಸಿದ್ದಾರೆ. ಪಂಪ್‌ಸೆಟ್ಟುಗಳನ್ನು ಇಟ್ಟಿದ್ದಾರೆ. ಹಾಗೂ 
ಿಶರ ಮೆಶಿಸರಿಗಳನ್ನು ಇಟ್ಟಿದ್ದಾರೆ. ಇದರಿಂದ ಏನು ತಿಳಿಯುತ್ತದೆ. ಎಂದರೆ ವ್ಯವಸಾಯದಲ್ಲಿ 
ಆದಾಯ ಪಡೆಯಬೇಕಾದರೆ. ಅದಕ ಮೊದಲು ಹಣದ ಅಭಾವವಿರಬಾರದು. ವ್ಯವಸಾಯದಲ್ಲಿ 
ಆದಾಯ ಪಡೆಯಬೇಕಾದರೆ ಇವತ್ತು ಇಡೀ ಆಹಾರ ಉತ್ಪತ್ತಿಯ ಮೂಲ ಇದರಲ್ಲಿ ನಿಂತಿದೆ 
ಎಂದು ನಾನಾಧರೂ ಹೇಳುತ್ತೇನೆ. ನಾವು ಈಗ ಎಷ್ಟು ಹಣವನ್ನು ಭೂಮಿಯ ಮೇಲೆ ಹಾಕುತ್ತೇವೆಯೋ 
ಅದರ ಎರಡು ಮೂರರಷ್ಟು ಸಂಪಾದನೆಯನ್ನು ಮಾಡಬಹುದು ಆದ್ದರಿಂದ ಸರ್ಕಾರದವರು 
ಯಾವುದೇ ಒಂದು ಯೋಜನೆಯನ್ನಾಗಲೀ ಮಾಡುವಾಗ ಅದರಲ್ಲಿ ರೈತನಿಗೆ ಪ್ರೀತಿ ಉಂಟಾಗುವಂತೆ 
ಮಾಡಬೇಕು. ವ್ಯವಸಾಯಗಾರನಿಗೆ, ಈ ವ್ಯವಸಾಯವೆಂಬುದು ಒಂದು ಕೈಗಾರಿಕೆಯ ತರಹವಾಗಿ 
ಇರಬೇಕು. ಅವನಿಗೆ ಒಂದು ಕೈಗಾರಿಕೆಯಲ್ಲಿ ಅಥವಾ ವ್ಯಾಪಾರದಲ್ಲಿ ಇರತಕ್ಕಂಥಹ ಆಕರ್ಷಣೆಯ 
ಅದರಲ್ಲಿ ಬರಬೇಕು ಇವತ್ತಿನ ದಿವಸ ವ್ಯಾಪಾರಸ್ಥರು ಶ್ರೀಮಂತರಾಗಿ, ಸುಖಮಯ ಜೀವನವನ್ನು 
ಉಪ್ಪರಿಗೆಯ ಮನೆಯಲ್ಲಿ ಮಾಡುತ್ತಿದ್ದಾ ರೆ. ಅದರೆ ಬಡ ರೈತನು ವರ್ಷದ 365 ದಿವಸ ಕೂಡ 


ಕಾರಣವೇನು ಇದಕ್ಕೆಲ್ಲಾ ಕಾರಣ, ಇಂದು ನಮ್ಮ ದೇಶದಲ್ಲಿ ವ್ಯವಸಾಯಕ್ಕೆ ಅಷ್ಟು ಆ ಘಃ ಯಿಲ್ಲ 
ವ್ಯವಸಾಯಗಾರನೆಂದರೆ, ಅವನಿಗೆ ಅಷ್ಟೊಂದು ಮರ್ಯಾದೆ ಇಲ್ಲ. ಇಂದು ಅವನಿಗ ೧, ಇನ್ನುಳಿದ 


ಎ: 
ಸಾ C೭ pe ಕಾಲ್ಸ್‌ 2 ¥ ಲಾ 

ಜನರಿಗೂ ತುಂಬಾ ಅಂತರವಿದೆ. ಈ ಅಂತರವನ್ನು ಹೋಗಲಾಡಿಸಬೇಕು. ಇದಕ್ಕೆ ವ್ಯಾಪಾರದಲ್ಲಿ 
3 ಸು 


138 ಎಸ್‌. ತಿವ್ರ 


ಮತ್ತು ಕೈಗಾರಿಕೆಗಳಲ್ಲಿ ಎಷ್ಟು ಲಾಭ ಸಂಪಾದನೆ ಬರುತ್ತದೋ, ಅದು ವ್ಯವಸಾಯದಲ್ಲೂ ಕೂಡ 
ಮಾಡಿದರೆ ಬರುತ್ತದೆ. ಎನ್ನುವ ಒಂದು ಭಾವನೆಯನ್ನು ದೇಶದಲ್ಲಿ ಹುಟ್ಟಿಸಬೇಕು. ಅಮಾಗೆ ವ್ಯವಸಾಯ 
ಮಾಡಲಿಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಒದಗಿಸಬೇಕು. ಮತ್ತು ಅವನು ಬೆಳೆದು ತಂದ 
ಆಹಾರವನ್ನು ಮಾರಾಟ ಮಾಡತಕ್ಕ ಮಾರುಕಟ್ರೆಗೂ ಇದಕ್ಕೂ ಒಂದು ಹೊಂದಾಣಿಕೆ ಇರಬೇಕು. 
ಇದರಿಂದ ವ್ಯವಸಾಯ ಉತ್ಪತ್ತಿಯು ಜಾಸ್ತಿಯಾಗುತ್ತದೆ ಎಂದು ನಾನಾದರೂ ತಿಳಿದುಕೊಂಡಿದ್ದೇನೆ. 


ಸ್ಪಾಮಿ ಅಧ್ಯಕ್ಷರೇ ಈ ಮುಂದೆ ಮಂಡಿಸಿರತಕ್ಕಂತಹ ಬೇಡಿಕೆಯಲ್ಲಿ ಮುಂದಿನ ವರ್ಷದ 
ಅನೇಕ ಅಭಿವೃದ್ಧಿಗಳಿಗಾಗಿ ಹಣವನ್ನು ಇಟ್ಟಿದ್ದಾರೆ. ಅದರ ಮೇಲೆ ನಾನು ಒಂದೆರಡು ವಿಚಾರಗಳನ್ನು 
ಮಾತ ಘ್ತಾಪಿಸುತ್ತೇನೆ. ಇಷತ್ತು ವ್ಯವಸಾಯಕ್ಕೆ ಬೇಕಾಗಿರತಕ್ಕದ್ದು ಮುಖ್ಯವಾಗಿ ಟಿಲ್ಲರ್ದ್‌ ಒದಗಿಸಬೇಕು. 
ಈ ಪವರ್‌ ಟಲ್ಲರ್ಸ್‌ ಬಹಳ ಚಿಕ್ಕದಾಗಿ ಕೇವಲ ಒಂದು ಸಾವಿರ ರೂಪಾಯಿಗೆ ದೊರಕಬಹುದೆಂದು 
ಕಾಣುತ್ತದೆ. ಇದು ಸಣ್ಣಿ ಸಣ್ಣ ಹೋಲಗಳಲ್ಲಿ ಉಳುವುದಕ್ಕೆ ಅನುಕೂಲವಾಗುತ್ತದೆ. ಇದನ್ನು ಈಗ 
ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗಿ ಎನ್ನುವ ಪದ್ದತಿಯನ್ನು ಇಟ್ಟುಕೊಂಡಿದ್ದಾರೆ. ಅದನ್ನು 
ಹಾಗೆ ಮಾಡದೆ ಸ ಹೈರ್‌ ಪರ್ಚೇಸ್‌ ಪದ್ದಶಿಯಲ್ಲಿ ಮಾಡಿದರೆ ಅದರಿಂದ ಸಣ್ಣಪುಟ್ಟ ರೈತರಿಗೆ ಹೆಚ್ಚಿನ 
ಪಮಾಣದಲ್ಲಿ ಪಡೆಯುವುದಕ ಅನುಕೂಲವಾಗುತ್ತದೆ ಇದನ್ನು ಸರ್ಕಾರದವರು ಮಾಡಿ ಸಣ್ಣಪುಟ್ಟ 
ರೈತರಿಗೆ ಅನುಕೂಲಮಾಡಿಕೊಡಬೇಕೆಂದು ನಾನು ಈ ಸಮಯದಲ್ಲಿ ಏನಂಶಿಸಿಕೊಳ್ಳುತ್ತೇನೆ. ಇವತ್ತು 
ಈ ಆಅಗ್ತಿಕಲ್ಲರಲ್‌ ಇಲಾಖೆಯಲ್ಲಿ ಇಂಜನಿಯರಿಂಗ್‌ ಡಿವಿಜನ್ನಿನಲ್ಲಿ ಅನೇಕ ಟ್ರಾಕ್ಷರ್ಸ್‌ ಮತ್ತು 
ಬುಲ್‌ಡೋಜರ್ನ್‌ ಇತ್ಯಾದಿ ಮೆಷನರಿಗಳು ಇವೆ. ಇವತ್ತಿನ ದಿವಸ ಅವುಗಳಿಂದ 
ಪಯೋಜನವಾಗಬೇಕೋ, ಅದು ಅಷ್ಟು ಮಟ್ಟಿಗೆ ಆಗುತ್ತಿಲ್ಲ. ಬ ಅವುಗಳು ಅನೇಕ ಕಡೆ 
ಹಾಗೆಯೇ ಇವೆ. ಅವು ಹಳ್ಳಿಗಳಲ್ಲಿ ಒಂದು ಸಾರಿ ಕೆಟ್ಟು ಹೋದರೆ ವರ್ಷಾನುಗಟ್ಟಲೆ ಹಾಗೆ 
ನಿಂತುಹೋಗುತ್ತದೆ. ಕೆಲವು ಕಡೆ ಸ್ಲೇರ್‌ಪಾರ್ಟ್ಸ್‌ ಸಿಗುವುದಿಲ್ಲ. ಮತ್ತು ಅವಶ್ಯಕವಾದ ಸಾಮಗ್ರಿಗಳನ್ನು 
ದೊರಕಿಸುವಂತೆ ಮಾಡಲು ಒಂದೊಂದು ಜಿಲ್ಲೆಯ ಕೇಂದ್ರವನ್ನು ಏರ್ಪಾಡು ಮಾಡಿ ಅದರಿಂದ 
ರೈತರಿಗೆ ಇದರ ಉಪಯೋಗವನ್ನು ಮಾಡಿ ಅನುಕೂಲ ಮಾಡಿಕೊಡಬೇಕು. 


ಅದೇ ರೀತಿ ಗೊಬ್ಬರ ಇವತ್ತಿನ ದಿವಸ ಗೊಬ್ಬರವನ್ನು ಉಪಯೋಗಿಸತಕ್ಕ ಜನರು 
ಜಾಸ್ತಿಯಾಗಿದ್ದಾರೆ. ಇದರಿಂದಾಗಿ ಗೊಬ್ಬರಕ್ಕೆ ಹಾಹಾಕಾರ ಜಾಸ್ತಿಯಾಗಿದೆ . ಇವತ್ತು ಗೊಬ್ಬರ 


ಯಾರಿಗೆಬೇಕೋ ಅಂಥವರಿಗೆ ಸಿಗುತ್ತಾ ಇಲ್ಲ. ಇವತ್ತು ಈ ಗೊಬ್ಬರಗಳ ಬ್ಲಾಕ್‌ ಮಾರ್ಕೆಟಿನಂದಾಗಿ 


-_ 


ವ್ಯವಸಾಯಕ್ಕೆ ಬೇಕೆಂದರೆ ಹೆಚ್ಚಾಗಿ ಸಿಗುತ್ತಾ ಇಲ್ಲ. ನಾನು ಆನಕ ನೋ ದ್ದೇನೆ. ಈ ಗೊಬ್ಬರವನ್ನು 


ಸ 


2 


pf ON x ಸ PE : H ಬ ) RN 
ಬ್ಲಾಕ್‌ ಮಾರ್ಕೆಟನಲ್ಲಿ ಮಾರಾಟ ಮಾಡಿ ಜೀವನ ಮಾಡುತಾರೆ. ಇವಶಿನ ದಿವಸ ಜನರಿಗೆ ಈ 
ದ 


Nd! 
[a 
—: Es _ ko) ಮಲ್‌ ನ 
ಯಾರಿಗೆ ನಿಜವಾಗಿ ಬೇಕೋ ಆವರಿಗೆ ಸಿಗುವಂತೆ ಮಾಡಬೇಕೆಂದು ಹೇಳುತ್ತೇನೆ. ಆದೇ ರೀತಿ 


ಸಂಸದೀಯ ಪಟು 139 


ಬೀಜಗಳನ್ನು ಬೆಳೆಸಬೇಕೆಂದು ಎಲ್ಲಾ ಕಡೆ ಗ್ರಾಮಾಂತರ ಪದೇಶಗಲಲ್ಲಿ 
ಹಾಕಿಕೊಂಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದುದು. ಇವತ್ತು ಹೈ 

ಕಾಲದಲ್ಲಿ ಸಿಗುತ್ತಾ ಇಲ್ಲ ಮಳೆ. ಬಂದ ಕಾಲಕ್ಕೆ ಈ ಬೀಜಗಳು ಹೆಚ್ಚಾಗಿ ಸಿಗಬೇಕು ಕೆಲವು ಕಡೆ 
ಪಭಾವಶಾಲಿಗಳು ಹಳ್ಳಿಗಳಲ್ಲಿ ಅವರವರ ಜಮೀನುಗಳಲ್ಲಿ ಬೆಳೆಸುತ್ತಿದ್ದ ಬೀಜವನ್ನು ಆಗ್ತಿಕಲ್ಲರಲ್‌ 
ಇಲಾಖೆಗೆ ಕೊಟ್ಟು ಬಿಡುತ್ತಾರೆ. ಅವರು ಉಳಿದವರಿಗೆ ಮಾರುತ್ತಾರೆ. ಇದು ಹಾಗಾಗಬಾರದು. 
ಇದು ತಪ್ಪಬೇಕು. ನಿಜವಾಗಿ ಯಾವುದು ಒಳ್ಳೆಯದೋ, ಆದನ್ನು ಸರ್ಕಾರದವರು ನೇರವಾಗಿ 
ಫಾರ್ಮುಗಳಲ್ಲಿ ತಯಾರಿಸಬೇಕು. ಆಗ ಆದ್ದರಿಂದ ಅನೇಕ ಜನರಿಗೆ ಅನುಕೂಲವಾಗುತ್ತದೆ. ಇದರಿಂದ 
ಸರ್ಕಾರದವರು ರೈತರಿಗೆ ಒಂದು ಸೌಲಭ್ದವನ್ನು ಒದಗಿಸದಂತಾಗುತ್ತದೆಂದು ನಾನಾದರೂ ಹೇಳುತ್ತೇವೆ. 


ಕೊನೆಯದಾಗಿ, ವ್ಯವಸಾಯ ಸಂಶೋಧನೆಯ ವಿಚಾರ. ಅದರ ಮೇಲೆ ನಾನು ಟೀಕೆ 
ಮಾಡಬೇಕೆಂದು ಹೇಳುತ್ತಾ ಇಲ್ಲ. ಈ ಒಂದು ಸಂಶೋಧನಾ ಕೇಂದ್ರವು ನಾಲ್ಕು ಗೋಡೆಗಳ ಮಧ್ಯೆ 
ಇದೆಯೇ ಹೊರತು ಬೇರೇನೂ ಇಲ್ಲ. ಇದು ಒಂದು ದೇವರ ಮಂದಿರದ ಹಾಗೆ ಇದೆಯೇ 
ಹೊರತು, ಹಳ್ಳಿಹಳ್ಳಿಗಳಿಗೆ ಇದರಿಂದ ಏನೊಂದು ಪ್ರಸಾರವಾಗತಕ್ಕ ಕೆಲಸ ಪರಿಣಾಮವಾಗಿ ಆಗುತ್ತಾ 
ಇಲ್ಲ. ಎಂದು ನಾನು ಬಹಳ ವಿಷಾದಿಂದ ಹೇಳಬೇಕಾಗಿದೆ. ಮೈಸೂರು ರಾಜ್ಯದಲ್ಲಿ ವ್ಯವಸಾಯ 
ಇಲಾಖೆಯನ್ನು ಹೊಸ ರೀತಿಯಲ್ಲಿ ಮಾಡಬೇಕೆಂದು ಒಂದು ಅಭಿಲಾಷೆಯನ್ನು ಡಾ. ಹೋಲ್‌ಮನ್‌ 
ಇಟ್ಟದ್ದರು. ಆದರೆ ಇವತ್ತಿನ ದಿವಸ ಆ ರೀತಿಯಾಗದೆ ದಿಕ್ಕೇ ಇಲ್ಲದಂತಾಗಿದೆ. ನಾವು ಎಷ್ಟು 
ಬೆಳೆಯಬೇಕೋ ಅಷ್ಟನ್ನು ಬೆಳೆಯಲಿಕ್ಕಾಗದೆ ಒಂದು ಚಳಿ ಓಡಿದ ಹಾಗೆ ಇದೆ. ಈ ಚಳಿಯನ್ನು 
ಬಿಡಿಸಬೇಕು. ಇವತ್ತು ಅಧಿಕಾರಿಗಳಿಗೆ ಹಳ್ಳಿಗೆ ಹೋಗಿ ಖಾಕಿ ಬಟ್ಟೆಯನ್ನು ಹಾಕಿ ರೈತರೊಡನೆ 
ಸಹಕಾರದಿಂದ ವರ್ತಿಸುವ ಮನೋಭಾವ ಬರಬೇಕು. ಅಧಿಕಾರಿಗಳು ರೈತರ ಮಧ್ಯೆ ನಿಂತು 
ಸಂಶೋಧನೆಯಿಂದ ಯಾವ ರೀತಿ ಪ್ರಯೋಜನವಾಗುತ್ತದೆ. ಎಂಬುದನ್ನು ಅವನಿಗೆ ಅದರಲ್ಲಿ 
ನಂಬಿಕೆ ಬರುವಂತೆ ತೋರಿಸಿದರೆ ಮಾತ್ರ ಅವನು ಆದರಿಂದ ಜ್ಞಾನವನ್ನು ಪಡೆದು ಖಂಡಿತವಾಗಿಯೂ 
ಜೆನ್ನಾಗಿ ಬೆಳೆಯಲು ಅನುಕೂಲವಾಗುವುದು ಆ ದೃಷ್ಟಿಯನ್ನು ಇಟ್ಟುಕೊಂಡು ವ್ಯವಸಾಯ 
ಇಲಾಖೆಯವರು ಹೆಚ್ಚಿನ ಪ್ರೋತ್ಲಾಪಕೊಟ್ಟು ಒಂದು ಉತ್ಪಾಹ ರೈತರಲ್ಲಿ ಬೆಳೆಯುವಂತೆ ಮಾಡಬೆಕು. 
ಇಲ್ಲದೆ ಹೋದರೆ ಸಾವು ಎಷ್ಟು ಕೋಟಿ ರೂಪಾಯಿಯನ್ನು ಖಿರ್ಚುಮಾಡಿದರೂ ಕೂಡ ಇದರಿಂದ 


ಏನೂ ಪಯೋಜನವಾಗುವುದಿಲ್ಲ ಎಂದು ನಾನು ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಶಿಳಿಸಬಯಸುತ್ತೇನೆ. 
ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. 


2 
ಬ್ಗ 
- ಲಿ ಎ. ಫಿ 
ಗ ಆಹಾರದ ಕೊರತೆ ಇರತಕ್ನ ಕಾಲದಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರತಿ ಎಕರೆಯಲ್ಲಿ ಬರುವ 


& 


y ಕ 
2 ಮ ಮ್‌ pe pe 
ಮೆ ಐದೆ. ಇಂಡಿಯಾ ದೇಶದಲ್ಲಿ ಎಲ್ಲರಿಗಿಂತಲೂ ಬಹಳ ಕಡಿಮೆ ಪ್ರಮಾಣದ 
ವಿ 


FR 
[es 


ಎಸ್‌, ತಿವಪ್ರ 


ವ್ಯವಸಾಯವನ್ನು ಆಕರ್ಷಣೀಯವಾಗಿ ಮಾಡಬೇಕಾದರೆ ಅವನು ಬೆಳೆಯತಕ್ಕ ವ್ಯವಸಾಯದ 


ಆ 
ಲ್ಲಿ ಸರ್ಕಾರ ಇಲ್ಲಿ ಸಹಾಯವನ್ನು ಮಾಡಿ ವ್ಯವಸಾಯ ಹೆಚ್ಚು ಆಕರ್ಷಣೀಯವಾಗುವಂತೆ 
ಬೆಳೆ ಬೆಳೆಯುವಂತೆ ಮಾಡಬೇಕು. ಈಗ ಪರದೇಶಗಳಿಗೆ ಗೋಧಿ ಅಕ್ಕಿ ಇವುಗಳಿಗಾಗಿ 
ಯಾಚನೆಗೆ ಹೋಗುತ್ತಿದ್ದೇವೆ. ಇದಕ್ಕೆ 00-200ಕೋಟಿ ರೂಪಾಯಿಗಳನ್ನು ಏರ್ಚು 
ಈ ಹಣವನ್ನು ನಮ್ಮ ದೇಶದಲ್ಲಿಯೇ ಉಪಯೋಗಿಸಿದರೆ ನ ಬೆಳೆಯನ್ನು ತೆಗೆಯಬಹುದು. 
ಮೈಸೂರು ರಾಜ್ಯಕ್ಕೆ ಐದು ಕೋಟಿ ರೂಪಾಯಿಗಳ ಹೆಚ್ಚು ಸಹಾಯವನ್ನು ಸಾನ KN 


ಮ 
al 
¢l 


gl. tc 
a 


ಬೆಳೆಯಬಹುದು. ವೃ್ರವಸಾಯ ಹ i ಒಂದು ರಾಜಕೀಯ ರ ವ್ಯವಸಾಯ ಕತ ಸಂಪತ್ತನ್ನು 
ಬೆಳೆಯತಕ್ಕ ಕ್ಷೇತ್ರ ವ್ಯವಸಾಯ ಹೆಚ್ಚಿದಷ್ಟೂ ದೇಶದ ಸಂಪತ್ತು ಹೆಚ, ಚ್ತುತ್ತದೆ. ಮೈಸೂರು ರಾಜ್ಯವು 
ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಯಾಗಬೇಕಾಗಿದ್ದರೆ ಆದು ವ್ಯವಸಾಯದಲ್ಲಿ ಅಭಿವೃದ್ಧಿಯಾಗಬೇಕು. 
ವ್ಯವಸಾಯಕ್ಕೂ pi ಅಭಿವ ೈದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಹಣವನ್ನು ದೊರಕಿಸುವುದಲ್ಲದೆ 
ಇವರ ಉಪಯೋಗದ ಬೆಳಕನ್ನು ರೈತರಿಗೆ ದೊರಕಿಸುವಂತೆ ಕಾರ್ಯವನ್ನು ಸರ್ಕಾರ ಮಾಡಬೇಕೆಂದು 


* (ವಿ.ಸ . ನಡವಳಿಕೆ ದಿನಾಂಕ : 23ನೇ ಮಾರ್ಚ್‌, 1966) 


—k— 


141 


5 


ದ್‌ ನ 


TICINO 


LS 


ಶಿಕ್ಷಣ ಇಲಾಖೆಯ ಬೇಡಿಕೆ ಕುರಿತ ಚರ್ಚೆ 1966 


x 


ಒಂದು ವಾಠತಾವರಣ 


— 
ರಬ 


ಬಿ 


ಮಟ್ಟಿನ ನಿರ್ವಿಕಾರ 


ವಾಗಬೇಕೋ ಅಷ್ಟು 


ನ ನ: 
ದಲ್ಲ ಉಧವ 


೫ 


ಸ ಪಡೆಯಲು ಯಾವ ಒಂದು ವ್ಯಕ್ತಿ ಸುಗಮವಾಗಿ 


ವನಿಗೆ ಸರಿಯಾದ ಮಟ್ಟದಲ್ಲಿ ಪೋತ್ಲಾಹಗಳು ಸಿಗುತ್ತಿಲ್ಲ 


ie 


pS 


[se] 


ಗೊಂದಲಮಯವಾದ ರೀತಿಯಲಿ ಈ ವಿದ್ದಾ 
ಓದಬೇಕೆಂದು ಬರುತಾನೋ ಅಂತ 


ಮನೋಭಾವನೆ: 


ನ) 


[xe] 
(ವೆ. ವಿದ್ಯಾಭ್ಯಾಸ ನಿರಾತಂಕವಾಗಿ 


. ಸೆಕೆಂಡರಿ ಎ 


ಮಾ 
ಯ. 


pr 


ನಾನು ಈ ಸಖೆಯ ಮುಂದೆ 


pe 


ಚಿ 


ಳಲಿಜಿಸುತ್ತೆ 


ಹೇ 
ಮರಿ ಎಜುಕೇಷನ್ನು 


ವ ಶರ್‌ 
ಎನ್ಸತಕ್ಕದ್ದನ್ನು 


1 


NR 
ಒಂದು ರೀತಿಯಾದ ನೀತಿ ಇರಬೇಕಾಗಿದೆ. 


ಲ 
ವಿದಾ 


Neos 


ನಡಬೇಕಾದರೆ ಪ್ರೆ 


ಬೆಳೆಯುವಂತೆ : 


ಸದ 


ಧ್ಯ 
ಸದ ಕಮದಲ್ಲಿ ಒಂ 
ಇ 


pe 


ನಿಲಯಕ್ಕೆ ಬರುವವರಿಗೆ 


F) 


ವ 


ಕೇತ 


[ss 
ಲಿ 
Y 


F) 
ಲಾಗಿ ಅದು ಕುಂಠಿತವಾಗಿ ನಡೆಯು 


ರಿದಾಗ ಅವನು ವಿ 


ದೊಂದು ತರಪದ ನೀತಿ ವಿದ್ದಾಭ್ಲಾಸದ 
ವವರೆಗೆ ಏನು ಗುರಿ ಮಾಡಿಕೊಂಡಿರುತಾಸೋ 


Kis 


$ 


ನ್ಲಾಸದ ಸರು 


ಸ 
i 

£5 
Eg 
pe 
೪ 


ಇ 


= 


[i] 


ಭಾ 
್ಸಿ 


ಇರಾದರೂ ಒ 


SNR) 


ಮುದ 


- 
hd 


ವಿದ್ಯಾನಿಲಂ 


[3] 
£4 


೦5 


ಗುರಿಯನ್ನು ಮುಟ್ಟುವ 


[) 
Ne] 


ಣೆಗಳಿಂದಾಗಿ 


.ಸಕಾಗಿ ಮೊದಲು ಒಂದು ಸ 


ಪದವೀಧರನಾಗ 


—, 
ಬ: 


ಸ 
5 


fs] 


ವ. pe ರ O . 
ಯಲು ಈಗ ಆಗುತ್ತಿರುವ ಬದಲಾ 


142 ವಿಸ್‌. ಶಿವಃ 
ಮಾಡಬೇಕು. ಇದರಿಂದಾಗಿ ವಿದ್ದಾಭ್ದಾಸದ ನೀತಿಗಳು ಬಹಳ ತೊಂದರೆಗೆ ಒಳಪಟ್ಟು ಇಲದ 
Kv] 


p) 


ಗೊಂದಲದ ಪರಿಸ್ಸಿಶಿಗಳು ಇಲ್ಲಿ ಉಂಟಾಗಿವೆ. 


ಮೊದಲನೆಯದಾಗಿ ಬಡ್ಡೆಟ್ಟನಲ್ಲಿ ವಿಶ್ವವಿದ್ಧಾನಿಲಯಗಳಿಗಾಗಿ ಹಣವನ್ನು ಕೊಟ್ಟಿರತಕ್ಕದ್ದನ್ನು 
ಸೂಚನೆ ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯಗಳ ಪರಿಸ್ತಿತಿಯನ್ನು ಸೂಕ್ಷ್ಮವಾಗಿ ನಾನು ಸಭೆಯ ಮುಂದೆ 
ತರಬಯಸುತ್ತೇನೆ. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲ್ಲು ವಿಶ್ಲವಿದ್ಧಾನಿಲಯಗಳಿವೆ. ಇವುಗಳಲ್ಲಿ 


[&) 


ಮೂರು ವಿಶವಿದ್ಧಾನಿಲಯಗಳು ನಮ್ಮ ಸರಕಾರದ ಹತೋಟಿಗೊಳಷಟ್ಟಿದೆ. ಇನ್ನೊಂದು ಆಗ್ರಿಕಲ್ಪರಲ್‌ 


ವ 


ಯುನಿವರ್ಸಿಟಿ. 
(Mr. Deputy Speaker in the Chair} 


ನಮಲ್ಲಿ ಮೈಸೂರು ವಿಶ್ವವಿದ್ಧಾನಿಲಯ ಬೆಂಗಳೂರು ಯೂನಿವರ್ಸಿಟಿ ಹಾಗೂ 
ಧಾರವಾಡದಲ್ಲಿರುವ ಕರ್ನಾಟಕ ವಿಶ್ವವಿದ್ಯಾನಿಲಯ ಇವುಗಳ ಮೇಲೆ ಸರ್ಕಾರಕ್ಕೆ ಹತೋಟಿ ಇದೆ. 
ವಿಶ್ವವಿದ್ಯಾನಿಲಯಗಳು ಸಾಕಷ್ಟು ಪ್ರಭಾವಯುತವಾಗಿ ಬೆಳೆಯಬೇಕಾಗಿದ್ದರೆ ಅವುಗಳು 
ಸ್ವಯಮಾಡಳಿತಪೂರ್ಣವಾಗಿ ನಡೆಯಬೇಕಾಗಿದೆ. ವಿಶ್ವವಿದ್ಯಾನಿಲಂಶುದ ವಿದ್ಯಾಭ್ಯಾಸದ 
ಕಾರ್ಯಕ್ರಮಗಳು ಬೇರೆ ಬೇರೆಯಾಗಿವೆ. ಒಂದೊಂದರ ಕಾನ್ಸ್‌ಟಿಟ್ಕೊ ಪನ್ನೆ ಬೇರೆ ಬೇರೆಯಾಗಿವೆ 
ಕರ್ನಾಟಕ ವಿಶ್ವವಿದ್ಯಾನಿಲಯದ ಕಾನ್‌ಸ್ಲಿಟ್ಯೂಷನ್ನೇ ಬೇರೆ ಮೈಸೂರು ವಿಶ್ವವಿದ್ಯಾನಿಲಯದ 
ಕಾನ್‌ಸ್ಟಿಬ್ಕೂಷನ್ನೇ ಬೇರೆ, ಬೆಂಗಳೂರು ವಿ.ವಿ. ಕಾನ್‌ಸ್ನಿಟ್ಕೂಷನ್ನೇ ಬೇರೆಯಾಗಿದೆ. ಹೀಗೆ ನಮಲ್ಲಿರುವ 
ಮೂರು ವಿಶ್ವವಿದ್ಯಾನಿಲಯಗಳಲ್ಲಿಯೂ ಮೂರು ವಿಧವಾದ ಮುಖಗಳಿವೆ. ಎಲ್ಲದರಲ್ಲಿಯೂ 
ಏಕಮುಖಿವಾದ ನೀತಿ ಇಲ್ಲದೇ ಇರುವುದರಿಂದ ನಮ್ಮ ವಿಶ್ವವಿದ್ಯಾನಿಲಯಗಳ ಎಲ್ಲದರಲ್ಲಿಯೂ 


ಏಕಮುಖವಾದ ನೀತಿ ಇಲ್ಲದೇ ಇರುವುದರಿಂದ ನಮ್ಮ ವಿಶ್ವವಿದ್ಯಾನಿಲಯಗಳ ಪ್ರಗತಿಗೆ 
ಅಡಚಣೆಗಳುಂಟಾಗುತ್ತಿವೆ. ಇದರಿಂದಾಗಿ ವಿಶ್ವವಿದ್ಯಾನಿಲಯಗಳ ಮಟ್ಟ ಇಳಿಮುಖವಾಗುತ್ತ ಇದೆ. 


[¢ 


ಮೈಸೂರು ವಿಶ್ವವಿದ್ಧಾನಿಲಯದ ಸಿಲೆಬೆಯೇ ಒಂದು ರೀತಿ, ಕರ್ನಾಟಕ ವಿಶ್ವವಿದ್ಧಾಲಯದ ಸಿಲೆಬೆಯೇ 
ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವ ಸಿಲೆಬೆಯೇ ಒಂದು 

ರೀತಿಯಾಗಿ ಈಗಲೂ ಮುಂದುವರಿಯುತ್ತಿದೆ. ಒಂದು ಯೂನಿವರ್ಸಿಟಿಗೂ 

ಇನ್ನೊಂದು ಯೂನಿವರ್ಸಿಟಿಗೂ ರಿಲೇಷನ್‌ಷಿಪ್ಲು ಎನ್ನುವುದನ್ನು ಸುಗಮವಾಗಿ 


pe pe % = ಯ ಲಿ py ER 
್ಸಿ ಹಚ್ಚು ಹಣವನ್ನು ಕೂಟ್ಟು ಆದರ ಆಡಳಿತ ಚೆನ್ನಾಗಿ ನಡಿಯುವಂತೆ ಸಹಾಯ 
ಗೊ: ರಾ ಮ್‌ — — NN ನನ pe 
ಮಾಡು. ಒಂದು ವಿಷಯದಲ್ಲಿ ವಾಮು ಈ ಸರಕಾರವನ್ನು ಅಭಿನಂದನೆ ಮಾಡಬಿಕಾಗಿ ಬಂದಿದ. 


ಸ ಲ್ಲ 


ಸಂಸದೀಯ ಪಟು 143 


ಆದು ನಮ್ಮಮ್ಮೆ ಸೂರು ವಿಶ್ಚವಿದ್ಧಾನಿಲಯದವರು ಗೋಲ್ಡನ್‌ ಜೂಬಲಿ ನಡೆಸುವುದಕ್ಕಾಗಿ ಸುಮಾರು 
ಇಪ್ಪತ್ತೈದು ಲಕ್ಷದಷ್ಟು ಪಣವನ್ನು ಇದರಲ್ಲಿ ಒದಗಿಸಿರುವುದು ಬಹಳ ಸ್ತುತ್ಯವಾದ ಕಾರ್ಯ. ಆದರೆ 
ಇದಕ್ಕೆ ಇನ್ನೂ ಹೆಚ್ಚು ಕೊಟ್ಟಿದ್ದರೂ ಸರಿಯಾಗಿರುತ್ತಿತ್ತು. ಏಕೆಂದರೆ, ಮೈಸೂರು 
ವಿಶ್ವವಿದ್ಧಾನಿಲಯದವರು ಸುಮಾರು ನಾಲ್ಕು ಐದು ಕೋಟಿಯಷ್ಟು ಹಣವನ್ನು ರಿಸರ್ವ್‌ ಫಂಡಿನಲ್ಲಿಟ್ಟು 
ಅವರ ಕೆಲಸಗಳನ್ನು ಇನ್ನೂ ಚೆನ್ನಾಗಿ ಮಾಡಬೇಕೆಂದಿದ್ದಾರೆ. ಈಗ ಇದಕ್ಕಾಗಿ ತಾವಿಲ್ಲಿ ಇಪ್ಪತ್ತೈದು 
ಲಕ್ಷದಷ್ಟು ಹಣವನ್ನು ಕೊಟ್ಟಿರುವುದು ಸರಿಯಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಹಿಂದಿನಿಂದ 
ಯಾವ ರೀತಿಯಾದ ಗೌರವವನ್ನು ಕಾಪಾಡಿಕೊಂಡು ಬರುತ್ತಿದೆಯೋ ಅದಕ್ಕೆ ಗೌರವ ತರುವಂತಹ 
ಕೆಲಸ ಇದು. ಇದನ್ನು ಮಾಡಬೇಕಾದುದು ಅವಶ್ಯಕ. ಇದೇ ರೀತಿಯಲ್ಲಿ ಬೆಂಗಳೂರು ಹಾಗೂ 
ಮೈಸೂರು ವಿಶ್ವವಿದ್ಯಾನಿಲಯಗಳಿಗೆ ಬ್ಲಾಕ್‌ ಗ್ರಾಂಟುಗಳನ್ನು ಕೊಡುವ ವಿಚಾರವನ್ನು ಇಲ್ಲಿ 
ಪಸ್ತಾಪಿಸಬೇಕಾಗಿದೆ. ಇದರ ಉಪಯೋಗವನ್ನು ಮಾಡಿ ಅಸುಕೂಲ ಮಾಡಿಕೊಡಬೇಕು. ದೊಡ್ಡ 
ಹೆಜ್ಜೆ ಇಟ್ದಂತಾಗುತ್ತದೆ. 


ತೀ ಸಿ.ಜೆ. ಮುಕ್ಕಣ್ಣಪ್ಪ:- ಎರಡು ವರ್ಷ ಪಿಯುಸಿ ಮಾಡುವುದಿಲ್ಲ ಎಂದು 
ವಿದ್ಯಾಮಂತ್ರಿಗಳು ಮೊನ್ನೆ ಹೇಳಿಕೆ ಕೊಟ್ಟಿರುವುದು ಪತ್ರಿಕೆಯಲ್ಲಿ ಬಂದಿದೆ. 


ತ್ರೀ ಎಸ್‌.ಆರ್‌. ಕಂಠಿ:- ಶ್ರೀ ಮುಕ್ಕಣ್ಣಪ್ಪನವರು ಹೇಳುವುದು ನಿಜ, ಈ ವಿಚಾರ ಶ್ರೀ 
ಶಿವಪ್ಪನವರಿಗೂ ಗೊತ್ತಿದೆ. ಇದು ನಾನು ಮಾಡುವ ಕೆಲಸವಲ್ಲ. ಯೂನಿವರ್ಸಿಟಿ ಮಾಡಬೇಕಾದ್ದು, 
ಅದು ನಿರ್ಧಾರ ಮಾಡಿದ ಮೇಲೆ ಸರಕಾರ ವಿಚಾರ ಮಾಡಬೇಕಾಗುತ್ತದೆ. ಯೂನಿವರ್ಸಿಟಿಯವರು 
ಒಪ್ಪುವುದಿಲ್ಲ. ಆದುದರಿಂದ ಹಾಗೆ ಎರಡು ವರ್ಷ ಮಾಡುವುದಕ್ಕಾಗುವುದಿಲ್ಲ ಎಂದು ನಾನು 
ಹೇಳಿದ್ದೇನೆ. ನನ್ನ ಛೇಂಬರಿಸಲ್ಲಿ ಯೂನಿವರ್ಸಿಟಿಗಳ ವೈಸ್‌ಛಾನ್ನಲರುಗಳನ್ನು ಕರೆಸಿ ಕೇಳಿದಾಗ 
ಒಂದು ರೀತಿಯಲ್ಲಿ ಮಾತನಾಡಿದರು. ಆಗ ಒಪಿದಂತೆ ತೋರಿತು. ನಂತರ ಅವರು ಬೇರೆ ಬೇರೆ 
ಅಭಿಪ್ರಾಯಗಳನ್ನು ಪ್ರತ್ಯೇಕವಾಗಿ ಸೂಚಿಸಿದ್ದಾರೆ. ಎಜುಕೇಷನ್‌ ವರದಿ ಬಂದಮೇಲೆ ಇದನ್ನು 
ಪರಿಶೀಲಿಸೋಣ. 


೨ 


ತೀ ಎಸ್‌.ಶಿವಪ್ಪ:- ಆಮೇಲೆ ಕಾಲೇಜುಗಳ ಬಗೆ ಒಂದು ವಿಚಾರ ಹೇಳಬೇಕಾಗಿದೆ. 


ವಿಶ್ವವಿದ್ಯಾನಿಲಯದ ನೇರ ಆಡಳಿತಕ್ಕೊಳಪಟ್ಟಿವೆ. ಇನ್ನು ಕೆಲವು ಸರಕಾರಿ ಆಡಳಿತದಲ್ಲಿವೆ, 
ಮೂರನೆಯವು ಪ್ರೈವೇಟ್‌ ಮ್ಯಾನೇಜ್‌ಮೆಂಟನಲ್ಲಿವೆ. ಹೀಗೆ ಮೂರು ವಿಧವಾದ 
ಲ 


ಲ 7 § 
ಲಿ EL ಮೋ 9 ಎನ ಪಿ SL ಮಿ, [SD 
ನಡೆಯುತ್ತಿದೆ. ಕೆಲವು ಪ್ರೈವೇಟ್‌ ಕಾಲೇಜುಗಳಲ್ಲಿ ಚೆನ್ನಾಗಿ ಪಾಠ ನಡೆಯುತ್ತಿದೆ, ಕೆಲವಕ್ಕೆ ಪಣಕಾಸಿನ 


ನ 


ವ 


K 


್ಸಾಗಿ 
೪ 


1 
£¥ 
2 
ಎಜುಕೇಷನ್‌ 
p 
eu 
| 


ಎಂಬ ಕೂಗಿದೆ. 
ಳಿಗೆ ವಹಿಸಿದರೆ 


ದು ಕಷವಾಗಿರುವಾಗ ಮ್ಲೆಸೂರು 
ನೋಡಿ 


ವಿರಿಯಾದಲ್ಲಿರುವ 
ತಮಗೆ ಬಹಳ ಒಳ್ಳೆಯ 


ವಹಿಸಬಾರದು, ಈ 
ಯೂನಿವರ್ಸಿಟಿಗೆ ಆ 


೯ಟಿಗ ಆ 
ರಣ ಉಂಚಾಗಿ ಚೆ 


೧ಲಿಜಿಯೇಟ್‌ 
ಲಾಖೆ ಇಟ್ಟು 


—. 
ಬ 


ಜುಗಳನ್ನು ಬೆಂಗಳೂರು 
ಕಣಿ 
ಗೂ 


ಖಿ 


NN 


ಿ 
NS 


ರಿಂದ ಬಹಳ ಒ 


= 
(2) 
ಮಾಡು್ತೇ 


pa 


ಳನ್ನು 
ಸಲಹೆ 


ಗೈೆಸಲ 


U 


ವಹಿಸಿದರೆ ಅ 


ಸಿ 


ಕಾಲೇಜು 


ಕಾಲೇಜುಗಳನ್ನು ವಹಿ 


ಚಾರಣೆಯನ್ನು 


ವಿ 


SN 


ಲ್ರಿ 


ಡಳಿತ ಸುಗಮವಾಗಿ ನಡೆಯುತ್ತದೆ 


ದೇಶದಲಿರು 


144 
ದ್‌ 
ಬ 
ಮೇ 


PRN RBAPEB Eh PAY 
I 2 p ವಿ MS 1 pW 
2S IET DE: 
Fs) 1% TO em Te ಕ p 1” 
CS 
ESS SSIES 
ಖು yl ps ವ್‌ “> ದ A 
EE DS 
#4 4 2 4 ಟೂ ೫ 72 y¥ 
ಉಲ 3 [YY ೪ ೭ p pe 
HpSESBGS Jo" 
SE) 
wy B f 5 3 Ns [e) & 
೫0D dB 
me gg PA f 
*YgBTHG eA 
9 Te 1 » & may Uh! 
[(C D [e ೫ T Ww 2 3 ¥ (2 5 2 
%GOಟ್ಗಾ 3) Ms > ಖಿ [6 £ 
HLS 4 4೫ 
SEHR ISYUD Porn 
RES dc tDe 
3 B 3 en yo ಣಿ 3” { ೧ Ne Lis 
ಣ್ಣ ಹ ಸ 3} 2 - fad 
EET RL 
p UOTE Spe 
WH GSS EDR E 
BRA ಡ್‌ 4 » OB, 
~3BEUSRTK ASAOS 
Bo ನಡ B25 pH 
೫% ದ್ರು ~ A 
REED KS ಗ ಐ 
sp WRAY 
ಧೌ ಖಂ ಪಗ 3 Ln pa! pi CE 
SERENE 
“eye i 
BB EGBG IE: 
FOR LEUYGBERRG 
BABB ATNETWH 


c 


ನಿಧ್ದಾ. 


ಒಟ 


ಲಲ. 


ರಾ 


pe 
HU 


ಖಿ 


145 


5) 
ES 


ಸಂಸದೀಯ 


3 


ಜ್ತ 
% 


ಕೊಡಬೇಕಾದುದು ಅಗ 


EL 
ಜಾಗತೆ ಗಮನ 
1) 


dಿ 


ವರ ವಿದ್ಧಾಬ್ದಾಸದ ಕಡೆಗೆ 


» 


13 


ೋಡಬೇಕಾಗಿ 


ವಿಮರ್ಶೆ ಮಾಡಿ ಮೆ 


ಖಿ 
(A 
[a1 


ಸದ ಬ; 


(AD) 


[se 


3 
ರ 
ತದೆ. ಮಳೆ ಬಂದರೆ ಒಳಗೆಲ್ಲಾ 


(5 
ಂಡ ಇರು 


ದೇವಸಾನದಲ್ಲಿಯೋ ಚಾವಡಿಯಲ್ಲಿಯೋ 
ಮಕಳ ಮೇಲೆ ಪಭಾವ 


ಿ 


ದಾದರೆ. ಸ್ಕೂಲ: 


) 


ಸೂಲು ಕಟ್ಟಡದ ವಿಚಾರ ಹೇಳುವು 


ಕಡೆ ಗೋಡೆ ಬೀಳುವ ಭಯ 


ವೆ 
ಲ 


3 


ರೆ 


— 
1 


£ನೆಂ 


ವರು ಈವ್ಯ 


ಕೆ ಕಾರಣ 
ಲು ಮಿಡಲ್‌ ಸೂಲು 


ದ 
3 
ತಾರೆ. ಅ 


ಪೈಮರಿ ಸ್ಥೂ 
ಲೋಪ ನಿವಾರಣೆ ಮಾಡಿ ನಿವಾರಣೆ ಮಾಡಬೇಕು. ಇ 


5 


ದ 
ಯಂತೆ ಇರು 


KX 


ಆದುದರಿಂ 


ರಿ 
ಕ 
ಸ್ಥೂಲುಗಳು ಬಹಳ ಪಾಷ್ಕುಲರ್‌ ಆಗುವು 


ಉಪಾಧ್ಯಾಯರು ಖಯಷಿ 


ನೀರು ಆಗ 


pe 


ನ 
ದಲ್ಲಿ 


py Nes 


ನಾಸದ ಕಮ 


ಫಳ ವಿದ್ಧಾಭ 


ps) 


ಣ್ಣ ಿಂದು ಐಚಾರ. ಸ್ಕೂಲು 


py) 
#Y 


[3 


ಿ 
ನ 


'ದಕ್ಕಾಗಿ ಅಃ 


£9 


ಮಿ 
ಅ 


ಈ ಕೊರ 


೧ಡಿಸಬೇಕು. ಅಂ 


ನಿ೦ಗ್‌ 
ಎರಡು ವರ್ಷದಟೆ 


೬3 
3) 


ದರೆ ಶೀ 


ನಿಂಗ್‌ ಇರಬೇಕು. ಅಂ 


Ne 


ಳು ರಿಟ್ಟೆರ್‌ ಆಗಿ 


ಗ 


ನಯರು: 
ದೀರಿ. ಇದರಿಂದಾಗಿ ಕೆಟ್ಟ 


¥Y 
ia 


ಇ 


ಸಾಗಿ ಮಾಡಿಕೊಂಡು ಬರುತ್ತಾ 


(Oe 


ಹಿಂದಿನಿಂದ 


ವದಿಬಿರು 


I 
ಬಿಲ; 


ರು 


x 
(ಆ) 
{ 
¢: 
Mh 


ಇದ್ದಾಗ ಸಿಂಡಿಕೇಟ್‌ ತು ಅವರಲ್ಲಿ ಎಂತಹ ಅವಿಚ್ಚಿನ್ನವಾದ ಭಕ್ತಿ. ವಿಶ್ವಾಸ ಆ ಪ್ರೇಮ, 
ವಿಶ್ವಾಸ ಆ ವಿಶ್ವವಿದ್ಧಾನಿಲಯದ ಮೇಲೆ ಇತ್ತು ನಮ್ಮದೇಶ ನಮ್ಮ ನಿಶುದಾನಿಲಯದ್ಲಿ ಅವಿರತವಾಗಿ 
ಭಕ್ತಿ, ವಿಶ್ಲಾಸ ಪೇಮ, ಇದು ನಮ್ಮದೇಶ ನಮ್ಮ ವಿಶ್ವವಿದ್ಯಾನಿಲಯ ಇದನ್ನು ಚೆನ್ನಾಗಿ ಮಾಡಬೇಕು. 
ಇಲ್ಲದೇ ಹೋದರೆ ನನ್ನ ದೇಶದ ಜನತೆ ಏನಂದಾರು ಎಂಬ ಭಯ ಭಕ್ತಿ ಮೂಡಿ ಹಿಂದಿನಿಂದ 


ಆನೇಕ ಜನ ಬಹಳ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅಂತಹ 
ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಹೀಗಿದ್ದರೂ ಕೂಡ ಹೊರಗಿನವರನ್ನು ಆಮದು ಮಾಡಿದರೆ 
ಅದರಿಂದ ಖಂಡಿತವಾಗಿಯೂ ಕೂಡ ಅವರಲ್ಲಿ ಆ ಒಂದು ಭಕ್ತಿ ಪ್ರೇಮ ಬರುವುದಿಲ್ಲ. ಎಂದು 
ನನಗಾದರೂ ಅನಿಸುತ್ತದೆ. ಏಕೆಂದರೆ ನಾನು ಮೈಸೂರು ದೇಶದವನೇ ಆದಂತಹ ತಜ್ಞರನ್ನು 


ಇ 


ನೋಡಿದ್ದೇನೆ, ಹೊರಗಿನಿಂದ ಬಂದವರನ್ನೂ ಕೂಡ ನೋಡಿದ್ದೇನೆ. ಮೈಸೂರು ದೇಶದಲ್ಲಿ 
ಬುದ್ದಿವಂತರು ಮೇಧಾವಂತರಾದ ಜನ ಇರಬೇಕಾದರೂ ಕೂಡ ನಮ್ಮವರನ್ನೇ ನೇಮಕ ಮಾಡಿ 


ಹೊರಗಿನವರನ್ನು ತರಬೇಕೆಂಬ ಧೋರಣೆ ಏನಾದರೂ ಇದ್ದರೇ ಅದನ್ನು ದಯವಿಟ್ಟು ಈ ಘಳಿಗೆಯಲ್ಲೇ 


ದ್ನ ಹೆ 


ಬಿಟ್ಟುಬಿಡಿ, ಮೈಸೂರು ದೇಶದಲ್ಲಿರತಕ್ಕ ಒಬ್ಬ ವ್ಯಕ್ತಿಯನ್ನು ಆರಿಸಿ ಅದರಿಂದ ಬೆಂಗಳೂರು 


pa ಸ್‌ 
ವಿಶ್ವವಿದ್ಯಾನಿಲಯದ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಕ್ಕೆ ಬುದ್ದಿ ಮನಸ್ಸು ತಮಗೆ ಬರಲಿ 
ಎಂದು ಮತ್ತೊಮ್ಮೆ ಹೇಳುತ್ತೇನೆ ಏಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ರೀಜನಲ್‌ ಲ್ಯಾಂಗ್ರೇಜ್‌ 


ಬೆಳೆಯಬೇಕು. ದೇಶ ಭಾಷೆಗೆ ಪೋತ್ಲಾಹ ಸಿಕ್ಕಬೇಕು. ಅದರ ಮುಖಾಂತರ ವಿದ್ವಾಭ್ಯಾಸ ಕ್ರಮ 
ಪರಿವರ್ತನೆಯಾಗಬೇಕಾದರೆ ಕಾಲ ಬಂದಿದೆ. ಎಲ್ಲ ವಿಶ್ವದಿದ್ಧಾನಿಲಯಗಳವರೂ ಕೂಡ ಅವರವರ 
ಪ್ರಾದೇಶಿಕ ಭಾಷೆಗಳನ್ನು ಬೆಳೆಸಿ ಕೊಂಡು ಕಮೇಣ ಮುನ್ನುಗ್ಗುತ್ತಿರುವಾಗ ಸಾವು ಸುಮ್ಮನೆ ಇರುವುದಕ್ಕೆ 


ಸಾಧ್ಯವಿಲ್ಲ. ದೇಶ ಭಾಷೆಗೆ ಹೆಚ್ಚಿನ ಹೋತ್ಸಾಹ ಕೊಡಬೇಕು. ಕನ್ನಡವೇ ದೇಶ ಭಾಷೆಯಾಗಬೇಕೆಂದು 


ಕಾಪೂನು ಮಾಡಿದ್ದೇವೆ. ಕಾನೂನಿನ ಮ ೨ದಕ್ಕೆ ಪಾಮುಖ್ಯತೆ ಬರಬೇಕಾದರೆ, ಮರ್ಯಾದೆ 
ಬರಬೇಕಾಗಿದ್ದರೆ ಆ ಭಾಷೆಯ ಮೇಲೆ ಪೇಮ ಇರತಕ್ಕ ವ್ಯಕ್ತಿ ಅಲ್ಲಿದ್ದರೆ ಮಾತ್ರ ಸಾಧ್ಯವೇ ಹೊರತು 
ಹೊರಗಿನವರಿಂದ ಇದು ಸಾ ಧ್ಯವಾಗುವುದಿಲ್ಲ. ಭಾಷೆಯ ಪೇಮ ಉದ್ದುದ್ದ ಭಾಷಣಗಳನ್ನು 
ಮಾಡುವುದರಿಂದ ಆಗಲಿ, ಕೇವಲ ಮೆಚ್ಚಿಗೆ ಆ ಆಗಿ ಬರತಕ್ಕದ್ದಲ್ಲ. ಹೃದಯಾಂತರಾಳದಿಂದ ಆ 
ಪ್ರೇಮ ಉದ್ದವಿಸಬೇಕು. ಅದು ಮೈಸೂರಿನ ವ್ಯಕ್ತಿಗಳಿಂದಲೇ ಸಾಧ್ಯ ಎಂಬುದನ್ನು ಇವತ್ತು 
ಹೇಳಬೇಕಾಗಿದೆ 


ಇವತ್ತು ನಮ್ಮ ದೇಶದಲ್ಲಿ ಪಿಯುಸಿ. ವಿಚಾರ ಬಹಳ ಪ್ರಾಮುಖ್ಯವಾದುದು. ಈ 
ಸಸಸ್‌ನ್ನ ಯಾವ ರೀತಿ ಮಾರ್ನಾಡು ಮಾಡಬೇಕೆಂಬುದು ದರ್ಜೆಯಾಗುತ್ತಿದೆ. ಈ ದಿವಸ 
ಸೆಕೆಂಡರಿ ಶಿಕ್ಷಣ ಪಡೆದ ವಿದ್ಧಾರ್ಥಿಯು ವಿಶ್ವವಿದ್ಯಾನಿಲಯಕ್ಕೆ ಹೋಗುವಾಗ ಒಂದು ವರ್ಷ ಇರಬೇಕೇ 
ಎರಡು ವರ್ಷ ಇರಬೇಕೆ ಎಂಬ ದರ್ಜೆ ಇದೆ. ಬಹುಶಃ ಇಷರಲ್ಲೇ ಆದು ಶೀರ್ಮಾನವಾಗಬಹುದು 


ಪಿಯು.ಸಿ. ಕೋರ್ಸನ್ನು ಎರಡು ವರ್ಷಕ್ಕೆ ಬದಲಾವಣೆ ಮಾಡಲೇಬೇಕು ಎಂದು ವಿಶಃ 
3 3 


ಸಂಸದೀಯ ಪಟು 147 


ಕುಲಪತಿಗಳು, ಉಪಕುಲಪತಿಗಳು ಕಲೆತು ಒಂದು ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೀಗೆ 
ಎರಡು ವರ್ಷ ಮಾಡಿದಾಗ ಒಂದು ವರ್ಷ ಕಾಲೇಜಿನಲ್ಲಿ ಕಲಿಯಬೇಕು ಎಂದು ಹೇಳುತ್ತಿದ್ದಾರೆ. 
ಒಂದು ವರ್ಷ ಹೈಸ್ಕೂಲಿನಲ್ಲಿ ಒಂದು ವರ್ಷ ಕಾಲೇಜಿನಲ್ಲಿ ಹೀಗೆ ದ್ವಂದ್ಲನೀತಿ ಅನುಸರಿಸುವುದಕ್ಕೆ 
ಬದಲಾಗಿ ಪಿ.ಯು.ಸಿ. ಕೋರ್ಸನ್ನೇ ಎರಡು ವರ್ಷ ಮಾಡಿ ಅದಕ್ಕೆ ಜೂನಿಯರ್‌ ಕಾಲೇಜ್‌ ಎಂದು 
ಕರೆದು ಹಿಂದಿದ್ದ ಇಂಟರ್‌ ಕಾಲೇಜಿನಂತೆ ಮಾಡಿದರೆ ಒಂದು ಒಳ್ಳೆಯ ವಾತಾವರಣ 
ಕಲ್ಲಿಸಿದಂತಾಗುತ್ತದೆ. ಕನ್ನಡ ಮಾಧ್ಯಮ ಹೈಸ್ಕೂಲಿನಲ್ಲಿರುವುದರಿಂದ ಕಾಲೇಜಿಗೆ ಬಂದಕೂಡಲೆ 
ಇಂಗ್ಲೀಷ್‌ ಮಾಧ್ಯಮ ಬರುವುದರಿಂದ ಕನ್ನಡ ಮಾಧ್ಮಮದಿಂದ ಬಂದವರು ಇಂಗ್ಲೀಷ್‌ ಮಾಧ್ಯಮಕ್ಕೆ 
ಹೊಂದಿಕೊಳ್ಳಬೇಕಾದರೆ ಎರಡು ವರ್ಷಬೆಕು. ಇದಕ್ಕಾಗಿ ಜೂನಿಯರ್‌ ಕಾಲೇಜುಗಳನ್ನು ಸೃಷ್ಟಿಮಾಡಿ 
ವಿದ್ಯಾಸಚಿವರು ಹೊಸ ಮಾರ್ಗ ನಾನು ಹೇಳಿದಂತೆ ಅನುಸರಿಸಲೇಬೇಕು. ಇಂಡಿಯಾದೇಶದಲ್ಲಿ 
ಒಂದು ಹೊಸ ಪರಿವರ್ತನೆಯಾಗುತ್ತದೆ. ಆದಕ್ಕೆ ನಾವು ಅಂಟಿಕೊಳ್ಳದಿದ್ದರೆ ಹಿಂದೆ ಬೀಳುತ್ತೇವೆ. 
ಅಲ್ಲದೆ, ವಿದ್ಯಾಭ್ಯಾಸ ಕ್ರಮದಲ್ಲಿ ಒಂದು ದೊಡ್ಡ ಲೋಪವಾಗಬಹುದು. ಆದುದರಿಂದ ಈಗಲೇ 
ಪಿ.ಯು.ಸಿ.ಯನ್ನು ಎರಡು ವರ್ಷಕ್ಕೆ ಮಾರ್ಪಾಡು ಮಾಡಬೇಕು. 


ತ್ರೀ ಸಿ.ಜೆ. ಮುಕ್ಕಣ್ಣಪ್ಪ- ಇನ್ನೂ ಗೊಂದಲವುಂಟಾಗುತ್ತದೆಯೆಂದು ಇದನ್ನು 
ಹೇಳುತ್ತಿದ್ದೀರೋ. 


ಶ್ರೀ ಎಸ್‌.ಶಿವಪ್ಪ:- ಪಿ.ಯು.ಸಿ.ಯನ್ನು ಎರಡು ಭಾಗ ಮಾಡಿ ॥ನೆಯ ಸ್ಟ್ಯಾಂಡರ್ಡ್‌ 
ಒಂದು ಕಡೆ ಕಾಲೇಜಿನಲ್ಲಿ ಒಂದು ವರ್ಷ ಬೇರೊಂದು ಕಡೆ ಹೀಗೆ ಇದ್ದರೆ ಗೊಂದಲವಾಗುತ್ತದೆ. 
ಆದುದರಿಂದ ಜೂನಿಯರ್‌ ಕಾಲೇಜ್‌ ಮಾಡಿ ಪಿ.ಯುಸಿ. ಎರಡು ವರ್ಷ ಓದಿದರೆ ಮತ್ತೆ ಕೆಲವರು 
1ನೆಯ ಸ್ಥ್ಯಾಂಡರ್ಡಿನಲ್ಲಿ ಹೈಸ್ಕೂಲಿನಲ್ಲಿ ಓದುತ್ತಿರುತ್ತಾರೆ. ಅವರೆಲ್ಲರೂ ಆದಾದನಂತರ ಕಾಲೇಜಿಗೆ 


ಒಂದೇ ತರಗತಿಗೆ ಹೋಗುತ್ತಾರೆ. ॥ನೆಯ ಸ್ಲಾಂಡರ್ಡಿನಲ್ಲಿ ಓದುವವರಲ್ಲೂ ಮತ್ತು ಪಿಯುಸಿಯಲ್ಲಿ 


pr) ಎನಿ ಣಾ pr ka 
ಓದುವವರಲ್ಲೂ ಪಾಸಾಗುವವರ ಸಂಖ್ಯೆಲ್ಲಿ ಹೆಚ್ಚು ವೃತ್ಯಾಸವೇಸೂ ಇಲ್ಲ. ಕಾಲೇಜುಗಳಲ್ಲಿ ಲೆಕ್ಷರ್‌ 
ಕೊಡುವ ಕ್ರಮಕ್ಕೂ ಹೈಸೂಲಿಸಲ್ಲಿ ಟ್ವೂಷನ್‌ ಕೊಡುವುದಕ್ಲೂ ವೃತ್ನಾಸವಿದೆ. ಸುಮನೆ ಪಶ್ನೆಗಳಿಗೆ 
ಸಲ % 2 p) $ PR) ಅರ್‌ 
ಉತ್ತರ ಬರೆಸುವುದು ಸರಿಯಾದ ಪರೀಕ್ಷೆಯಲ್ಲ. ಮಾನವನ ತಿಳಿವಳಿಕೆ ಮಟ್ಟ ಎಷ್ಟು ಮಟ್ಟಿಗೆ 
ಏರಿದೆ ಎಂಬುದು ಪ್ರಾಮುಖ್ಯವಾದುದು. ಹೈಸ್ಕೂಲಿನಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುತ್ತಾರೆ. 


ಮುಂದೆ ಎಂಜಿನಿಯರಿಂಗ್‌ ಮೆಡಿಕಲ್‌, ಲಾ ಮುಂತಾದವುಗಳಲ್ಲಿ ಯಾವುದನ್ನು 


148 


4" 


೦ದು ವರ್ಷ ಹಕ 


a3 


3 


ಬ್ಲಾಕ್‌ ಗ್ರಾಂಟು ಎಂ 


ರೂಪಾಯಿಗಳಷ್ಟು 


ಸಾರಿ 29೮ 


ಈ 


ವೀ 


4 


2. 


ಕೊಡುವ ಗ್ರಾಂಟು ನಿಲುವ ಸಂಭವವಿದೆ. ಮುಂದೆ ಇದ 


ನಿಲಯದವರು ಆವರು ಮಾಡುವ 


೦ದ ಮೆಸೂರು ವಿಶವಿದ್ದಾ 


ವಿದ್ಧಾ 
[) 


pe 
ಲು 

= 
ವ 


ರುವಿ 


ಲಯಕ್ಸಾಗಿ 
ವಿಲ್ಲ ಈಗ 


ನ 


ವ Fi) 
ಸಾಧ್ಯ 


ದಿ 


p) 


-_ 
\ 


ತೆ 
೪ 


ನರೋ ಅದರಂ 


kK 


೪ 


pe 
fh 


ಗ್ರಾಂಟು 


ರು ಏನು 


ನವರ 
೦ಡಿಚರುಗಳು ಏ 


pe 
ಖು 


೦ಟು ಕಸ 


P 


el 
ನಕ 


-: 


ಹೂ ಎಕ್ಸ್‌ 


ಟ್‌ ಹಾಃ 
[] 


ವರ ಆಡಿಟೆಡ್‌ ಅಕೌಂ 


¥e 


ದು 
pe 
ತ 


| O 
Bu 
(A 
[eS 
CR 
1 
w” 
[ee 
೧ ಗ 
೫ ot 
$5 
R 
#8 
p 8 
ಇ ೪ 
4 
2p 
ದಲ 
FA 
12 
[7] ೧ 


ಯೊ 


ಸಳ 

RB 
WB [€4 
[ee 
© Ke 
# f 
3 ಸ 
pf 
[7 iri 
8 
RR 


[0 
EN (9 
4 1 


ದಲಾವಣ್‌ಗಳ ವಿಚಾರವಾಗಿ 


[3 


ಮತ್ತು ಇಂಜನಿಯರಿಂಗ್‌ ಎಜ್ಯುಕೇಷನ್‌ನಲ್ಲಿ ಬಹಳ ನ ವ್ಯತ್ಯಾಸವಿದೆ. ಇಂಜನಿಯರಿಂಗ್‌ 
ಮತ್ತು ಮಡಿಕಲ್‌ ವಿದ್ಧಾಬ್ಯಾಸ ಲ ಸರ್ಕಾರಿ ಕಾಲೆ Jah ವರ್ಷಕ್ಕೆ 400ರೂಪವಾಯಿ ಫೀಸು 
ಇದೆ. ಪ್ರೈವೇಟ್‌ ಕಾಲೇಜುಗಳಲ್ಲಿ ಸಾವಿರದ ಐನೂರು ರೂಪಾಯಿ ಇದೆ. ಪ್ರೈವೇಟ್‌ ಕಾಲೇಜುಗಳಲ್ಲಿ 
ಲಾಭ ನಷ್ಟ ಇಲ್ಲದ ರೀತಿಯಲ್ಲಿ Weis ಎದ್ಯಾಶುಲ್ಧ್ಲ ವಸೂಲು ಮಾಡಬೇಕಾಗಿದೆ ಎಂದು 
ಹೇಳುತ್ತಾರೆ. ಐದರಲ್ಲಿ ಅರ್ಥ ಇದೆ. ಇಂಜನಿಯರಿಂಗ್‌ ಕಾಲೇಜು ಆಗಲಿ ಅಥವಾ ಮೆಡಿಕಲ್‌ 
ಕಾಲೇಜು ಆಗಲಿ ಇವತ್ತಿನ ದಿವಸ ಕಾಲೇಜನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತಿರತಕ್ಕ ಖಾಸಗಿ 
ಸಂಸ್ಥೆ ಲಾಭ ನಷ್ಟದ ದಿವಸ ಕಾಲೇಜನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತಿರತಕ್ಕ ಖಾಸಗಿ ಸಂಸ್ಥೆ 


ಲಾಭ ನಷ್ಟದ ಮಿತಿಯನ್ನು ಇಟ್ಟು ಕೊಂಡು ಕಾಲೇಜಿನ ಖರ್ಚು ಏನಿದೆ ಅದನ್ನು ಸರ್ಕಾರದವರು 
ಕೊಡುವುದರಲ್ಲಿ ಕಳೆದು ಉಳಿದಿದ್ದು ವಿದ್ಯಾರ್ಥಿಗಳಿಂದ ಕೂಡ ಆ ರೀತಿ ಮಾಡುತ್ತಾ ಇಲ್ಲಿ ಒಂದಕ್ಕೆ 
ಎರಡುಪಟ್ಟು ಮೂರು ಪಟ್ಟು ವಸೂಲು ಮಾಡುತ್ತಾರೆ. ಇದು ದೇಶದಲ್ಲಿ ಇರತಕ್ಕ ದೊಡ್ಡ ಕೊರತೆ. 
ಹುಡುಗರನ್ನು ಮಡಿಕಲ್‌ ಕಾಲೇಜಿಗೆ ಆಗಲಿ, ಇಂಜನಿಯರಿಂಗ್‌ ಕಾಲೇಜಿಗೆ ಆಗಲಿ ಸೇರಿಸಬೇಕಾದರೆ 
ಕ್ಯಾಪಿಟೇಷನ್‌ ಫೀಜನ್ನು ತೆಗೆದುಕೊಳ್ಳುತ್ತಾರೆ. ಮೆಡಿಕಲ್‌ ಕಾಲೇಜಿನಲ್ಲಿ ಐದು ಸಾವಿರದಿಂದ ಏಳು 
ಎಂಟು ಸಾವಿರದವರೆಗೂ ವಸೂಲು ಮಾಡುತ್ತಾ ಇದ್ದಾರೆ. ಅವರು ಹೇಳತಕ್ಕ ವಾದ ಒಂದೇ ನಾವು 
ನಡೆಸತಕ್ಕ ಕಾಲೇಜುಗಳಿಗೆ ಸರ್ಕಾರದವರು ಯಾವ ಸಹಾಯ ದವ್ಯವನ್ನೂ ಕೊಡುತ್ತಿಲ್ಲ. ಆದ್ದರಿಂದ 
ಅವರು ಮಾಡಬೇಕಾದ ಕೆಲಸವನ್ನು ನಾವು ಮಾಡುತ್ತಾ ಇದ್ದೇವೆ, ಅದರಿಂದಾಗಿ ಹಣವನ್ನು 
ಪೋಷಕರಿಂದಾಗಿ, ವಿದ್ಯಾರ್ಥಿಗಳಿಂದಾಗಲಿ ವಸೂಲಿ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆವರ 
ವಶದ ಏನೇ ಇರಲಿ, ಇವತ್ತಿನ ದಿವಸ ಸರ್ಕಾರದವರು ಮುಂದಾಗಿ ಬಂದು ನಮ್ಮ ದೇಶದಲ್ಲಿ 
ಅಗತ್ಯವಾಗಿ ಇರಲಿ, ಇವತ್ತಿನ ದಿವಸ ಸರ್ಕಾರದವರು ಮುಂದಾಗಿ ಬಂದು ನಮ್ಮದೇಶದಲ್ಲಿ ಅಗತ್ಮವಾಗಿ 
ಬೇಕಾಗಿರತಕ್ಕ ಇಂಜನಿಯರಿಂಗ್‌ ಮತ್ತು ಮೆಡಿಕಲ್‌ ಕಾಲೇಜು ಖಿದಾಬ್ಯಾನವನ್ನು ಕೊಡತಕ್ಕ 
ಜವಾಬ್ದಾರಿಯನ್ನು ಅವರೇ ನೇರವಾಗಿ ತೆಗೆದುಕೊಂಡು ವಿದ್ಧಾರ್ಥಿಗಳ ಮೇಲೆ ಬೀಳತಕ್ಕ ಭಾರವನ್ನು 
ಕಡಿಮೆ ಮಾಡುವುದು ಬಹಳ ಆಗ ತ್ಯ ಎಂದು ಬತ್ತಿ ಹೇಳುತ್ತೇನೆ. ಏಕೆಂದರೆ, ಇಂಜನಿಯರಿಂಗ್‌ 
ಮತ್ತುಮೆಡಿಕಲ್‌ ಈ ಒಂದು ಉತ್ತಮ ವಿದ್ಧಾಭ್ಯಾಸವನ್ನು ಬಡವನು ಹೊಂದುವುದಕ್ಕೆ ಶಕ್ತಿಸಾಲದು. 
ಮನೆ. ಮಠ ಗದ್ದೆ, ಹೊಲ ಮಾರಿದರೂ ಕೂಡ ಈ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸುವುದಕ್ಕೆ 


\ 
ಲ [4 


ಸಾಧ್ಯ ವಾಗುವುದಿಲ್ಲ. ಆದ್ದರಿಂದ ಪ್ರೆ.ವೇಟ್‌ ಕಾಲೇಜುಗಳಲ್ಲಿ ಇರತಕ್ತ ಈ ಕ್ವಾಪಿಟೇಷನ್‌ ಫಿ ಖೀಸನ್ಟು 
Ke) ಜೆ % 8 
ತಪ್ಪಿಸುವು ಪಿಸ ಜ್ಯುಕೇಷನ್‌ ಎಲ್ಲವನ್ನೂ ಪೂರ್ಣವಾಗಿ ಸರ್ಕಾರದವರೇ ತೆಗೆದುಕೊಂಡರೆ 


a ps pe pe pe ರ್‌ ಲ ಖಿ ್‌. 
ಫೀಸನ್ನು ಹಾಕಿ ಆವರನ್ನು ಬಹಳ ಕಷ್ಟಕ್ಕೆ ಗುರಿ ಮಾಡಲು ಅವಕಾಶ ಮಾದಿಕೊಟ್ಟಂತೆ ಆಗುತ್ತದೆ. 
ರ ಣೇ ಲಲಿ ಮೂಗ pe pL PR pS ದೆ A pe 
ಅಂತಹ ಪರಿಸ್ಲಿತಿ ಈಗಲೂ ಇದೆ ಮುಂದಿಯೂ ಕೂಡ ಉಂಟಾಗುತ್ತದೆ. ಇದನ್ನು ನಿವಾರಣ 
ಫಿ 
ಗ Wy) Nd pe — - 


9) 
@ 
3) 


pS 


ಿ 
ನೇಮಕ ಮಾಡತಕ್ಕ ವಿಚಾರದಲ್ಲಿ ಒಂದು ವಿಶ್ವವಿದ್ಧಾನಿಲಯಕ್ಕೂ ಇನ್ನೊಂದು 
ನಿಲಯಕ್ಕೂ ವ್ಯತ್ಯಾಸವನ್ನು ಇಟ್ಟುಕೊಂಡು ಬರುತ್ತಾ ಇದ್ದೀರಿ. ಇತ 

ದ್ಯಾನಿಲಯಕ್ಕೆ ಸರ್ಕಾರದವರೇ ವೈಸ್‌ ಚಾಸ್ತಲರನ್ನು ಚಾನ್ಸಲರ್‌ ಆವರ ಮುಖಾಂತರ ಯಾರನ್ನು 
ಕಾದರೂ ನೇರವಾಗಿ ನೇಮಕ ಮಾಡತಕ್ಕ ಪದ್ದತಿ ಇದೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಬೇರೆ 
ಒಂದು ಪದ್ಧತಿ ಇದೆ. ಸಿಂಡಿಕೇಟ್‌ ಅವರು ಪ್ಮಾನಲ್‌ ಮಾಡಿಕೊಂಡು ಅದರಿಂದ ಆರಿಸತಕ್ಕ 
ಪದ್ದಶಿಯನ್ನು ಇಟ್ಟುಕೊಂಡಿದ್ದರೆ. ಬೆಂಗಳೂರು ವಿಶ್ವವಿದ್ಧಾನಿಲಯ ್ಲಿ ಆರಿಸಿಕೊಳ್ಳಬಹುದು ಇಂತಹ 
ಒಂದು ಪದ್ಧತಿ ಇದೆ. ಸಿಂಡಿಕೇಟ್‌ ಅವರು ಒಂದು ಕಮಿಟಿ ಮಾಡುತ್ತಾ ಕಮಿಟಿಯವರು ಒಂದು 
ಪ್ಯಾನಲ್‌ ಆಫ್‌ ನೇಮ್ಸ್‌ ಕಳುಹಿಸುತ್ತಾರೆ. ಅದರಿಂದ ಯಾರನ್ನೂ ಬೇಕಾದರೂ ಆರಿಸಿಕೊಳ್ಳಬಹುದು. 
ಇಂತಹ ಒಂದು ಪದ್ಧತಿ ಇದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ತಾವು ನೇರವಾಗಿ ವೈಸ್‌ 
ನಾನ್ಸಲರನ್ನು ನೇಮಕ ಮಾಡತಕ್ಕ ಕಾಲದಲ್ಲಿ ಹೊರಗಿನವರನ್ನು ಆಮದು ಮಾಡತಕ್ಕ ಪದ್ಧತಿಯನ್ನು 
ಅವರು ರಿಟೈರ್‌ ಅದ ಮೇಲೆ 58 ವರ್ಷ ವಯಸ್ಸಿನ ಸರ್ಕಾರದ ಆರ್ಡರ್‌ ಬಂದಿದೆ. ಏತನ್ಮಧ್ಯೆ 
ಮೂರು ನಾಲ್ಕು ತಿಂಗಳು ಕಾಲ ಈ ಆರ್ಡರ್‌ ಜಾರಿಯಲ್ಲಿರಲಿಲ್ಲ. ಆ ಮಧ್ಯ ಕಾಲದಲ್ಲಿ ನಿವೃತ್ತಿ 
ಮಾಡಿರುವುದು ಸರಿಯಿಲ್ಲ. ಈ ಸಂಬಂಧದಲ್ಲಿ ಈ ಕೇ } ಪ್ರೀಂ ಕೋರ್ಟುಗಳಿಗೆ 
ಹೋಗಿದೆ. ಅವರಿಗೆ ಸೌಲಭ್ಯ ದೊರೆಯಬೇಕು ಇದು ಅಗತ್ಯ. ಅಂಥವರು ಆರೇಳು ನೂರು ಜನ 
ಇರಬಹುದು. ಕೇವಲ ಹೈಕೋರ್ಟು ಸುಪೀಂಕೋರ್ಟಗೆ ಹೋದವರಿಗೆ ಮಾತ್ರ ರಿಯಾಯಿತಿ 
ಕೊಡುತ್ತೇವೆ ಸೌಲಭ್ಯ, ಕೊಡುತ್ತೇವೆ ಎಂಬ ವಾದ ಸರಿಯಲ್ಲ. ಹೈಕೋರ್ಟು ಸುಪ್ರೀಂಕೋರ್ಟಿಗೆ 


ಹೋಗದೆ ಇದ್ದಂಥ ಎಲ್ಲರಿಗೂ ರಿಯಾಯಿತಿ ದೊರಕುವ ಏರ್ಪಾಡು ಮಾಡಬೇಕು ಎಂದು ಈ 


( 
t 
3) 


2) 


¢ 
C 


4 
t 


ವಿ 
e 


ಬೆ 
(218 
b 
kof 
ಬಿ 


d 


pe (ವಿ.ಸ. ನಡವಳಿಕೆ ದಿನಾಂಕ : !6ದೇ ಮಾರ್ಚ್‌, 1966) 


—x— 


ಸಂಸದೀಯ ಪಟು 151 


ಶಾಸಕರ ವೇತನ ಏರಿಕೆ ಕುರಿತು * 


ಶ್ರೀ ಎಸ್‌.ಶಿವಪ್ತ (ಶವಣಬೆಳಗೊಳ) : ಮಾನ್ಯ ಅಧ್ಯಕ್ಷರೇ. ಶ್ರೀಮಾನ್‌ ಶಿದ್ದಯ್ಕ 
ಕಾಶೀಮಠರವರು ಮಂಡನೆ ಮಾಡಿರತಕ್ಕ ಶಾಸಕರ ವೇತನದ ಏರಿಕೆಯ ಮಸೂದೆಯನ್ನು ನಾನು 
ವಿರೋಧರ ಮಾಡುತ್ತೇನೆ. ಇವೊತ್ತು ದೇಶದಲ್ಲಿರತಕ್ಕ ವಾಸ್ತವಿಕ ಪರಿಸ್ಥಿತಿಯನ್ನು ಆಳತೆ ಮಾಡಶಕ್ಕದ್ದು 
ನಮ್ಮೆಲ್ಲರ ಕರ್ತವ್ಯವಾಗಿದೆ. ಶ್ರೀಮಾನ್‌ ಶಿದ್ದಯ್ಯ ಕಾಶೀಮಠರವರು ಈ ಮಸೂದೆಯನ್ನು ಮಂಡನೆ 
ಮಾಡತಕ್ಕ ಕಾಲದಲ್ಲಿ ಒಂದೆರಡು ಕಾರಣಗಳನ್ನು ಅವರು ಹೇಳಿದ್ದಾರೆ. ಇವೊತ್ತು ಜೀವನದ ವೆಚ್ಚ 
ಜಾಸ್ಟಿಯಾಗಿರತಕ್ಕ ಈ ಕಾಲದಲ್ಲಿ ತಮ್ಮ ಕಾನ್‌ಸ್ಲಿಟುಯೆನ್ನಿಯಲ್ಲಿ ಹೆಚ್ಚಿಗೆ ಪ್ರವಾಸ ಮಾಡಬೇಕಾದ 
ಕರ್ತವ್ಯವಿರುವಾಗ ಮತ್ತು ದೇಶದಲ್ಲಿ ಇರತಕ್ಕ ಆನೇಕ ದೊಡ್ಡ ದೊಡ್ಡ ಕಾಮಗಾರಿಗಳು ಹೇಗೆ ನಡೆಯುತ್ತಿವೆ 
ಎನ್ನುವುದನ್ನು ನೋಡಿ ಅದರ ಮೇಲೆ ಸಲಹೆಗಳನ್ನು ಮಾಡುವುದಕ್ಕೆ ಸಾಕಷ್ಟು ನಮಲ್ಲಿ 
ಸಹಾಯವಿಲ್ಲದಿರುವುದರಿಂದ ಈ ಒಂದು ಮೇತನದ ಏರಿಕೆಯಿಂದ ಇಂತಹ ಒಂದು ಸಹಾಯ 
ಒದಗಬಹುದು ಎನ್ನುವ ಉದ್ದೇಶವನ್ನು ತಮ್ಮ ಮಸೂದೆಯ ಸಮರ್ಥನೆಗಾಗಿ ಈ ಸಭೆಯ 
ಮುಂದಿಟ್ಟಿದ್ದಾರೆ. ಇವೊತ್ತು ನಾವು ದೇಶದಲ್ಲಿರತಕ್ಕ ಗೊಂದಲ ಪರಿಸ್ಥಿತಿ ಹಾಗೂ ಕಷ್ಟದಲ್ಲಿರತಕ್ಕ 
ಅನೇಕ ಜನ ಸಾಮಾನ್ಯರ ಮದ್ಯೆ ಇರುವಂತಹ ಪರಿಸ್ಥಿಶಿಗಳನ್ನೆಲ್ಲಾ ನೋಡುತ್ತಿದ್ದರೂ ಇಂತಹ 
ಸಂದರ್ಭದಲ್ಲಿ ಈ ವೇತನವನ್ನು ಏರಿಸಬೇಕೆಂದು ತೆಗೆದುಕೊಂಡು ಬಂದಿರತಕ್ಕದ್ದು ನಮ್ಮ 
ಸಮಸ್ಥೆಯನ್ನು ಇನ್ನೂ ದೊಡ್ಡದಾಗಿ ಮಾಡಿದೆ; ಮತ್ತು ನಮ್ಮ ಸಮಸ್ಥೆಯ ಪರಿಹಾರವನ್ನೇ ದೊಡ್ಡದು 
ಮಾಡಿಕೊಂಡು ಹೋಗುವ ಸಾಹಸವನ್ನು ಮಾಡುವುದು ಸರಿಯಲ್ಲ; ಮತ್ತು ದೇಶದಲ್ಲಿ ಇರತಕ್ಕ 
ನಮಗಿಂತಲೂ ಕೆಳದರ್ಜೆಯ ಜನರು ಒಪ್ಪತ್ತು ಊಟವೇ ಇಲ್ಲದೇ ಅರೆಹೊಟ್ಟೆಯಲ್ಲಿದ್ದು ಜೀವನ 
ಮಾಡುವವರ ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ಅದು ಸಫಲವಾಗುತ್ತಿತ್ತು. ಇವೊತ್ತು ಸರಕಾರ 
ಇಲ್ಲಿ ಕೊಡುವ ಆಶ್ಹಾಸನೆಗಳಂತೆ ಕೆಳದರ್ಜೆ ನೌಕರರುಗಳಿಗಾಗಲೀ, ಕಾರ್ಮಿಕರುಗಳಿಗಾಗಲೀ ರೈತ 
ವರ್ಗದವರಿಗಾಗಲೀ ನೀವು ಮಾಡಬೇಕಾದ ಕೆಲಸಗಳನ್ನಾದರೂ ಮಾಡಿದ್ದೀರಾ ಎಂದು ಸರಕಾರವನ್ನು 
ಅನೇಕ ಬಾರಿ ಕೇಳಿದ್ದೇವೆ. ಇವೊತ್ತು ಈ ದೇಶದಲ್ಲಿರತಕ್ಕ ನೂರಾರು ಜನ ನಿರ್ಗತಿಕರಾಗಿರುವವರ 
ಕಾರ್ಯಗಳಿಗಾಗಿ ಹೆಚ್ಚು ಹಣವನ್ನು ವ್ಯಯ ಮಾಡಬೇಕಾಗಿ ಬಂದಿದೆ ಎಂದು ಹೇಳಿದ್ದರೆ ಅಂತಹ 
ಸನ್ನಿವೇಶಗಳನ್ನು ನಾಮ ಒಪುತ್ತಿದ್ದೆವು. ಇದಕ್ಕೆ ಬದಲಾಗಿ ನಮ್ಮ ಕಷ್ಟಗಳೇ ಹೆಚ್ಚು ಎಂದು ಇದನ್ನು 
ಮುಂದು ಮಾಡಿ ಇಲ್ಲಿ ಈ ಶಾಸನ ತಂದು ಶಾಸಕರುಗಳ ವೇತನದ ಏರಿಕೆ ಬಗ್ಗೆ ನಮ್ಮ ಒಪ್ಪಿಗೆಯನ 
"ಳುತ್ತಿದ್ದಾರೆ. ಈ ವರ್ಷ ವ್ಯವಸಾಯ ಮಾಡುವ ರೈತಾಪಿ ಜನರ ಒಳಿತಿಗಾಗಿ ಏನಾದರೂ 
ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆಯೇ ಮತ್ತು ಇದರ ಪರಿಣಾಮಪೇನಾಗುತ್ತದೆ 


ವ 
ಲ್ಲ 


ಹಣ ಎಷು ಎಂಬುದನ 


ಇ 


pL) py _, 
ದಲಯುಂಬುದದ್ದು ನಾವು ₹ 


ನೂ 


ಖಾಂತರ ಸರ್ಕಾರವನ್ನು ಹೋದ 


ಯಾವ ಮಟದಲ್ಲಿದೆ ಖಜಾನೆಯಲ್ಲಿ 


2 
AL 
e 


ಪರಿ 


ಸ pS ES) __ 
ಲದಲ್ರಿ ನಮ ದೇಶದ ಹಣಕಾಸಿನ 


ಣಾ 


ನಂದ 


ಷಿ 
[| 
[3] 


ಗಿ ರಿಜರ್ವ್‌ ಬ್ಲಾಂ 


ಪರಿಹಾರವನ್ನು ಕಂಡುಹಿಡಿಯುವು 


ಭಿಗೆ 


ಲ 


(=) 


ಳು ಸಿಗುತ್ತದೆಂಬ ನಂಬಿಕೆಯಿಂದ ಬಂದಿದ್ದರೂ 


ಗ 


1250 ರೂಪಾಯಿ 


ಫಿ ನಿ 
ಲ್ಲಗಳೆಯುವಂಶಿಲ್ಲ. ತಿಂಗಳಿ 


ಆ f 


ರಿಗೂ 


4 
ಬ್ಲ 


fees 


ತ್ತದೆಂದು ಹಿಂದೆ ಒಂದು ಸಾರಿ ಮಾನ್ನ ಶ್ರೀ ಕಂಠಿ 


ಬೇಕು. ಹಣ ಎಂದರೆ ಹೆಣ ಕೂಡ ಬಾಯಿ ಬಿಡು 


ps) 


ವ್ಹಂಗವಾಗಿ ಹೇಳಿದೆ. 


ನ್ನು 


: ಹಣಕ್ಕೆ ಹೆಣ ಕೂಡ 


) 


ವೇಣೆ ಬಾಯಿ ಬಿಡುವುದಿಲ್ಲವೆಂದು ನಾನು ಕೇಳಿದೆ. 


[) 


ನಾಯ ಶಾಖೆಯ ಮಂತಿಗಳು 


€ ಎಸ್‌.ಆರ್‌. ಕಂಠಿ ( 


ಶ್ರಿ 
ತಿ 


ಣಾ: 


ನಿಕ 


» 


ಎ 
AE) 
pr 


ಬಾಯಿ ಬಿಡು 


ನಗು) 


( 


ಣಾ 


ಕಂಠಿಯವರು ಬಾಯಿ ಬಿಟ್ಟರಲ್ಲಾ! 


ಳವರ ಬಾಯಿಗಳನ್ನು ಬಿಡಿ 


pe 
( 


ವಿರೋಧಪ 


ಯಿ 


ವಾಗಿ 100 ಆಥವಾ 150 ರೂಪಾ 


ಕು ಲ್ಲಕ 


ವಲಕ್ಷ 


[d 
iN 


ಇಲ್ಲ. ಹೀಗೆ ಕೆ 


ಮಾಡಬಾರದು ಎಂಬುದಾಗಿ ನಾ 


ನಿ 
( 


ವಾಗಿ ಹಾ 


ಹಣಕಾ 


[1 


ನಿಮ 


[4 4 
ಳಿ ಕ 
3 
@ 1 
p 8 
fx 
YB 
I WF 
ks k3 
5 B 
n 4 
“೪2 1 
[4 3) 
i ೧” 
bi 
£ 
» B 
H 2 
£33 
Is) 4 
8 
5 
eT) 
ಗ” 
yj 
ಕು ” 
ಪ್ಲ 
5 K 
A TW 
೫ ೫ 


ಸಂಸದೀಯ ಪಟು 153 


ಬಂದರೂ ಈ ದೇಶದ ಸೇವೆಯನ್ನು ಮಾಡಬೇಕು, ಕಾಂಗೆಸ್‌ ಸರ್ಕಾರ ಮಾಡತಕ್ಕ ಅನರ್ಥಕಾರಕ 
ನೀತಿಗಳನ್ನು ಎದುರಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಧೈರ್ಯವಾಗಿ ಹಾಗೂ 


ಉತ್ಸಾಹದಿಂದ ದೀಕ್ಷೆ ತೊಟ್ಟು ಇಲ್ಲಿಗೆ ಬಂದಿದ್ದಾರೆ. 
(Claps fromthe Opposition Side) 


ಈಗ ನೀವು ಏನೋ ಒಂದು ಜಾಲನನೊಡ್ಡಿ 150 ರೂಪಾಯಿಗಳನ್ನು ಶಾಸಕರಿಗೆ ಜಾಸ್ತಿ 
ಮಾಡಿ, ಏನೋ ಒಂದು ರೀತಿಯ ತಂತ್ರವನ್ನು ಕೂಡ ಮಾಡುತ್ತಿದ್ದೀರಿ. ಆ ತಂತ್ರಕ್ಕೆ ಒಳಗಾಗದಾರದೆಂದು 
ನಾವೆಲ್ಲರೂ ಅರಿತುಕೊಂಡಿದ್ದೇವೆ. ನಮ್ಮವರು ಆದಷ್ಟು ಅವರ ಕರ್ತವ್ಯಗಳನ್ನು ಮಾಡುತ್ತಿದ್ದಾರೆ. 
ಶೀಮಾನ್‌ ಸಿದ್ದಯ್ಯ ಕಾಶೀಮಠ್‌ ಅವರು ಈ ಮಸೂದೆಯನ್ನು ಮಂಡಿಸುವಾಗ ಅವರ ಕಷ್ಟಗಳನ್ನು 
ಹೇಳಿಕೊಂಡಿದ್ದಾರೆ. ನನ್ನ ಮಿತ್ರರಾದ ಶ್ರೀ ಶೆಟ್ಟರ್‌ ಅವರು ಬಹಳ ಚೆನ್ನಾಗಿ ನಮ್ಮ ದೇಶದ ರಾಜಕೀಯ 
ಪಿತೃಗಳಾಗಿದ್ದಂಥ ಪೂಜ್ಯ ಮಹಾತ್ಮಾ ಗಾಂಧಿಯವರ ಜೀವನದ ಚಿತ್ರವನ್ನು ಈ ಸಭೆಯ ಮುಂದೆ 
ಇಟ್ಟಿದ್ದಾರೆ. ಅವರು ಈ ಸಭೆಯಲ್ಲಿ ಕೊಟ್ಟ ಆ ಚಿತ್ರಕ್ಕಿಂತ ಮತ್ತೆ ಬೇರೆ ಇನ್ನಾವ ಚಿತ್ರವನ್ನೂ ನಾವು 
ಕೊಡುವುದಿಲ್ಲ. ಅವರ ಒಂದು ಆದರ್ಶ ಚಿತ್ರಕ್ಕಿಂತ ಮತ್ತೆ ಬೇರೆ ಯಾವ ಒಂದು ಆದರ್ಶ ಚಿತ್ರವನ್ನೂ 
ಕೊಡುವುದಕ್ಕಾಗುವುದಿಲ್ಲ. ರಾಜಕೀಯದಲ್ಲಿ ಸೇವೆ ಮಾಡುವ ಮನುಷ್ಯನಿಗೆ ಇಷ್ಟೇ ಹಣ ಬೇಕೆಂದು 
ಯಾರೂ ಹೇಳುವುದಕ್ಕಾಗುವುದಿಲ್ಲ. ಕೇವಲ 400 ರೂಪಾಯಿಗಳು ಅಂದರೆ ಆದರಿಂದ ಕ್ಷೇತ್ರದಲ್ಲಿ 
ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಅನೇಕ ಲಕ್ಷಾಂತರ ರೂಪಾಯಿಗಳು ಬೇಕಾಗಿದೆ. ಅದನ್ನು 
ಸರ್ಕಾರದ ವತಿಯಿಂದ ಖರ್ಚು ಮಾಡಬೆಕಾದ ಕೆಲಸಗಳಿಗಾಗಿ ವಿನಿಯೋಗಬೇಕಾಗಿದೆ. ಇವತ್ತಿನ 
ದಿವಸ ಅನೇಕ ಕ್ಷೇತ್ರಗಳಲ್ಲಿ ವಾಹನಗಳ ಕೊರತೆ ಬಹಳವಾಗಿ ಇದೆಯೆಂದು ಇದೇ ಶಾಸನ ಸಬೆಯಲ್ಲಿ 
ಹಿಂದೆ ಅನೇಕ ಸಾರಿ ಅನೇಕ ಸದಸ್ಯರು ಮಾತನಾಡಿದ್ದಾರೆ. ನಿಜವಾಗಿ ಕೆಲಸವಿಲ್ಲದ ಜೀಪುಗಳು 
ಎಷ್ಟೊ ಇವೆ. ಶಾಸಕರಾದಂತಹವರಿಗೆ ಅವರ ನೆರವಿಗಾಗಿ ಇಂತಹ ಜೀಪುಗಳನ್ನು ಎಲ್ಲಾ ಕ್ಷೇತಗಳಿಗೂ 
ಒಂದು ತಿಂಗಳಿಗೆ ಒಂದು ವಾರದ ಕಾಲ ಒದಗಿಸಿಕೊಟ್ಟರೆ ಆಯಾ ಕ್ಷೇತಗಳಲ್ಲಿ ಎಷ್ಟೋ ಅಭಿವೃದ್ಧಿ 
ಕಾರ್ಯಗಳು ಆಗುತ್ತವೆ. ಈಗ ಒಂದೊಂದು ತಾಲ್ಲೂಕಿನಲ್ಲಿಯೂ ಐದಾರು ಜೀಪುಗಳು 
ಕೆಲಸವಿಲ್ಲದೆಯೇ ಬಿದ್ದಿವೆ. ಅವು ಕೇವಲ ಭೋಗ ವಿರಾಸಗಳಿಗೆ ಮಾತ್ರ ಓಡಾಡುತ್ತಾ ಇವೆ. ಪಹಿಯೊಂದು 
ಕ್ಷೇತದಲ್ಲಿ ಕೇವಲ ಒಂದು ತಿಂಗಳಿಗೆ ಒಂದು ಪಾರ ಕಾಲವಾದರೂ ಅದನ್ನು ಶಾಸಕರ ಅಭಿಪ್ರಾಯದ 


ಮೇರೆಗೆ ಸುತ್ತಾಡಿಸಿದರೆ ಆ ಕ್ಷೇತ್ರಗಳಲ್ಲಿ ಎಷ್ನೋ ಅಭಿವೃದ್ಧಿ ಕೆಲಸ ಕಾರ್ಮಗಳನ್ನು ಮಾಡುವುದಕ್ಕೆ 


154 ಎಸ್‌. ತಿದಪ 


ಹೇಳುತ್ತೇನೆ. ನಮ್ಮ ಏಿಜಾನೆ ಮೇಲೆ ಹಣದ ಭಾರವನ್ನು ಹಾಕಿ ಶಾಸಕರ ವೇತನವನ್ನು ಜಾಸ್ತಿ 
ಮಾಡುವ ಕಾಲ ಇದಲ್ಲಿ. ಇದು ಬಹಳ ಅಕಾಲಿಕವಾಗಿದೆ. ನಮ್ಮ ಎದುರಿಗೆ ಬೃಹದಾಕಾರವಾದ 
ಅನೇಕ ಸಮಸ್ಯೆಗಳಿವೆ. ಸುಮಾರು 9 ಲಕ್ಷ ರೂಪಾಯಿಗಳನ್ನು ಇದಕ್ಕಾಗಿ ಖರ್ಚುಮಾಡಬೇಕಾಗಿದೆ. 
ಈಗಾಗಲೇ ನಾವು 3.95 ಕೋಟಿ ರೂಪಾಯಿಗಳ ಅಪೋ ಪಿಯೇಷನ್‌ ಬಿಲ್ಲನ್ನು ಪಾಸ್‌ ಮಾಡಿದ್ದೇವೆ. 
ಇದು ಶಾಸಕರಿಗೆ ಸಂಬಂಧಪಟ್ಟ ಪ್ರಶ್ನೆ ಇದರಿಂದ ದೇಶದ ಜನತೆಯಲ್ಲಿ ಏನು ಅಭಿಪ್ರಾಯ ಮೂಡಿ 
ಬರುತ್ತದೆಯೆಂಬುದನ್ನು ನಾವು ಯೋಚನೆ ಮಾಡಬೇಕು. ಜನತೆ ಈಗಾಗಲೇ ಇವರ ಒಂದು 
ಆಡಳಿತದಿಂದ ಬೇಚಾರಾಗಿ ಜಿಗುಪೆಗೊಂಡು ಇದ್ದಾರೆ. ಇದರಿಂದ ಜನಸಾಮಾನ್ಯರೂ ಸಹ ಇವರಿಗೆ 
ಶಾಪ ಕೊಡುವುದಕ್ಕೆ ಅವಕಾಶವಾಗಿದೆ. ಆದ್ದರಿಂದ ಈ ಮಸೂದೆಯನ್ನು ತಂದಿರುವ ನನ್ನ ಮಿತ್ರರು 
ಈ ಕೊನೆಯ ಘಳಿಗೆಯಲ್ಲಾದರೂ ಅವರ ಕಷ್ಟ ಏನೇ ಇರಲಿ ಈ ದೇಶಕ್ಕಾಗಿ ಒಂದು ತ್ಯಾಗ 
ಮನೋಭಾವ ಮತ್ತು ಪೂಜ್ಯ ಮನೋಭಾವ ಪಡೆದು ದಯವಿಟ್ಟು ಈ ಮಸೂದೆಯನ್ನು ವಾಪಸ್ಸು 
ಪಡೆಯಬೆಕೆಂದು ಅವರಿಗೆ ಭಿನ್ನಹ ಮಾಡಿ ನಾನು ಈ ಮಸೂದೆಯನ್ನು ಸಂಪೂರ್ಣವಾಗಿ 
ವಿರೋಧ ಮಾಡುತ್ತೇನೆ. 
% (ವಿ.ಸ. ಕಲಾಪ 3ನೇ ಆಗಸ್ಟ್‌ 1967) 


—k-— 


ಸಂಸದೀಯ ಪಃ 15 


(a 


ಮಹಾಜನ್‌ ಸಮಿತಿ ವರದಿಯನ್ನು ಕುರಿತ ಚರ್ಚೆ 1967 * 


ತೀ ಎಸ್‌-ಶಿವಪ್ಪ(ಶವಣಬೆಳಗೊಳ):- ಮಾನ್ಯ ಆಧ್ಯಕ್ಷರೆ ಮಹಾಜನ್‌ ಸಮಿಶಿಯ 
ವರದಿಯನ್ನು ನಾವು ಚರ್ಚೆ ಮಾಡುವ ಕಾಲದಲ್ಲಿ ಈ ಮಹಾಜನ್‌ ಸಮಿತಿಯು ನೇಮಕ ಆಗತಕ್ಕ 
ವಿಜಾರದ ಬಗ್ಗೆ ಒಂದೆರಡು ವಿಚಾರಗಳ ಹಿನ್ನೆಲೆಯಲ್ಲಿ ಹೇಳುವುದಾದರೆ. ಈ ಮಹಾಜಸ್‌ 
ಸಮಿತಿಯನ್ನು ಏರ್ಪಾಡು ಮಾಡುವುದರ ಬಗ್ಗೆ ನಾಪು ಈ ಏಕ ಸದಸ್ಯ ಆಯೋಗದ ನೇಮಕವನ್ನು 
ಬಹುವಾಗಿ ಟೀಕಿಸಿದ್ದೇವೆ. ವಿರೋಧಿಸಿದ್ದೇವೆ. ಈ ಮಹಾಜನ್‌ ಸಮಿತಿಯು ಏರ್ಪಾಟು ಆದದ್ದನ್ನು 
ಮೈಸೂರು ಸರ್ಕಾರದವರೂ ಕೂಡ ಈ ಏಕ ಸದಸ್ಯ ಆಯೋಗವನ್ನು ನಮ್ಮ ಮೇಲೆ ಹೇರಬಾರದು 
ಎಂದು ಹೇಳಿ ತಮ್ಮ ಪ್ರತಿಭಟನೆಯನ್ನು ಮೊದಲಿನಿಂದ ಸಲ್ಲಿಸುತ್ತಾ ಬಂದಿದೆ ಮತ್ತು ನಮ್ಮ 
ವಿರೋಧಪಕ್ಷದವರೂ ಕೂಡ ಮೈಸೂರು ದೇಶದಲ್ಲಿ ಈ ಗಡಿ ಸಮಸ್ಮೆಯನ್ನು ಬಗೆಹರಿಸುವುದಾದರೆ 
ಬಿಡಿ ಬಿಡಿಯಾಗಿ ಕೇವಲ, ಮಹಾರಾಷ್ಟ, ಮೈಸೂರು ಗಡಿ, ಮೈಸೂರು, ಕೇರಳ ಗಡಿ ಹೀಗೆ ಬಿಡ 
ಬಿಡಿಯಾಗಿ ತೆಗೆದುಕೊಂಡು ಒಬ್ಬರ ಒತ್ತಾಯಕ್ಕೆ ಒಳಗಾಗಿ ಮಾಡತಕ್ಕ ಕಾರಣವಿಲ್ಲ ಎಂದು ನಾವು 
ಹೇಳಿದ್ದೇವೆ. 


ನಮ್ಮ ಮೈಸೂರು ಸರ್ಕಾರದವರು ಆ ರೀತಿ ಹೇಳಿದರೂ ಕೂಡ ಕೊನೆಗೆ ಕಾಂಡೆಸ್‌ 
ಹೈಕಮ್ಕಾಂಡ್‌ನಲ್ಲಿ ಮತ್ತು ಕೇಂದ್ರದಲ್ಲಿ ಅವರ ಒತ್ತಾಯಕ್ಕೆ ಮಣಿಯಬೇಕಾಯಿತು. ಈ ಒಂದು 
ಆಯೋಗದ ಶಿಶು ಉತ್ಪತ್ತಿ ಆದದ್ದು ಮಹಾರಾಷ್ಟದವರಿಂದ ಶ್ರೀಮಾನ್‌ ಚವಾಣರು ಮತ್ತು 
ಶೀಮತಿ ಇಂದಿರಾಗಾಂಧಿಯವರಿಂದ ಈ ಮಹಾಜನ್‌ ಕಮಿಷನ್‌ ಈ ದೇಶದಲ್ಲಿ ಉತ್ಪತ್ತಿಯಾಯಿತು. 
ಇವೊತ್ತಿನ ದಿವಸ ಯಾರ ಗರ್ಭದಿಂದ ಈ ಶಿಶು ಜನನವಾಯಿತೋ ಅವರು, ಅದನ್ನು ಹೆತ್ತ ತಂದೆ 
ತಾಯಿಗಳು ಎಂದರೆ ಮಹಾರಾಷ್ಟದ ನಾಯಕರು ಈ ಮಹಾಜನ್‌ ವರದಿ ನಮಗೆ ಬೇಕಾಗಿಲ್ಲ. 
ಇದರಲ್ಲಿ ನಮಗೆ ಪೇಮವಎಲ್ಲ ಎಂದು ಹೇಳಿದ್ದಾರೆ. ಇದರ ಅಭಿಪ್ರಾಯ ಏನಿದೆ ಎಂಬುದನ್ನು 
ತಿಳಿದುಕೊಳ್ಳದೆ ಈ ಮಹಾಜನ್‌ ಸಮಿತಿಯನ್ನು ನೇಮಕ ಮಾಡಿದಂತಹ ಕೇಂದ್ರದ ಗೃಹಖಾತೆಯ 
ಸಚಿವರು, ಈ ವರದಿಯನ್ನು ಒಪ್ಪತಕ್ಕಂತಹ ಕೇಂದ್ರದ ಗೃಹಖಾತೆಯವರು ಏನು ಅಭಿಪ್ರಾಯವನ್ನು 
ಕೊಟ್ಟಿದ್ದಾರೆ. ಎಂಬುದನ್ನು ನಾವು ಬಹಳ ಗಹನವಾಗಿ ವಿಚಾರ ಮಾಡಬೇಕಾಗಿದೆ. ಲೋಕಸಭೆಯಲ್ಲಿ 
ಪಾರ್ಲಿಮೆಂಟ್‌ ಅಧಿವೇಶನದಲ್ಲಿ ಸರ್ಕಾರದವತಿಯಿಂದ, ಸರ್ಕಾರದ ಪರವಾಗಿ ಗೃಹಶಾಖೆಯ 
ಮಂತ್ರಿಗಳು ಏನು ಹೇಳಿದ್ದಾರೆಂದರೆ, ಮಹಾಜನ್‌ ವರದಿಯ ಬಗ್ಗೆ ಗಡಿ ಸಮಸ್ಯೆಯನ್ನು ಬಗೆಹರಿಸಲು 
ರಾಷ್ಟೀಯ ಒಟ್ಟು ಅಭಿಪ್ರಾಯವನ್ನು ಶೇಖರಣೆ ಮಾಡುತ್ತೇವೆ, ಅದನ್ನು ಶೇಖರಣೆ ಮಾಡಿದ ಮೇಲೆ 
ಆದರಿಂದ ಉತ್ತನ್ನವಾಗತಕ್ಕ ಅಂಕಿ ಅಂಶಗಳನ್ನು ಮನಗಂಡು ಮುಂದೆ ಏನು ಮಾಡಬೆಕೆಂಬುದನ್ನು 
ಯೋಚನೆ ಮಾಡುತ್ತೇವೆ ಎಂದು ಲೋಕಸಭೆಯಲ್ಲಿ ಹೇಳಿದ್ದಾರೆ. ಈ ವರದಿಯನ್ನು ಕಾರ್ಯಗತ 
ಮಾಡತಕ್ಕಂಥವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಶೀರ್ಪನ್ನು ಒಪ್ಪುವುದಕ್ಕೆ ನಾವು ತಯಾರಿಲ್ಲ. 


156 ಎಸ್‌. ತಿವಪ್ತ 


ಇನ್ನೂ ಇದನ್ನು ಚರ್ಚೆ ಮಾಡಬೇಕು. ಎಂದು ಅವರು ಹೇಳಿರುವುದನ್ನು ನಾವು ಯೋಚನೆ 
ಮಾಡಬೇಕಾಗಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಈ ವಿಚಾರದಲ್ಲಿ ಮೊದಲಿನಿಂದಲೂ ಹೇಳುತ್ತಾ 
ಬಂದಿದ್ದಾರೆ. ಇಲ್ಲಿ ನಮಗೆ ಕೊಟ್ಟಿರತಕ್ಕಂಥ Vote Face of Maharastra on Border 
Dispute ಎನ್ನುವ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಾರೆ:- 


ಸ by the passing at dead of night on May 23, 1966 of a 
resolution requesting the Government of India to appoint a One Man 
Commission for solving the boundary dispute between Maharastra and 
Mysore. Sri Nijalingappa. the Chief Minister of Mysore was opposed to 
the appointment but he was prevailed upon on the ground that it was the 
only way to give finality to the question. 


ಏಕ ಸದಸ್ಯ ಆಯೋಗವನ್ನು ನಮ್ಮ ಮೇಲೆ ಹೇರಬಾರದು ಎನ್ನುವ ನಿಲುವನ್ನು 
ತೆಗೆದುಕೊಂಡಿದ್ದಾರೆ. ಅವರ ಮೇಲೆ ಒತ್ತಾಯ ಹಾಕಿ ಪ್ರತಿಭಟನೆ ಮಾಡತಕ್ಕ ಶಕ್ತಿ ಇಲ್ಲದೆ ಅರ್ಧ 
ರಾತ್ರಿಯಲ್ಲ ಸೇರಿದ್ದ ಕಾಂಗ್ರೆಸ್‌ ವರ್ಕಿಂಗ್‌ ಕಮಿಟಿಯಲ್ಲಿ ಮಾಡಿದಂತಹ ನಿರ್ಣಯವನ್ನು 
ಶ್ರೀಮಾನ್‌ನಿಜಲಿಂಗಪ್ಪನವರು ಒಪ್ಪಿಕೊಂಡು ಬಂದರು. ಕೇಂದ್ರದಲ್ಲಿ ಒತ್ತಾಯವನ್ನು ಹಾಕಿ ಗಡಿಬಿಡಿ 
ಮಾಡುವುದಕ್ಕೆ ಇವರಿಗೆ ಶಕ್ತಿಯಿಲ್ಲ. ಆ ಹೊತ್ತು ಯಾವುದನ್ನು ಬೇಡ ಎಂದರೋ ಅದನ್ನು 
ಒಪ್ಪಿಕೊಂಡಿದ್ದಾರೆ. ಇವೊತ್ತು ಯಾವುದನ್ನು ಬೇಕು ಎಂದು ಹೇಳುತ್ತಾರೆಯೋ ಅದನ್ನೂ ಬೇಡ 
ಎಂದು ಹೇಳುತ್ತಾರೆ. ಏನು ಆಗಬೇಕಾದರೂ ನಿಮ್ಮಿಂದ ಸಾಧ್ಯವಲ್ಲ. ಕೇಂದ್ರದವರು ಏನು 
ಹೇಳುತ್ತಾರೆಯೋ ಅದನ್ನು ಒಪ್ಪಿಕೊಳ್ಳತಕ್ಕದ್ದು ನಿಮ್ಮ ನೀತಿಯಾಗಿದೆ. ಏಕ ಸದಸ್ಯ ಆಯೋಗವನ್ನು 
ನೀವು ಬೇಡ ಎಂದು ಹೇಳಿದಿರಿ, ಅವರು ಬೇಕು ಎಂದು ಹೇಳಿದಾಗ ನೀವು ತಲೆ ಬಗ್ಗಿಸಿ 
ಒಪ್ಪಿಕೊಂಡಿದ್ದೀರಿ. ಈ ಏಕ ಸದಸ್ಯ ಆಯೋಗದ ನೇಮಕದ ಬಗ್ಗೆ ಒಂದು ದೊಡ್ಡ ಚಳವಳಿಯನ್ನೇ 
ಮಾಡಿದ್ದಾರೆ. ರೈಲ್ತೆ ಸಶ್ಕಾಗಹವನ್ನು ಮಾಡಿದ್ದಾರೆ. ಮಂತ್ರಿಗಳೂ ರಾಜೀನಾಮೆಯನ್ನು ಕೊಡುತ್ತೇವೆಂದು 
ಹೇಳಿದರು. ಆದರೂ ಕೇಂದ್ರದವರು ಏಕಸದಸ್ಯ ಆಯೋಗವನ್ನು ನೇಮಕ ಮಾಡಿದರು. ಯಾವಾಗ 
ಆಯೋಗ ನೇಮಕವಾಯಿತೋ ಅದರಿಂದ ನಾವು ಏನು ಹೇಳಿದರೂ ನಡೆಯುತ್ತದೆ ಎಂದು 
೦ದ್ರದವರು ತಿಳಿದುಕೊಂಡರು. ಈಗ ಮಹಾಜನ್‌ ಕಮಿಷನ್ನಿನ ವರದಿಯನ್ನು ಒಪ್ಪಿಸಿದಾಗ ಈ 


ರೀತಿ ಹೇಳಿದ್ದಾರೆ. 
My dear Home Minister, 


By their Resolution of the 25th October 1966, the Government 
of India appointed me as the One Man commission to enquire into and 


ಸಂಸದೀಯ ಪಟು 157 


make recommendations regarding the boundry disputes between 
Maharastra and Mysore and Kerala. I took charge on 15.11.1996 [ 
have now concluded the enquiry and am submitting here with the report 


containing my recommendations on the matters entrusted to me”. 


ಆ ಹೊತ್ತು ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಏಕಸದಸ್ಯ ಆಯೋಗ ನೇಮಕವಾಯಿತು. 
ಇವೊತ್ತು ಆ ಆಯೋಗದ ವರದಿ ಬಂದ ಮೇಲೆ ಇದನ್ನು ಕೇಂದ್ರ ಸರ್ಕಾರದವರು, ಶ್ರೀಮಾನ್‌ಚವಾಣ್‌ 
ಅವರು ಏನು ಮಾಡುತ್ತಾರೆಂಬುದು ಸಮಗೆ ಗೊತ್ತು. ಈ ವರದಿಯ ಬಗ್ಗೆ ಶ್ರೀಮಾನ್‌ 
ನಿಜಲಿಂಗಪ್ಪನವರು ಏನು ವರದಿಯನ್ನು ಕೊಟ್ಟಿದ್ದಾರೆಯೋ ಅದು ಒಂದು ಅವಾರ್ಡು ಎಂದು 
ಹೇಳುತ್ತಿದ್ದಾರೆ. ಈ ಮಹಾಜನ್‌ ಕಮಿಷನ್ನಿನ ವರದಿಯ ಬಗ್ಗೆ ಇವೊತ್ತು ಒಂದು ಅಖ್ಯೆರಾದ 
ಅಭಿಪ್ರಾಯವನ್ನು ಕೊಡತಕ್ಕ ಕೇಂದ್ರದ ಗೃಹಖಾತೆಯವರು ಏನು ಹೇಳುತ್ತಿದ್ದಾರೆ ಎಂದರೆ, ಈ 
ಮಹಾಜನ್‌ ಕಮಿಪನ್ನಿನ ವರದಿ ಅಖ್ಯೆರು ತೀರ್ಪಲ್ಲ ಎಂದು ಹೇಳಿದ್ದಾರೆ. 


ಮಹಾಜನ್‌ ಕಮಿಷನ್‌ ರೀಹೋರ್ಟನ್ನು ಶೀಚವಾಣ್‌ ಅವರು ಬದಿಗೊತ್ತಿ, ರಾಷ್ಟದ 
ರಾಜಕೀಯ ಮುಖಂಡರೊಡನೆ ಮಾತನಾಡಿ ನಂತರ ನಿರ್ಣಯಕ್ಕೆ ಬರೋಣ ಎಂದು ಈಗ 
ಹೇಳುತ್ತಿದ್ದಾರೆ. ಮೈಸೂರು ರಾಜ್ಯ ಅನೇಕ ಕನ್ನಡ ಭಾಗಗಳನ್ನು ಕಳೆದುಕೊಂಡಿವೆ. ಶ್ರೀ ಚವಾಣ್‌ 
ಅವರು ಆಯೋಗಕ್ಕೆ ಒಪ್ಪುವುದಿಲ್ಲವೆಂದು ಅನೇಕ ಸಾರಿ ಹೇಳುತ್ತಿದ್ದ ತಾವು ಕೊನೆಗೆ ಒಪ್ಪಿಕೊಂಡು 
ಬಂದಿರಿ ಇವತ್ತಿನ ದಿವಸ ಮುಖ್ಯಮಂತ್ರಿಗಳು ಹೇಳುತ್ತಿದ್ದಾರೆ. ಕೇಂದ್ರದ ಗೃಹಮಂತ್ರಿಗಳಿಂದ ನನಗೆ 
ಅಧಿಕೃತವಾದ ವರದಿ ಬಂದಿಲ್ಲ. ಆದ್ದರಿಂದ ನನ್ನ ಅಭಿಪ್ರಾಯವನ್ನು ಈಗಲೇ ಏನು 
ಹೇಳುವುದಕ್ಕಾಗುವುದಿಲ್ಲವೆಂದು ಏನು ವರದಿ ಬರುತ್ತದೆ ಎಂಬುದನ್ನು ಕಾದು 
ನೋಡಬೆಕಾಗಿದೆಯೆಂದು ಅದೇ ಹಳೇ ಹಾಡನ್ನು ಹೇಳುತ್ತಿದ್ದಾರೆ. ಮಹಾರಾಷ್ಟದ ನಾಯಕರ 
ಒತ್ತಾಯಕ್ಕೆ ಮಣಿದು ಕೇಂದ್ರದ ನಾಯಕರುಗಳು ಏನು ಒಂದು ಅಭಿಪ್ರಾಯವನ್ನು ವ್ಯಕ್ಷಪಡಿಸುತ್ತಿದ್ದಾರೆ. 
ಎಂಬುದನ್ನು ತಾವು ಇನ್ನೂ ಮನಗಂಡಿಲ್ಲ. ನಾನು ಕೇಳುತಕ್ಕದ್ದು, ಶ್ರೀ ನಿಜಲಿಂಗಪುನವರು ಈ 
ರಾಜ್ಯಕ್ಕೆ ಒಂದು ಭರವಸೆ ಕೊಡಬೆಕಾಗಿದೆ. ಏನೆಂದರೆ ತಾವು ತಮ್ಮ ಮಾತಿನಲ್ಲಿ ದೃಢವಾದ ನಂಬಿಕೆ 
ಇದ್ದರೆ ಮಹಾಜನ್‌ ವರದಿಯನ್ನು ಕೇಂದ್ರ ಸರ್ಕಾರದವರು ಒಂದು ಶೀರ್ಪು ಎಂದು ಒಪ್ಪದೆ 
ಹೋದರೆ ಮುಖಮಂತ್ರಿ ಸ್ಥಾದಕ್ಕೆ ರಾಜೀನಾಮೆ ಕೊಡುತ್ತೇನೆಂದು ಗಡಿ ವಿಚಾರದಲ್ಲಿ ತಾವು 
ನಾಟಕೀಯವಾಡುವುದು ಸರಿಯಲ್ಲ. ಇವತ್ತು ನಿಮಗೆ ಕಾಂಗೆಸ್‌ 


|G 
41 
fie 
© 
| 
[0) 
& 
[oS 


[Mr. Chairman (Sri S.D. Kothavale) in the Chair] 


Sri Ramakrishna Hegde (Minister for Finance and 
planning):- May I ask the same question to him is he also prepared to 
resign from his party if the leader of his party in Parliament takes a 
different posion! 


Sri H. Siddaveerappa:- May I further ask whether he can 
make a firm commitment first and then ask us? 


Sri Ramakrishna Hegde:- When he throws a challege, 
whether he is prepared to do it? Charity should begin at home. 


Sri H. Siddaveerappa:- First accept the challege. 


ಶ್ರೀ ಎಸ್‌.ಶಿವಪ್ಪ:- ಮಹಾಜನ್‌ ಅವರು ತಮ್ಮ ವರದಿಯನ್ನು ಕೊಟ್ಟ ಮೇಲೆ ಅದನ್ನು 
ಒಪ್ಪುವಂತೆ ಕೇಂದ್ರ ಸರ್ಕಾರದವರನ್ನು ಕೇಳುವ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಿದೆ. ಕೇಂದ 
ಸರ್ಕಾರದವರು ವರದಿ ಬಂದ ಮೇಲೆ ತಮ್ಮ ಮನಸಿಗೆ ಬಂದಂತೆ ಬದಲಾವಣೆ ಮಾಡುತ್ತಾರೆಂದು 
ನಮಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಏಕಸದಸ್ಯ ಆಯೋಗ ಬೇಡವೆಂದು ಪ್ರತಿಭಟನೆ ಮಾಡಿದೆವು. 
ಧೈರ್ಯವಿಲ್ಲದ ನಾಯಕರಿಂದ ಮಹಾಜನ್‌ ವರದಿಯನ್ನು ಕೇಂದ್ರದವರು ಒಪ್ಪುವಂತೆ ಮಾಡುವುದು 
ಸಾಧ್ಯವಿಲ್ಲರೆಂದು ನಾವು ಹೇಳುತ್ತಲೇ ಇದ್ದೇವೆ. ಈ ಬಗ್ಗೆ ಏನು ಕಾರ್ಯಕ್ರಮ ತೆಗೆದುಕೊಂಡಿದ್ದೀರಿ? 


ಶ್ರೀ ಡಿ.ಎಂ. ಸಿದ್ದಯ್ಯ-- ನಾವೂ ಪಶಿಭಟನೆ ಮಾಡಿದ್ದೇವೆ. ಸತ್ಕಾಗಹ ಮಾಡಿದ್ದೇಃ 
ಮತ್ತು ಮಾಡುವುದನ್ನೆಲ್ಲ ಮಾಡುತ್ತಿದ್ದೇವೆ. 
ನ್ಯೂ (ನು 


ತ್ರೀ ಎಸ್‌. ಚನ್ನಯ್ಯ(ಕೃಷ್ಟರಾಜ):- ನೀವು ಮಾಡುತ್ತಿರುವುದರಲ್ಲಿ ಯಾವ ಅರ್ಥವೂ 


3¢ 


Mr. Chairman:- I think talking across the table is not useful at 
all. It will divert the attention from the issues involved. I request the 
hon'ble Member Sri Sivappa to go ahead with his arguments and express 
his views. 


ಸಂಸದೀಯ ಪಟು 159 
ತ್ರೀ ಎಚ್‌.ಸಿದ್ದವೀರಪ್ಪ:- ಅವರು ಬಾಯಿ ಬಿಡುವುದೇ ಇಲ್ಲ. 
ಶ್ರೀ ಎಸ್‌.ಶಿವಪ್ಪ:- ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾಲು ಕಾಂಜೆಸ್‌ 

ಅಧ್ಯಕ್ಷಗಿರಿಯ ಮೇಲಿದೆ, ಮತ್ತೊಂದು ಕಾಲು ಮುಖ್ಯಮಂತ್ರಿಯ ಸ್ಥಾನದಲ್ಲಿದೆ. ಅವರು ತಮ್ಮ 
ಒಂದು ಅಭಿಪ್ರಾಯವನ್ನು ಕೊಡುವುದಕ್ಕೆ ಪಯತ್ನ ಮಾಡಿದರೆ ಅದಕ್ಕೆ ಯಾವ ಬೆಲೆಯೂ ಸಿಗುವುದಿಲ್ಲ. 
ಕೊಡುವುದಕ್ಕೆ ಸಾಧ್ಯವೂ ಆಗುವುದಿಲ್ಲ. ಈ ದೇಶದ ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ, 
ಮುಖ್ಯಮಂತ್ರಿಯವರು ಮಾತ್ರ ಮಂಡನೆ ಮಾಡಬೇಕಾಗಿತ್ತು. ಕಾರ್ಯಕ್ರಮದ ಪಟ್ಟಿಯಲ್ಲಿ ಮೊದಲು 
ಶ್ರೀ ನಿಜಲಿಂಗಪ್ಪನವರ ಹೆಸರು ಇತ್ತು. ಏನು ಕಾರಣವೋ ಅಧಿಕೃತವಾಗಿ ಈ ಸಭೆಯ ಮುಂದೆ 
ಚರ್ಚೆಗೆ ಬಂದಾಗ ಹೆಸರು ಬದಲಾವಣೆಯಾಗಿತ್ತು. ಆಯೋಗದ ವರದಿಯನ್ನು ಒಪ್ಪಬೇಕೆಂದು 
ಸಭೆಯ ಮುಂದೆ ಮಂಡಿಸಲು ಸಹ ತಮಗೆ ಇಷ್ಟವಿಲ್ಲದಿದ್ದರೆ, ತಮ್ಮ ಒಂದು ಒಂದು 
ಅಂಜುಬುರುಕುತನ ಅಲ್ಲಿಯೇ ಗೊತ್ತಾಗುತ್ತದೆ. ಈ ಗಡಿ ಬಗ್ಗೆ ಹಿಂದೆ ಪಶ್ನೆ ಮಾಡಿದ್ದೇವೆ, ಇಂದೂ 
ಸಹ ಮಾಡುತ್ತಿದ್ದೇವೆ, ಈ ಮಹಾಜನ್‌ ವರದಿಯನ್ನು ಒಪ್ಪುವಂತೆ ಕೇಂದ್ರ ಸರ್ಕಾರದವರನ್ನು ನೀವು 
ಒತ್ತಾಯ ಮಾಡದಿದ್ದರೆ. ಇನ್ನು ಯಾವುದೇ ವರದಿಯಿಂದಲೂ ಕನ್ನಡದ ಜನರಿಗೆ ಆಗಿರುವ 
ಅನ್ಯಾಯವನ್ನು ಸರಿಪಡಿಸುವುದಕ್ಕಾಗುವುದಿಲ್ಲವೆಂದು ಸಾರಿ ಸಾರಿ ಹೇಳಬೇಕಾಗಿವೆ. 


ಮಹಾಜನ್‌ ವರದಿ ಬರುವುದಕ್ಕೆ ಮುಂಜೆ ಮೈಸೂರು ರಾಜ್ಯದಲ್ಲಿ ಗಡಿ ಬಗ್ಗೆ ಯಾವ 

ಇತ್ತು ಎಂಬುದನ್ನು ತಾವು ಯೋಚನೆ ಮಾಡಿ. ಎಸ್‌.ಆರ್‌.ಸಿ. ವರದಿ ಬಂದಾಗ ಕನ್ನಡದ 

ಅನೇಕ ಭಾಗಗಳು ಹೊರಗೇ ನಿಂತುಹೋದವು. ಕನ್ನಡ ಪ್ರಾಂತ್ಯಗಳು ನಮ್ಮ ರಾಜ್ಯದ ಹೊರಗಡೆ 
ಎಷ್ಟು ಕಡೆ ಇವೆ ಎಂಬ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳೂ ಸೇರಿ, ಕರ್ನಾಟಕ ಏಕೀಕರಣ ಸಮಿತಿ 
ಎಫದು ಮಾಡಿಕೊಂಡು ಒಂದು ಭೂಪಟವನ್ನು ತಯಾರು ಮಾಡಿದ್ದೇವೆ. ದರ ಬಗ್ಗೆ ಚರ್ಚೆಯನ್ನು 
ಸಹ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ. ನಮ್ಮ ರಾಜ್ಯದ ಹೊರಗಡೆ ಇರುವ 
ಹ ಭಾಗಗಳನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಪ್ರತಿಯೊಬ್ಬರೂ ಹೋರಾಟ ಮಾಡಲು 
ಸಿದ್ದರಿರಬೇಕೆಂದು ನಾವು ಹೇಳುತ್ತಿದ್ದಾಗ. ಶ್ರೀ ನಿಜಲಿಂಗಪ್ಪನವರು ಕೇವಲ ಮೈಸೂರು ಮಹಾರಾಷ್ದ 
ಮತ್ತು ಮೈಸೂರು ಕೇರಳ ಗಡಿ ಬಗ್ಗೆ ಆಯೋಗ ರಚನೆ ಮಾಡಲು ಒಪ್ಪಿಕೊಂಡು ಬಂದರು. ಬೇರೆ 


ಭಾಗಗಳನ್ನು Su ನೀವು ಇನ್ನು ಯಾವಾಗ ಪ್ರಯತ್ನ ಮಾಡುತ್ತೀರಿ ಎಂದು 
ಕೇಳಬೇಕಾಗಿದೆ. ಕನ್ನಡ ಭಾಗಗಳು ಕೇವಲ ಮಹಾರಾಷ್ಟ ಮತ್ತು ಕೇರಳ ರಾಜ್ಯಗಳಲ್ಲಿ ಸೇರಿಲ್ಲ, 
ಆಂಧ್ರ ಪ್ರಾಂತ್ಮದಲ್ಲಿ ಮತ್ತು ಮದ್ರಾಸ್‌ ಪ್ರಾಂತ್ಮದಲ್ಲಿಯೂ ಸೇರಿವೆ. ತಾಳವಾಡಿ, ಫರ್ಕಾ, ಮಡಕಶಿರ, 


ಲ 
pe ಗ್‌ ಳ್‌: — pe ವಿ ನಿ: py —: a 
ಆಲೂರು ಮುಂತಾದ ಕನ್ನಡದ ಭಾಗಗಳು ನಮಗಿ ಬರಬಾಗಿದಯಂದು ಕಾತುರದಿಂದ 


160 ಎಸ್‌. ಶಿವಪ್ಪ 


ಹೇಳುತ್ತಿದ್ದೇವೆ. ಅಲ್ಲದೆ ಆ ಭಾಗದ ಜನರು ಸಹ ಈ ರಾಜ್ಯಕ್ಕೆ ಬರಬೇಕೆಂದು ಕಾತುರದಿಂದ ಹೇಳುತ್ತಿದ್ದೇವೆ. 
ಅಲ್ಲದೆ ಆ ಭಾಗದ ಜನರು ಸಹ ಈ ರಾಜ್ಯಕ್ಕೆ ಬರಬೇಕೆಂದು ಕಾತುರದಿಂದ ಎದುರು ನೋಡುತ್ತಿದ್ದಾರೆ. 
ಈ ಎಲ್ಲಾ ಭಾಗಗಳನ್ನು ಸೇರಿಸಿಕೊಳ್ಳಲು ತಾವು ಪ್ರಯತ್ನ ಮಾಡದೆ ಇವತ್ತಿನ ದಿವಸ ಕೇವಲ 
ಮಹಾರಾಷ್ಟ ಮತ್ತು ಕೇರಳ ಗಡಿ ಬಗ್ಗೆ ತೀರ್ಮಾನ ಮಾಡಿದರೆ ಸಾಕು ಎಂದು ಹೇಳುತ್ತಿದ್ದೀರಿ. 
ನಿಮಗೆ ಕನ್ನಡ ರಾಜ್ಯದ ಹೊರಗಿರುವ ಕನ್ನಡದ ಭಾಗಗಳ ಮೇಲೆ ಖಂಡಿತ ಮಮತೆ ಇದೆಯೇ 
ಎಂದು ಪ್ರಶ್ನೆ ಮಾಡಬೇಕಾಗಿದೆ. ಮಹಾಜನ್‌ ವರದಿಯಲ್ಲಿ ಹೊರಗಿರುವ ಕನ್ನಡದ ಪದೇಶಗಳು 
ಕೆಲವನ್ನು ನಮ್ಮ ರಾಜ್ಯಕ್ಕೆ ಸೇರಸಿರುವ ಬಗ್ಗೆ ನೀವು ಸಂತೋಷವನ್ನು ವ್ಯಕ್ತಪಡಿಸುತ್ತೀದ್ದೀರಿ. ಆದರೆ 
ನಮ್ಮ ರಾಜ್ಯದಲ್ಲಿರುವ ನಿಪ್ಪಾಣಿ ಮತ್ತು ಖಾನಪುರ ಮಹಾರಾಷ್ಟಕ್ಕೆ ಹೋಗಬೇಕೆಂದು ಆ 
ವರದಿಯಲ್ಲಿರುವುದನ್ನು ತಾವು ಪ್ರತಿಭಟಿಸಿಲ್ಲ. ಈಗ ಮೈಸೂರು ರಾಜ್ಯದಲ್ಲಿರುವ ಒಂದು ಅಂಗಲು 
ಭೂಮಿಯೂ ಸಹ ಬೇರೆ ರಾಜ್ಯಕ್ಕೆ ಸೇರಲು ಬಿಡುವುದಿಲ್ಲವೆಂದು ಹೇಳುವುದಕ್ಕೆ ನಿಮಗೆ ಧೈರ್ಯವಿಲ್ಲ. 
ಅಲ್ಲಿಯೇ ನಿಮ್ಮ ಅಂಜುಬುರುಕತನ ಗೊತ್ತಾಗುತ್ತದೆ. ಬೆಳಗಾಂ ಮತ್ತು ಕಾರವಾರವನ್ನು ನಮ್ಮ 


ರಾಜ್ಯದಲ್ಲಿಯೇ ಉಳಿಸಿದರು. ಎಂದು ತಾವು ಸಂತೋಷವನ್ನು ವ್ಯಕಪಡಿಸುತ್ತಿದ್ದೀರಿ.. ಆದರೆ ನಾನು 


{A 


ಶಾಶ್ವತವಾಗಿ ನಮ್ಮದೇ ಯಾರೂ ನಮಗೆ ಉಳಿಸಿಕೊಟ್ಟಿಲ್ಲ. ಮಹಾರಾಷ್ಟದಿಂದ ಅನೇಕ ಭಾಗಗಳು 


ಹೇಳುತ್ತೇನೆ. ನೀವು ಸಂತೋಷವನ್ನು ವ್ಯಕ್ತಪಡಿಸಬೇಕಾಗಿಲ್ಲ, ಬೆಳಗಾಂ, ಯಾವಾಗಲೂ ನಮ್ಮದೇ, 


ಸಮ್ಮ ರಾಜ್ಯಕ್ಕೆ ಈ ವರದಿಯಿಂದ ಬಂದಿದೆಯೆಂದು ಹೇಳುತ್ತಿದ್ದೀರಿ. ಆದರೆ ಹೋದದ್ದು ಎಷ್ಟು 
ಎಂದು ಹೇಳುತ್ತಿಲ್ಲ ಮಹಾಜನ್‌ ವರದಿಯಿಂದ ನಮ್ಮ ರಾಜ್ಯಕ್ಕೆ ಪ್ರಯೋಜನವಾಗಲೀ ಲಾಭವಾಗಲೀ 
ಏನೇನೂ ಕೂಡ ಆಗಿಲ್ಲವೆಂದು ಹೇಳುತ್ತೇನೆ. 


ಒಳ್ಳೆಯ ಫಲವತ್ತಾದ ಪ್ರದೇಶ ನಿಮ್ಮ ಕೈಬಿಟ್ಟು ಹೋಗಿದೆ. ಆದುದರಿಂದ ಮಹಾಜನ 
ಸರಿಯಲ್ಲ. ಮೈಸೂರು ರಾಜ್ಯಕ್ಕೆ ಇನ್ನೂ 
ಕೇಳುತ್ತಿದ್ದಾರೆ. ಸೊಲ್ಲಾಪುರದ ಪ್ರಹಿನಿಧಿಗಳು 


ಬರಬೇಕಾಗಿರುವ ಇತರ ಪದೇಶದ ಬಗ್ಗೆ ಜನ ನಮ್ಮನ ತಿ 
ಗೆ ಬಂದು ಹೇಳಿದ್ದೇನೆಂದರೆ, ಕಾಂಗೆಸ್ಸಿನವರು ನಮ್ಮ ಕೈ ಬಿಟ್ಟ ನಿಪ್ಲಾಣಿಯವರು ನಮ್ಮ 


[a 


po 
A 
MH 
tl 


ಕಡೆಗೆ ಬಂದು ಸಹಾಯ ಮಾಡಿ ಎಂದು ಕೇಳಿದರು. ಯಾಕೆಂದರೆ, ಸರಕಾರದವರು ನಿಪ್ಪಾಣಿ 
ನ್‌ 


0 Ky. ರ pe) 
" ಕಮಿಷನ್‌ ರಿಪೋರ್ಟ್‌ ಬಗ್ಗೆ ಕ್ಯಾಬಿನೆಟ್‌ 


ಸಂಸದೀಯ ಪಟು 161 


ಒಂದು ಅರ್ಥ ಇದೆ. ಅದಕ್ಕೆ ಒಂದು ಬೆಲೆ : ಇವೆ. ವೈಯಕ್ತಿಕ ಅಭಿಪ್ರಾಯ ಮಾನ್ಯ ಸಚಿವರು ಈ 


ಮೇಲೆ ಹೇಳುವುದು ಅಲ್ಲ. ಕ್ಯಾಬಿನೆಟ್‌ ಡಿಸಿಷನ್‌ ತೆಗೆದುಕೊಂಡರು. ಪ್ರಜಾಪ್ರಭುತ್ವವನ್ನು 


ಎಂದು ಅನ್ನೋಣವೇ ಇವರು ಎಂ.ಪಿಸಿ.ಸಿ. ಅಭಿಪ್ರಾಯ ತೆಗೆದುಕೊಂಡರು. ಎಂ.ಪಿಸಿಸಿ ಅಭಿಪಾಯ 
ಮೇಲೆ ಕ್ಯಾಬಿನೆಟ್‌ ತೀರ್ಮಾನ ತೆಗೆದುಕೊಂಡಿದೆ ಎಂದು ಹೇಳುತ್ತಾರೆ. ಎಂ.ಪಿಸಿಸಿ ಹೇಳಿದ ಹಾಗೆ 
ಸರಕಾರ ಕೆಲಸ ಮಾಡುತ್ತದೆಯೇ ಕಾಂಗೆಸ್‌ ಪಾರ್ಟಿಯ್ದಿ ಶೀರ್ಮಾನವಾಗಿದೆ ಎಂದು ಸರಕಾರದವರು 
ಕ್ಯಾಬಿನೆಟ್‌ ತೀರ್ಮಾನ ಮಾಡಿ ಮಹಾಜನ ಕಮಿಷನ್‌ ರಿಪೋರ್ಟ್‌ ಒಪ್ಪಿಕೊಂಡುಬಿಟ್ಟಿದ್ದಾರೆ. ಈ 
ವರದಿಯ ಮೇಲೆ ಚರ್ಜೆ ಮಾಡಿ ಅಭಿಪಾಯ ತೆಗೆದುಕೊಳ್ಳುವುದಕೆ ಶಾಸನ ಸಭೆಯನ್ನು ನಾಮಕಾವಸ್ಥೆ 
ಕರದಿದ್ದಾರೆ. | 


»k (ವಿ.ಪ. ನಡವಳಿಕೆ ದಿನಾಂಕ : ನೇ ಡಿಸೆಂಬರ್‌, 1967) 


—#— 


ಅವಿಶ್ತಾಸ ನಿರ್ಣಯ ಮಂಡನೆ 1967 * 


162 


1B 


if 


{Mr. Deputy Speaker in the Chair] 


ಫು 


% 


(3 


[3 


ಭಾ 
pu 


Kk 


ಯಾವ ರೀತಿಯಾಗಿ ಅವಿರೋಧವಾಗಿ 


ಗೆ ಮತ್ತೊಮೆ 


ತಕ್ಷ ಕಾಲದಲ್ಲಿ 67 


ನಾಡ 


ಮ 


ರ್ಜೆ 
ಇದೇ ಮನೆ 


ಜೆ 


ನಾ. 


ತ್ತು ಹಾಗೂ ಅವಿರೋಧವಾಗಿ ಚುನಾ 


ಯಲಿ 


ರ್ಣಿಯವನ್ನು 
ಯಾಗಿ ಚುನಾವಣೆಯಲ್ಲಿ ಅನುಸರಿಸಿದರು ಎಂದರೆ, 


ಚುನಾಯಿತರಾದರು 


ಣೆಯಲ್ಲಿ ಗೆದು ಬಂದಿದೆ 


— 
SU 


H 


೬ 


ವಾಗಿ ಚುನಾವಣೆಯಲ್ಲಿ ಗೆದು ಬಂದುದರ 


[s) 


« ಮನೆಗೆ ಮಶೊಮೆ 


[] 


[ss] 


67ನೇ ಇಸವಿಯಲ್ಲಿ ಇದೆ 


ಳೆದು ಪುನ 
ಹಾಗೂ ಆವಿರೋಧ 


A) 
AN 
ಣೊ 


ಆಲ್ತ 
9) 


— 


ಮ್ನ 


ತವ; 


ಯ 
ಚುನಾವಣೆಯಾಗಿ ಬಂದ ಮ 


ks 


ಪಜಾಪ 


ಎಂದರೆ, 


\$) 


'ದರಿಂದ ಈ ಏಚಾ 


ನಲ್ತಿರುವು 


pp 
ly 


Kop} 


1%; 


[3 


ದು ನಮ ದೇಶ 


ಕ ನಿ 
ತದಲ್ಲಿ ಇ 


ಗಾವ್‌ 
ಬಲಿ 


A ಗಾರೆ. ಪ 
(ಹ 


ನಾ 
ಬರಸಿ 


ಜ್‌ 
LA 


ಸಾ ಕ್‌ ©; 
ಎರಡನ ಬಾರಿ ಮುಂ 


ಸಂಸದೀಯ ಪಟು \ 163 


ಹೇಳಬೇಕಾಗಿದೆ. ಇವೊತ್ತು ಅಧಿಕಾರದಲ್ಲಿರುವ ಈ ಕಾಂಗೆಸ್‌ ಸರಕಾರ ದೇಶದ ಜನತೆಗೆ ಕೊಬ್ಬ 
ವಚನವನ್ನು ಎಷ್ಟು ಮಟ್ಟಿಗೆ ಪರಿಪಾಲನೆ ಮಾಡಿಕೊಂಡು ಬರುತ್ತಿದ್ದಾರೆ ಎನ್ನುವುದು ಇಂದಿನ ಭ್ರಷ್ಟ 
ಸರಕಾರದಲ್ಲಿ ನಾವು ನೋಡುತ್ತಿದ್ದೇವೆ ಮತ್ತು ಈ ಸರಕಾರ ಜನತೆಯ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. 

ಗೆ ಕಳೆದುಕೊಂಡಿದ್ದಾರೆ ಎಂಬುದನ್ನು ತೋರಿಸುವುದಕ್ಕಾಗಿ ಈ ಸಭೆಯ ಮುಂದೆ ಈ 


8 


HG ಇಟ್ಟು ಇದರ ಬಗ್ಗೆ ಕೆಲವು ವಿಷಯಗಳನ್ನು ಇಲ್ಲಿ ಹೇಳಲು ಪ್ರಯತ್ನ ಮಾಡುತ್ತೇನೆ. 


ಮೊದಲನೆಯದಾಗಿ ಕಾಂಗೆಸ್‌ ಸರ್ಕಾರ ಕೊಟ್ಟ ಸ್ತಂಥ ಭರವಸೆ ಕೊಟ್ಟಂಥ ವಚನದ ಬಗ್ಗೆ 
ಯಾವ ರೀತಿ ಅವರು ವಚನ ಭಷ್ಟಾಗಿದ್ದಾರೆಂಬುದನ್ನು ಹೇಳಬೇಕಾಗಿದೆ. ಚುನಾವಣೆಯ ಪೂರ್ಮದಲ್ಲಿ 
ಈ ದೇಶದ ಸುಮಾರು ಕೋಟಿ ೪ಲಕ್ಷ ಜನತೆಗೆ ಸಂಬಂಧಪಟ್ಟ ಪಶ್ನೆಯಾಗಿರುವ ಕಂದಾಯದ 


iy 


ವಿಚಾರವಾಗಿ ಮಾತನಾಡಿ ನವೆಂಬರ್‌ ತಿಂಗಳಿಂದ ಈ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 
ಕಂದಾಯ ವಜಾ ಮಾಡುವ ವಿಚಾರವನ್ನು ಪರಿಶೀಲನೆ ಮಾಡುತ್ತೇವೆಂದು ಹೇಳಿ ಒಂದು ಉಪ 
ಸಮಿತಿಯನ್ನು ನೇಮಕ ಮಾಡಿದರು. ಚುನಾವಣೆಯ ಪೂರ್ವ ಈ ಜನತೆಯ ಮುಂದೆ 
ಕಂದಾಯವನ್ನು ವಜಾ ಮಾಡುವ ವಿಚಾರವನ್ನು ಪರಿಶೀಲನೆ ಮಾಡಿರುವುದನ್ನು ಕಾರ್ಯತಃ ಮಾಡದೆ 
ಸುಮ್ಮನೆ ಹೊರಗೆ ತೋರಿಕೆಗೆ ಮಾತ್ರ ಅದನ್ನು ವಜಾ ಮಾಡುತ್ತೇವೆಂದು ಹೇಳುತ್ತಿದ್ದಾರೆ. ಒಂದು 


ಹೂರ್ಣ ನಂಬಿಕೆ ಜವತೆಯ ಮನಸಿನಲ್ಲಿ ಪೇರೇಪಿಸಬೇಕೆಂದು ಈ ಮಂತ್ರಿಮಂಡಲ ಆ ವಿಚಾರದಲ್ಲಿ 


ಜನರನ್ನು ನಂಬಿಸಿದರು. ಅಷ್ಟೇ ಅಲ್ಲ. ಜನವರಿ ತಿಂಗಳಲ್ಲಿ ಒಂದು ಹುಕುಂ ಹೊರಡಿಸಿದರು. 
ನಾವು ಮಂತ್ರಿ ಮಂಡಲದಲ್ಲಿ ಒಂದು ನಂಬಿಕೆಯನ್ನು ಉಂಟು ಮಾಡಿದರು. ಒಂದು ಕಡೆ ತಮದೇ 
ಆದ ಒಂದು ಮಂತಿಮಂಡಲದ ಉಪಸಮಿತಿ. ಅದು ಕಂದಾಯ ವಜಾ ಮಾಡುವ ಉಪಸಮಿತಿ. 
ಮಾರ್ಜ್‌ 31ನೇ ತಾರೀಖಿನವರೆಗೂ ಈ ಕಂದಾಯವನ್ನು ಯಾರೂ ವಸೂಲುಮಾಡಕೂಡದು 
ಎಂಬುದಾಗಿ ಆಜ್ಞೆ ಮಾಡಿರುತ್ತಾರೆ. ಹೀಗಾದರೆ ಈ ದೇಶದ ಜನತೆಯ ಮುಂದೆ ಇದು ಏನು 
ಅರ್ಥವಾದೀತು ಕಮಿಟಿಯವರು ತಮ್ಮ ತೀರ್ಪನ್ನು ಕೊಡುವವರೆಗೂ ಇದನ್ನು ಮಾರ್ಜ್‌ 1ನೇ 


ಲ್ಲ 


ತಾರೀಖಿನವರೆಗೆ ಆ ಕಮಿಟಿಯವರು ತಮ್ಮ ತೀರ್ಪನ್ನು ಕೊಡುವವರೆಗೂ ಇದನ್ನು 


OE ಒಂದು ಕಡೆ ಹೇಳುತ್ತೀರಿ. ಆಮೇಲೆ ಆ ಹುಕುಮನ್ನು ಒಂದು ಅರ್ಥ 


ಬರುವ ರೀತಿಯಲ್ಲಿ ಆರ್ಡರ್‌ ಮಾಡಿದಿರಿ. ಇಂತಹ ಆರ್ಡರನ್ನು ಏತಕ್ಕೋಸ್ಕರ ಮಾಡಿದಿರಿ 1966ನೇ 


ಫೆಬವರಿಯಲ್ಲಿಯೇ ಚುನಾವಣೆಯಾಗುವ ಕಾಲಕ್ಕೆ ಜನತೆಯಲ್ಲಿ ಒಂದು ವಿಶ್ವಾಸ ಹಾಗೂ ನಂಬಿಕೆ 


[SX 


N pe ಮು pe pe ಗ ಹ್‌ 
ಬರ ರತಕ್ಷ ರೀತಿಯಲ್ಲಿ ಪಚಾರ ಮಾಡಿ ಮಾರ್ಚ್‌ 31ನೇ ತಾರೀಖು ಆಯಿತು. ಚುವಾವಣೆಯೂ 
7 


ನೀವು ಜನತೆಗೆ ಕೊಟ್ಟ ವಚನ ಏನಾಯಿತು. ಎಂಬುದಾಗಿ ಕೇಳುತ್ತೇನೆ. ಶಾಸನಸಭೆಯಲ್ಲಿಯೂ 
ಅನೇಕ ಸಾರಿ ಕೇಳಿದೇವೆ. ಅದಕ್ಕೆ ಈಗ ತಾನೆ ಕಂದಾಯ ಸಚಿವರು ಹೇಳಿದರು. ಕಂದಾಯ ವಜಾ 
ಮಾಡುವ ವಿಚಾರವೇನು ಎನ್ನುವುದು ಅವರ ಮನಸಿನಲ್ಲಿರುವ ಹಾಗೆ ಈ ಶಾಸನಸಭೆಯಲ್ಲಿ 


ಒಂದೆರಡು ಸಂದರ್ಭಗಳಲ್ಲಿ ಹೇಳಿದ್ದಾರೆ ಕಂದಾಯದ ವಿಚಾರದಲ್ಲಿ ಉಪ ಸಮಿತಿಯನ್ನು ನೇಮಕ 


ಮಾಡಿರುವುದು ಈಗ ಕಂದಾಯವನ್ನು ವಜಾ ಮಾಡುವುದಕ್ಕೂ ಹಾಗೂ ಕಡಿಮೆ ಮಾಡುವ ವಿಚಾರಕ್ಕೂ 
ಅಲ್ಲವೆಂದು ಹೇಳಿದ್ದಾರೆ. ಆರ್ಥಿಕ ಮಂತ್ರಿಗಳೂ ಸಹ ಬಡ್ಜೆಟ್‌ ಮಂಡನೆ ಮಾಡುವ ಕಾಲದಲ್ಲಿ ಏನು 
ಹೇಳಿದ್ದರೆಂದು ಈಗ ಕಂದಾಯ ಪದ್ಧತಿ ಏನಿದೆ. ಆ ಪದ್ದಶಿಯನ್ನು ವಜಾ ಮಾಡುತ್ತೇವೆ. ಅದನ್ನು 
ಬೇರೆ ರೂಪದಲ್ಲಿ ಹಾಕಲು ಪರಿಶೀಲನೆ ಮಾಡುತ್ತೇವೆಂದು. ಇಷ್ಟೊಂದು ನಂಬಿಕೆಯನ್ನು ಹುಟ್ಟಿಸಿ 
ರೈತರ ಮೇಲೆ ಹೊರೆಯಾಗಿಶುವ ಕಂದಾಯ ವಜಾ ಮಾಡುತ್ತೇವೆಂದು ಹೇಳಿ ಜನತೆಯಲ್ಲಿ 


ಸುಮ್ಮನೆ ಒಂದು ರೀತಿಯ ನಂಬಿಕೆಯನ್ನು ಹುಟ್ಟಿಸುತ್ತಿದ್ದಾರೆ. ಇದು ಇವರ ಇತ್ತೀಚಿನ 


y 
us ಟಿ 


ಕಾರ್ಯಕ್ರಮಗಳಿಂದ ಜನತೆಗೆ ಗೊತ್ತಾಗುತ್ತಿದೆ. ಆವರ ಹೇಳೆಕೆಯಿಂದಲೂ ಗೊತ್ತಾಗುತ್ತಿದೆ. ಇವರು 


- pr pe pe 
ಈಗ ಕಂದಾಯವನ್ನೂ ವಜಾ ಮಾಡುತ್ತೇವೆಂದು ಹೇಳುತ್ತಿದ್ದರೂ ಈಗಿನ ಪದ್ಧತಿಯನ್ನು ಬದಲಾಯಿಸಿ 
ಬೇರೆ ರೀತಿ ಆತ್ಮ ದ್ರೋಹ, ಆತ್ಮವಂಚನೆ ಬೇರೊಂದು ಇಲ್ಲವೆಂದು ಆಧ್ಯಕ್ಷರ ಮುಖಾಂತರ 
ಸರ್ಕಾರಕ್ಕೆ ಹೇಳುತ್ತೇನೆ. ಅಂದ ಮೇಲೆ ನೀವು ಅಧಿಕಾರದಲ್ಲಿರುತ್ತೇವೆ ಎನ್ನುವುದು ಸರಿಯಲ್ಲ. 
kl] -_ [So ಮೊ 
ಕ್ಷಣಕಾಲವೂ ನೀವು ಇರುವುದಕ್ಕೆ ಸಾಧ್ಯವಿಲ್ಲ. ಆಡಳಿತ ಪಕ್ಷದಲ್ಲಿರುವ ನೀವು ಜನತೆಗೆ ಕೊಟ್ಟ ವಚನದ 
ನ ರ್‌ ಹು" ಬಿ್‌್‌ಹಾ 


£s 


(& 


ಕಾರ ಕಾರ್ಯಗತ ಮಾಡದಿದ್ದರೆ ಇನ್ನು ಇವರಿಗೇನು ಅಧಿಕಾರ ಇಲ್ಲದೆ ಶ್ರೀ ರಾಚಯ್ಯನವರೂ 


[se 


pl 
al 
p 


೦ದು ಹೊಸ ರೀತಿ ಕಂದಾಯವಿರುವ ಕಡೆ 4-5ರೂಪಾಯಿಗಳ ಕಂದಾಯ ಹಾಕಿದರೆ 


ಈ 
L 

[ 

೨ 


ಎಯಿಗಳಷ್ಟು ಕಂದಾಯವಾಗುತ್ತದೆ. ನನಗೆ 250 ರೂಪಾಯಿಗಳ ಕಂದಾಯ ನೋಟೀಸನ್ನು 


ಕೊಟ್ಟಿದ್ದಾರೆ. ಇದೇನು, ಜನತೆಯ ಕಂದಾಯ ವಜಾ ಮಾಡುವ ವಿಷಯವನ್ನು ಪರಿಶೀಲನೆ ಮಾಡುವ 
ವಿಚಾರವೇ ಎಂದು ನಾನು ತಮ್ಮನ್ನು ಪ್ರಶ್ಲೆ ಮಾಡುತ್ತೇನೆ. ತಾವು ಇನ್ನೊಂದು ವಾಗ್ದಾನ ಕೊಟ್ಟರಿ. 
ನೀವು ಮಾತನಾಡುತ್ತಿರುವ ಮಾತನ್ನು ದೇಶದ ಜನತೆಯ ಮುಂದೆ ಅಗ್ನಿಪರೀಕ್ಷೆ ಮಾಡಬೇಕಾಗಿದೆ. 
ತಿಪಟೂರು ಮರು ಚುನಾವಣೆಯಲ್ಲಿ ಇವತ್ತಿನ ದಿವಸ ಏನಾಯಿತು. ಎಂಬುದನ್ನು ಹೇಳಿದ್ದೇನೆ. 
ಕಂದಾಯ ವಿಚಾರವಾಗಿ ಅಲ್ಲಿ ಚುನಾವಣಾ ಪೂರ್ವದಲ್ಲಿ ಏನು ವಾಗ್ದಾನ ಕೊಟಿತ್ತು ಚುನಾವಣೆಯಾದ 


ನಂತರ ಸರ್ಕಾರ ಮಾಡಿದ್ದೇನೆ, ಈ ಮಾಠನ್ನು ಸಾರಿ ಸಾರಿ ಹೇಳಿದ್ದೇನೆ. ರೈತರ ಪರವಾಗಿ ತಿಪಟೂರು 


ಸಂಸದೀಯ ಪಃಖ 165 


ಶವತ್ತು ಜಾಸ್ತಿ ಮಾಡುತ್ತೇವೆ. ರೂಪಾಯಿಗೆ 20ಸೇರು ರಾಗಿ ಇತ್ತು. ಈಗ ಒಂದು ರೂಪಾಯಿಗೆ 
ಒಂದು ಸೇರು ರಾಗಿ ಆಗಿದೆ ಎಂದು ಹೇಳುತ್ತಿದ್ದರೆ, ಮಾನ್ಯ ಶ್ರೀ ರಾಮ್‌ರಾವ್‌ ಅವರು ರಾಜೀನಾಮೆ 
ಕೊಟ್ಟರು. ತಿಪಟೂರಿನಲ್ಲಿ ಕಾಂಗ್ರೆಸ್‌ ಸೋತಮೇಲೆ ನಾವು ಇಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲವೆಂದು 
ಅವರೇ ಹೇಳಿದ್ದಾರೆ. ತಿಪಟೂರಿನ ಜನತೆಯ ಮುಂದೆ ನಿಮ್ಮ ವಾದವನ್ನು ಇಟ್ಟಿದ್ದೀರಿ. ನಮ್ಮ ವಾದವನ್ನೂ 
ಸಹ ಇಟ್ಟದ್ದೇವು. ಪಜಾಪಭುತ್ತದ ಅಳತೆಗೋಲು ಚುನಾವಣೆಯಾದ ಮೇಲೆ ತಿಳಿದು ಬಂತು. 
ಇವರ ಕೊನೆಯ ಪರೀಕ್ಷೆ ತಿಪಟೂರಿನಲ್ಲಿ ಆಯಿತು. ಅಲ್ಲಿನ ಜನ ನಿಮ್ಮನ್ನು ಬಿಸಾಡಿದ್ದಾರೆ. ನೀವು 
ವಚನ ಭ್ರಷ್ಟರಾದುದು ಇದರಿಂದಲೇ ಗೊತ್ತಾಗಿದೆ. ಇವತ್ತು ಮಾಡಿದ ಪಾಪಕ್ಕೆ ನೀವೇ ಪಶ್ಲಾತ್ರಾಪ 
ಪಡಬೇಕು. ಜನರ ವಿಶ್ವಾಸಘಾತುಕರಾಗಿದ್ದೀರೆಂದು ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ತಿಳಿಸುತ್ತೇನೆ. 
ಆದ್ದರಿಂದ ಈ ವಿಚಾರಗಳನ್ನೆಲ್ಲಾ ಮನವರಿಕೆ ಮಾಡಿಕೂಡಲೇ ಇವರು ರಾಜೀನಾಮೆ ಕೊಡಬೇಕು. 
ಏಕೆಂದರೆ ಇವರ ಆಡಳಿತದ ಕೊನೆ ಬಹಳ ಸಮೀಪದಲ್ಲಿದೆ ಎಂದು. ಇವತ್ತು ನಿಮ್ಮ ಮುಖಾಂತರ 
ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೇನೆ. ಎರಡನೆಯ ವಿಚಾರವಾಗಿ ಮಾನ್ಯ ಹಣಕಾಸಿನ ಸಚಿವರು ಆಗಿಂದಾಗ್ಗೆ 
ಜನರ ಒಂದು ವಿಶ್ವಾಸವನ್ನು ತರತಕ್ಕ ಒಂದು ಮಾತನ್ನು ಹೇಳುತ್ತಾರೆ. ಅದೇನೆಂದರೆ, ಈ ದೇಶದ 
ಹಣ ಪರಿಸ್ಥಿತಿ ಹದ ಕೆಟ್ಟು ಹೋಗಿದೆ, ದಿವಾಳಿತನವಾಗಿದೆ ಎಂದು, ರಿಜರ್ವ್‌ಬ್ಯಾಂಕಿಸವರು ಇವರಿಗೆ 
ಅನೇಕ ಸಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಎಚ್ಚರಿಕೆಯನ್ನು ಮನಗಂಡು ಈ ದೇಶದ ಹಣಕಾಸಿನ 
ಪರಿಸ್ಥಿಶಿಂಯುನ್ನು ಅರಿತು ಮಿತವ್ಯಯವನ್ನು ಆಚರಿಸುತ್ತಿದ್ದೇವೆಂದು ಹೇಳಿದರು. ಏನೇನು 
ಮಿತವ್ಯಯವನ್ನು ಆಚರಣೆಗೆ ತರುತ್ತಾರೆಂಬ ಬಗ್ಗೆ ಯಾವ ಪಟ್ಟಿಯನ್ನೂ ಇಲ್ಲಿ ಇಟ್ಟಿಲ್ಲ. ಅಂದ 
ಮೇಲೆ ಮಿತವ್ಯಯ ಕಾರ್ಯಾಚರಣೆ ಏನಾಯಿತು. ಎಂಬುದಾಗಿ ಅವರನ್ನು ನಾನು ಇವತ್ತು ಕೇಳುತ್ತೇನೆ. 
ಇಷ್ಟೊಂದು ವಾಗ್ದಾನ ಮಾಡಿ, ಕಾರ್ಯಗತ ಮಾಡದೆ ಅವರು ವಚನ ಭ್ರಷ್ಟರಾಗಿದ್ದಾರೆ. ಒಂದು 
ವಿಚಾರ ಅವರಿಗೆ ಸಂಬಂಧಪಟ್ಟದು. ನನ್ನ ಮಿತ್ರರಾದಂಥ ಶೀ ಸಿದ್ದವೀರಪ್ಪನವರು ಹೇಳಿದ ಹಾಗೆ 
ಮಂತ್ರಿಗಳಲ್ಲಿ ಕೆಲವರು ಹೊರದೇಶಗಳಲ್ಲಿ ಪವಾಸ ಮಾಡುತ್ತಾರೆ. ಅದಕ್ಕೆ ನಮ್ಮದೇಶದ ಖಜಾನೆಯಿಂದ 
ಒಂದು ಕಾಸೇನೆದಾರೂ ಖರ್ಚು ಮಾಡಿದರೆ ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ, ಹಾಗಾಗಬಾರದು 
ಎಂಬುದಾಗಿ ನಾನು ಹೇಳುತ್ತೇನೆ. ಈ ದೇಶದ ಖಜಾನೆಯಿಂದ ಆ ಬಾಬಿಗೆ ಹಣ 
ಹೋಗುವುದಿಲ್ಲವೆಂದು ಅವರು ಹೇಳಿದ ಮಾತು ಈಗಲೂ ನಮ್ಮ ಮುಂದೆ ನಿಂತಿದೆ. ಇವರ 


ko 


ಪ್ರವಾಸದ ಖರ್ಚಿಗಾಗಿ ಎಷ್ಟು ಸಾವಿರ ರೂಪಾಯಿಗಳು ಖರ್ಚಾಗುತ್ತದೆಂಬುದನ್ನು ಶಾಸನಸಭೆಗೆ 


Co] pe 


ಕೊಡಬೇಕು. ಸರ್ಕಾರದ ವಿಜಾನೆಯಿಂದ ಅವರ ಒಂದು ನಯಾಪ್ಯೆಸಾವನ್ನು ಖರ್ಚು ಮಾಡಿದ್ದರೆ 


ಗೌರವವಾದುದು ಅಲ್ಲವೆಂದು ಹೇಳದ್ದಾರೆ. ಆದರೆ ಯಾರ್ವಾರು ಹತ್ತಾರು ಸಾವಿರ ರೂಪಾಯಿಗಳನ್ನು 


ಖರ್ಚು ಮಾಡಿರುವರೋ ಆ ಅಂಶವೇನೋ ಗೊತಿಲ್ಲ. ಆದೆಲ್ಲಾ ಎಷ್ಟು ಹಣವನ್ನು ಖರ್ಚು 
ವಜಾ ಲ್ಲ 


ಲ್ಲಾ 
ಮಾಡಿದ್ದಾರೆ ಎಂಬುದನ್ನು ಸಫ್ಲಿಮೆಂಟರ ಬಡ್ಡೆಟ್ಟನಲ್ಲಿ ಇಟ್ಟಿದೆ. ಅವರು ನಿಜಾಂಶವನ್ನು ಬಚ್ಞಿಟ್ಟಿರತಕ್ಕದ್ದು 


ನೋಡಿದರೆ ಇವರು ಈ ಸಭೆಯ ನಂಬಿಕೆಗೆ ಪಾತರೇ ಎಂಬುದನ್ನು ನಾವು ವಿಚಾರ ಮಾಡಬೇಕಾಗಿದೆ. 
ಮತ್ತು ಇವರು ಮಾಡತಕ್ಕದ್ದನ್ನು ಖಂಡನೆ ಮಾಡಬೇಕಾಗಿದೆ. ಮಿತವ್ಯಯ ಯೋಜನೆಯಲ್ಲಿ ಏನೇಸು 


[SRS 


ಕಾಯಣ್ರಮಗಳು ನಡೆಯುತ್ತಿವೆ. ಎನ್ನುವುದನ್ನು ನೋಡುವುದಾದರೆ ಮೊನ್ನೆ ಶಾನೆ ನಮ್ಮ ಮಿತ್ರರಾದ 


pr 


ವಕುಶರು ದೆಹಲಿ ಯಾತ್ರೆ ಹೋಗಿದ್ದರು. ಅವರು ಅಲ್ಲಿಗೆ ಏತಕ್ನೋಸ್ಕರ ಯಾತ್ರೆ ಹೋಗಿದ್ದರು. 
ಎಂದರೆ ದೆಹಲಿಯಲ್ಲಿ ಜಾ ಮೈಸೂರು ಭವನದ ಆರಂಭೋತ್ಸವಕ್ಕೆ ಹೋಗಿದ್ದರು. 
ಲೋಕೋಪಯೋಗಿ ಶಾಖೆಯ ಸಚಿವರು ಹೇಗೆ ಮಿತವ್ಯಯವನ್ನು ಆಚರಣೆಗೆ ತಂದಿದ್ದಾರೋ 
ನನಗಂತೂ Roe 20ರೂಮುಗ ಸಅರತಕ್ಕ ಆ ದೆಹಲಿ ರಿಯಲ್ಲಿರುವ ಮೈಸೂರು ಭವನಕ್ಕೆ 
25ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಒಂದೊಂದು ರೂಮಿಗೆ ಒಂದು ಲಕ್ಷ 
ರೂಪಾಯಿಗಳನ್ನು ಖರ್ಚು ಮಾಡಿರತಕ್ಕ ನಿಮ್ಮ ಸರ್ಕಾರದ ಮಿತವ್ಯಯ ನೀತಿ ಎಂತಹ ಮಿತವ್ಯಯ 
ನೀತಿ ಎಂಬುದನ್ನು ಯೋಚನೆ ಮಾಡಿ ಈ ಮೈಸೂರು ಭವನವನ್ನು ದೆಹಲಿಯಲ್ಲಿ ಅಶೋಕ 
ಹೋಟೇಲಿನ ಪಕ್ಕದಲ್ಲಿಯೇ ಕಟ್ಟಿಸಿದ್ದಾರೆ. ಭವ್ಯ ಸುಖ ಸಂಪತ್ತು ಲೋಲುಪಕನ ಹೇಗಿದೆ ಎಂಬುದನ್ನು 
ಸೋಡಿದ ಜನ ನಮ್ಮದೇ ಹೋಟೆಲನ್ನು ಕಟ್ಟಬೇಕು ಎಂದು ಯೋಚನೆ ಮಾಡಿ ಅದನ್ನು ಕಟ್ಟಿಸಿದ್ದಾರೆ. 
ಹಣಕಾಸಿನ ಸಜೆವರು ಆ ಭವ್ಯ ಬಂಗಲೆಯನ್ನು ಕಟ್ಟುವುದಕ್ಕೆ ಹಣವನ್ನು ಕೊಟ್ಟಿದ್ದಾರೆ. ಇದು 
ಮಿತವ್ಯಯವೇ ಇದೇ ರೀತಿ ಪಂಚತಾರೆ ಹೋಟೆಲನ್ನು ಕಟ್ಟುವುದಕ್ಕೆ ಬೇಕಾದಷ್ಟು ಹಣವನ್ನು ಖರ್ಚು 
ಮಾಡಿದ್ದಾರೆ. ರಾಜಭವನದ ಮುಂದೆ ಹೂವಿನ ತೋಟವನ್ನು ಮಾಡುವುದಕ್ಕೆ ಎರಡುಲಕ್ಷ 
ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಯಾರಿಗೋ ತಮಗೆ ಬೇಕಾದವರಿಗೆ ಕಂಟಾಕ್ಸ್‌ 
ಕೊಡುವುದಕ್ಕೋಸ್ಸರ ಭವ್ಯ ಬಂಗಲೆಗಳು ಪಂಚತಾರೆ ಹೋಟೇಲು ಇವುಗಳನ್ನು ಇವರು ಕಟ್ಟಿಸುತ್ತಿದ್ದಾರೆ. 
ಈ ಕೆಲಸಗ ಳನ್ನು ಮಾಡಿಸುವ ವುದಕ್ಕೆ ಕಂಟ್ರಾಕ್ಟ್‌ ಕೊಟ್ಟಿ ಸರುವ ಬಗ್ಗೆ ಈಸ ಸಭೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಕ್ಕೆ 
ಆ ಕಂಟಾಕ್ಷರಿಗೆ ಐದು ಅರು ಅಂತಸ್ತಿನ ಮನೆಯನ್ನು ಕಟ್ಟಿಸಿರತಕ್ಕ ಅನುಭವ ಇದೆಯೆಂದು ಹೇಳಿದು. 


ಒಂದೊಂದು ಕಂಟ್ತಾಕ್ಷಿಗೆ ಒಂದೊಂದು ಕಂಡಿಷನ್‌ ಹಾಕಿದ್ದಾರೆ. ಅದಕ್ಟೋಸ್ಕರವಾಗಿ ನೀವು ಯಾರು 


ಯಾರಿಗೆ ಕಂಟ್ರಾಕ್ಟ್‌ ಕೊಟ್ಟಿದ್ದೀರೆಂದು ವಿಚಾರಣೆ ಆಗಬೇಕು. ಮಾರಾಟದ ಸ್ಟೋರ್‌ ಬಿಲ್ಲಿಂಗ್‌ 
ಕಂಟ್ರಾಕ್ಸ್‌ ಯಾರಿಗೆ ಕೊಟ್ಟಿದ್ದೀರಿ, ಇದರ ಜೊತೆಗೆ ಇನ್ನೂ ಕೆಲವು ಕಂಟ್ರಾಕ್ಷುಗಳು ಇವೆ. ಇವುಗಳ 


ಲಿಕ್ಸ 
ಣ್‌ ಮ ಮೆ pL A ೨ — ವ 
ಸಂಬಂಧಷಟ್ಟವರಲ್ಲರಿಗೂ ಹಂಚಿಕೆಯಾಗುತ್ತದೆ. ನಮ್ಮ ದೇಪದ ಬಜಾನೆಯ ದುಡ್ಡುಹರಿಯುತ್ತಿದೆ. 


ಸಂಸದೀಯ ಪು 167 


ನಮ್ಮದೇಶದಲ್ಲಿ ಅನೇಕ ಕಡೆ ಹಾಗೂ ಬೆಂಗಳೂರಿನಲ್ಲಿ ಕಂಟ್ರಾಕ್ಷುಗಳನ್ನು ಸೃಷ್ಟಿ ಮಾಡತಕ್ಕ ಕೆಲಸವನ್ನು 


ಸರ್ಕಾರ ಮಾಡಿ ನಮ್ಮರಾಜ್ಯದ ಖಜಾನೆಯ ಹಣಹೊರಗಡೆ ಹರಿದು ಹೋಗುತಿದೆ. ಇದು ಇವರು 


po 
ಮಾಡತಕ್ಕ ಮಿಠವ್ಯಯದ ಯೋಜನೆ. ಅನೇಕ ಇಲಾಖೆಗಳಲ್ಲಿ ಹೊಸದಾಗಿ ಹುದ್ದೆಗಳನ್ನು ನಿರ್ಮಾಣ 


ಮಾಡಿದ್ದಾರೆ. ಈಗ ಉದಾಹರಣೆಗೆ ಲೋಕೋಪಯೋಗಿ ಇಲಾಖೆಯನ್ನೇ ತೆಗೆದುಕೊಳ್ಳಿ, ಅಲ್ಲಿ 
ಎಷ್ಟೊಂದು ಹುದ್ದೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಇದನ್ನೆಲ್ಲಾ ನೋಡಿದರೆ ಇವರು 
ಸ್ಟೇಚ್ಛಾನುವರ್ತಿಗಳಾಗಿ ನಡೆದಿದ್ದಾರೆ. ಈ ದೃಷ್ಟಿಯಿಂದ ಈ ಮಂತ್ರಿಮಂಡಲದವರು 
ರಾಜೀನಾಮೆಯನ್ನು ಕೊಡಬೇಕು. ಇವರಿಗೆ ಅಧಿಕಾರದಲ್ಲಿರುವುದಕ್ಕೆ ಎಳ್ಳಷ್ಟೂ ಹಕ್ಕು ಇಲ್ಲ. 
ಮಿತವ್ಯಯದ ನೆಪದಲ್ಲಿ ಮಾಡಿರತಕ್ಕದ್ದು ಶೃಂಗಾರದ ಕೆಲಸ ಕಾರ್ಯಗಳು ಎಂದು ಹೇಳಬೇಕಾಗಿದೆ. 
ಮುಖ್ಯಮಂತ್ರಿಗಳು ಎಷ್ಟೋಂದು ಸಾರಿ ದೆಹಲಿ ಯಾತ್ರೆಯನ್ನು ಮಾಡಿದ್ದಾರೆ. ಸೆಪ್ಟೆಂಬರ್‌, ನವೆಂಬರ್‌, 
ಡಿಸೆಂಬರ್‌ ತಿಂಗಳುಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಷ್ನೊಂದು ದೆಹಲಿ ಯಾತ್ರೆಯನ್ನು 
ಮಾಡಿದ್ದಾರೆ. ಅವರೇನು ದೆಹಲಿಯಲ್ಲಿದ್ದಾರೆಯೋ ಅಥವಾ ಬೆಂಗಳೂರಿನಲ್ಲಿದ್ದಾರೆಯೋ ದಯವಿಟ್ಟು 
ಹೇಳಬೇಕು. ಒಂದು ತಿಂಗಳಿಗೆ ಎರಡು ಸಾರಿ ಮೂರು ಸಾರಿ ದೆಹಲಿಗೆ ಹೋಗುತ್ತಾರೆ. 


ತ್ರೀ ಡಿ.ಎಂ.ಸಿದ್ದಪ್ಪ(ಬಿಳಿಗೆರೆ):- ಮುಖ್ಯಮಂತ್ರಿಗಳು ಮನಸ್ಸಿಗೆ ಬಂದ ಹಾಗೆ ದೆಹಲಿಗೆ 
ಹೋಗುತ್ತಾ ಇಲ್ಲ. ಅಲ್ಲಿ ಅವರಿಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಇರುತ್ತದೆ ಅದಕ್ಕೋಸ್ಕರ 
ಅವರು ಹೋಗುತ್ತಾರೆ. 


ತೀ ಎಸ್‌.ಶಿವಪ್ಪ- ಅವರಿಗೆ ದೆಹಲಿಯಲ್ಲಿ ಕೆಲಸ ಇದೆ. ಆ ಕೆಲಸವನ್ನು ಮಾಡುವುದಕ್ಕೆ 
ಹೋಗುತ್ತಾರೆ. ಎಂದು ಶ್ರೀಮಾನ್‌ ಸಿದ್ದಯ್ಯನವರು ಹೇಳಿದರು. ಇರಲಿ. ಅವರೊಡನೆ 
ಲೋಕೋಪಯೋಗಿ ಶಾಖೆಯ ಸಚಿವರು, ಮತ್ತು ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳ 
ಎಡಗಡೆ ಬಲಗಡೆ ಹೋಗುತ್ತಾರಲ್ಲಾ ಅವರಿಗೇನು ಅಲ್ಲಿ ಕೆಲಸ ದಯವಿಟ್ಟು ತಿಳಿಸಬೇಕು ಅವರಿಗೆ 
ಮೈಸೂರು ಭವನದಲ್ಲಿ ಕೆಲಸ ಇದೆಯೇ? 


ಶ್ರೀ ಎಚ್‌.ಸಿದ್ದವೀರಪ್ಪ:- ಎಷ್ಟು ಹೋಗುವಾಗ ಜಯ ವಿಜಯರು ಒಟ್ಟಿಗೇ 
ಹೋಗಬೇಕಲ್ಲ. 


108 ಎಸ್‌. ಶಿವಪ್ರ 


ಇದರ ಕಾರ್ಯಕ್ರಮಗಳು ಏನು ಎನ್ನತಕ್ಕ ಅಂಕಿ ಅಂಶಗಳು ಸರ್ಕಾರಕ್ಕೇ ಗೊತ್ತಿಲ್ಲ. ಇದು ಕೇಂದ್ರ 


ಸರ್ಕಾರಕ್ಕೂ ಗೊತ್ತಿಲ್ಲ. ಒಂದು ಪತ್ರಿಕೆಯಲ್ಲಿ ಹೇಳುತ್ತಾರೆ. ಅದರಲ್ಲಿ ಒಂದು ವಾಕ್ಯವನ್ನು ಓದುತ್ತೇನೆ. 


“The National Development Council met for a funeral feast of 
words and having eaten its fill. dispersed. The aborted fourth plan was 
mourning without either the Prime Minister or the Deputy Chairman of 
the planning Commission having the courage to order a decent burial 


for the remains". 


ಎಂದು ಹೆಳಿದ್ದಾರೆ. ಅವರು ಏನು ಹೇಳಬೇಕೋ ಅದನ್ನು ಹೇಳಿ ಬಿಟ್ಟಿದ್ದಾರೆ. ನೀವು 
ಯೋಜನೆ, ಯೋಜನೆ ಎಂದು ಬಾಯಲ್ಲಿ ಹೇಳುತ್ತಿದ್ದೀರಿ, ನಾಲ್ಗನೇ ಯೋಜನೆ ಇನ್ನೂ ಜನಸವಾಗಿಲ್ಲ. 
ಅದರ ಗರ್ಭವೇನೋ ಬಹಳ ದೊಡ್ಡದಾಗಿದೆ. ಎಲ್ಲಿ ಜನನವಾಗುತ್ತದೆ, ಯಾವಾಗ ಜನನವಾಗುತ್ತದೆ, 
ಎನ್ನುವುದನ್ನು ಹೇಳುವುದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಅಮೆರಿಕಾದಲ್ಲೋ ರಷ್ಕಾದಲ್ಲೂ ಯಾರೋ 
ಸಾಲವನ್ನು ಕೊಡುತ್ತಾರೆ, ಅವರು ಎಷ್ಟು ಸಾಲವನ್ನು ಕೊಡುತ್ತಾರೆ. ಎಷ್ಟು ಖರ್ಚು ಮಾಡಬೇಕು. 
ಯಾವಾಗ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡಬೇಕು ಎಂಬುದನ್ನು ಹೇಳುವುದಕ್ಕೆ ನಿಮಗೆ ಶಕ್ತಿ 
ಇಲ್ಲ. ಇದನ್ನು ಸಾನ ಯಾತ್ರೆಗೆ ಕಳುಹಿಸಬೇಕು. ಆದಷ್ಟು ಜಾಗ್ರತೆ ಕಳುಹಿಸಿ. ಆ ಧೈರ್ಯವೂ 
ನಿಮಗೆ ಇಲ್ಲ. ಒಂದು ವಿಚಿತ್ರವಾದ ಪರಿಸ್ಥಿತಿ ಒದಗಿದೆ. ಈ ಯೋಜನೆಗಳ ವಿಚಿತ್ರ ಪರಿಸ್ಥಕ 
ಹೇಗಿದೆಯೆಂದರೆ, ಮೂರು ಯೋಜನೆಗಳು ಮುಗಿದರೂ ಸಹ ಆಹಾರದ ಕೊರತೆ ಇದ್ದೇ ಇದೆ. 
ಅಹಾರದ ಉತ್ಪತ್ತಿ ಯಾವ ಯಾವ ವರ್ಷಗಳಲ್ಲಿ ಎಷ್ಟು ಎಷ್ಟು ಆಗಿದೆ ಎಂಬ ಬಗ್ಗೆ ಅಂಕಿ ಅಂಶಗಳ 
ಇಲಾಖೆಯವರು ವಿವರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೂರನೆಯ ಯೋಜನೆಯಲ್ಲಿ 45 ಲಕ್ಷ 
ಬನ್‌ ಆಹಾರವನ್ನು ಉತ್ತತ್ತಿ ಮಾಡುವ ಗುರಿ ಇಟ್ಟುಕೊಂಡಿದ್ದೇವೆಂದು ಹೇಳಿದ್ದಾರೆ. ಆದರೆ 
1965-66ರಲ್ಲಿ 32ಲಕ್ಷ ಟನ್‌ ಮಾತ್ರ ಆಹಾರದ ಉತ್ಪತ್ತಿಯಾಯಿತು. ॥ ಲಕ್ಷ ಟನ್‌ ಕೊರತೆಯಾಯಿತು. 


ಅಂದ ಮೇಲೆ ಇವರು ಹಾಕಿಕೊಂಡಿರುವ ಯೋಜನೆಗಳ ಗುರಿ ಏನಾಯಿತು. ಸರ್ಕಾರದವರನಸ್ನು 


ಸಂಸದೀಯ ಘು 169 


ಒಂದು ಸಲ ಮಾತ್ರ ಬರುವುದು. ಅದ್ದರಿಂದ ನೀವು ಅಕಾರಣಗಳನ್ನು ಹೇಳಿ 
ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಏತಕ್ಕಂದರೆ ಮೂರನೆಯ ಯೋಜನೆಯಲ್ಲಿ ನೀವು ಎಷ್ಟು ಹಣವನ್ನು 
ಖರ್ಚು ಮಾಡಬೇಕಗಿತ್ತೋ ಅದಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀರಿ. ಮಾನ್ಯ 
ಮುಖ್ಯಮಂತ್ರಿಗಳು ಈಗ ಸಭೆಗೆ ಬರುತ್ತಿದ್ದಾರೆ ಮೊದಲೇ ಬಂದಿದ್ದರೆ ಚೆನ್ನಾಗಿತ್ತು. ಇಷ್ಟೊಂದು 
ಹಣವನ್ನು ನೀವು ಖರ್ಚು ಮಾಡಿದರೂ ಸಹ ಅನ್ನದ ಉತ್ಪತ್ತಿ ಮಾತ್ರ ಜಾಸ್ಥಿಯಾಗಲಿಲ್ಲ. ಅನ್ನದ 
ಉತ್ಪತ್ತಿ ಮಾಡುತ್ತೇವೆಂದು ಸಹಸ್ರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದಿರಿ. ಆದರೂ 
ಅನ್ನ ದೇವತೆ ಪತ್ಯಕ್ಷವಾಗಲಿಲ್ಲ. ಕಾರಣ ನೀವು ಖರ್ಚು ಮಾಡುತ್ತಿರುವ ಹಣವೆಲ್ಲಾ ಮಧ್ಯವರ್ತಿ? ಳಿಗೆ 
ಹೋಗುತ್ತಿದೆ. ಇಂದು ನಮ್ಮ ರಾಜ್ಯದಲ್ಲಿ ಲಂಚಾವತಾರ ಎನ್ನುವುದು ಮಧ್ಯವರ್ತಿಗಳ ಪಾಲಾಗುತ್ತಿದೆ. 
ಈ ರೀತಿ ಹಣ ಪೋಲಾಗುತ್ತಿರುವುದಕ್ಕೆ ನೀವೇ ಕಾರಣ ಎಂದು ಹೇಳುತ್ತೇನೆ. ನಿಮ್ಮ ಒಂದು ಅಂಕಿ 
ಅಂಶಗಳಿಂದಲೇ ಗೊತ್ತಾಗುತ್ತದೆ, ನೀವು ಇಟ್ಟುಕೊಂಡಿದ್ದ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಿಲ್ಲ 
ಎಂದು ಯಾವಾಗ ನೀವು ನಿಮ್ಮ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲವೋ ಆಗ ನೀವು 
ಅಧಿಕಾರದಲ್ಲಿ ಇರುವುದಕ್ಕೆ ಲಾಯಕ್‌ ಇಲ್ಲ ಎಂದು ಹೇಳುತ್ತೇನೆ. ಈ ರೀತಿ ತಾನು ಇಟ್ಟುಕೊಂಡಿದ್ದ 
ಗುರಿಯನ್ನು ಮುಟ್ಟದಿದ್ದಾಗ ಪ್ರಜಾಪ್ರಭುತ್ತವಿರುವ ಯಾವ ಸರ್ಕಾರವೇ ಆಗಲಿ ಕೂಡಲೆ 
ರಾಜೀನಾಮೆಯನ್ನು ಕೊಡುತ್ತದೆ. ಈಗ ನೀವು ಮಾಡಿರುವ ತಪ್ಪಿಗೆ ರಾಜೀನಾಮೆಯನ್ನು 
ಕೊಡಲೇಬೇಕು. ನಿಮ್ಮ ಒಂದು ಯೋಜನೆಯಲ್ಲಿ ಸೋತಿದ್ದೀರಿ. ನೀವು ಇಟ್ಟುಕೊಂಡಿದ್ದ ಗುರಿಯನ್ನು 
ಮುಟ್ಟದಿದ್ದಾಗ ಆಹಾರದ ಉತ್ತತ್ತಿ ಕಡಿಮೆಯಾದಂತೆ ಬೆಲೆಗಳು ಜಾಸ್ತಿಯಾಗುತ್ತಿವೆ. ಈ ಮೂರನೇಯ 
ಯೋಜಿನೆಯಲ್ಲಿ ಬಹಳವಾಗಿ ಹೆಚ್ಚಿದೆಯೆಂದು ನಿಮ್ಮ ಅಂಕಿ ಆಂಶಗಳಿಂದಲೇ ಹೇಳಬಹುದು. 
1952-53ರಲ್ಲಿ ಹೋಲ್‌ ಸೇಲ್‌ ಪ್ರೈಸ್‌ ಇಂಡೆಕ್ಸ್‌ 141.2 ಇದ್ದರೆ 1966ರ ಮಾರ್ಚಿ ತಿಂಗಳ ಹೊತ್ತಿಗೆ 
244.2ರವರೆಗೆ ಹೆಚ್ಚಿದೆ. ಯಾವ ಬಳಕೆ ವಸ್ತುಗಳೂ ಇವತ್ತಿನ ದಿವಸ ಸಾಮಾನ್ಯ ಪ್ರಜೆಗಳಿ 


2 


ಸಿಕ್ಕಿದಂತಾಗಿದೆ. ಮಧ್ಯಮ ವರ್ಗದ ಜನರಿಗೆ, ಕೂಲಿಗಾರರಿಗೆ ಇವತ್ತಿನ ದಿವಸ ತಮಗೆ ಅಗತ್ಯವಾದ 
ಆಹಾರ ಧಾನ್ಯಗಳನ್ನು ಕೊಂಡು ಕೊಳ್ಳಲು ಶಕ್ತಿ ಇಲ್ಲದಂತಾಗಿದೆ. ತಾವೇ ಯೋಚನೆ ಮಾಡಿ ನೋಡಿ, 
ಮಧ್ಯಮ ವರ್ಗದ ಜನರ ಪಾಡೇನಾಗಿದೆ. ಎಂಬುದನ್ನು ಅವರು ತಮ್ಮ ಜೀವನವನ್ನು ಮರ್ಕಾದೆಯಿಂದ 
ನಡೆಸಿಕೊಂಡು ಹೋಗುವ ಸ್ಥಿಶಿಯಲ್ಲಿಲ್ಲ. ಎರಡು ಹೊತ್ತಿನ ಊಟವನ್ನು ಮಾಡಿ ಸ್ವಚ್ಛಂದವವಾಗಿ 


ಸ ~ py 
ಮನೆಯಲ್ಲಿ ವಾಸ ಮಾಡುವ ಪರಿಸ್ಥಿಶಿಯಲ್ಲಿ ಅವರು ಇಲ್ಲ. ನೀವು ಮೂರನೆಯ ಯೋಜನೆಯನ್ನು 


2 ವಿ 


ಮುಗಿಸಿ ನಾಲ್ಕನೆಯ ಯೋಜನೆಗೆ ಆಡಿ ಇಟ್ಟಿದ್ದರೂ ಕೂಡ ಸಾಮಾನ್ಯ ಜನರ ಸ್ಥಿತಿ ಇದ್ದಂತೆಯೇ 


ಇದೆ. ನಿಮ್ಮ ನಾಲ್ಕನೇ ಯೋಜನೆ ಯಾವ ರೀತಿ ತ್ರಿಶಂಕು ಸ್ಪರ್ಗದಲ್ಲಿ ಇದೆಯೋ, ಅದೇ ರೀತಿ 


_ ಈ 

ಸಾಮಾನ್ಯ ಜನರ ಸ್ಪಿಶಿಯೂ ಸಹ ತ್ರಿಶಂಕು ಸ್ಪರ್ಗದಲ್ಲಿದೆ, ನಿಮ್ಮ ಯೋಜನೆಗಳು ಸಮ್ಮ ದೇಶಕ್ಕೆ 
ಕೊಟ್ಟಿರುವ ಒಂದು ವರಪ್ರಸಾದ ಎಂದು ಹೇಳಬಹುದು. 

ಇನ್ನುಲೆವಿ ವಿಚಾರ ತೆಗೆದುಕೊಳ್ಳುವುದಾದರೆ. ಲೆವಿ ವಸೂಲು ಮಾಡುವುದರಲ್ಲಿ ನಿಮ್ಮ 
ಒಂದು ನೀತಿ ಏನಿದೆ ಎಂಬುದನ್ನು ನೋಡುವುದಾದರೆ, ಅರ್ಧ ಭಾಗ ಮನುಷ್ಯರೂಪದಲ್ಲಿ ಇದ್ದರೆ. 
ಇನ್ನರ್ಧ ಭಾಗ ರಾಕ್ಷಸ ರೂಪದಲ್ಲಿದೆ. ಈ ನಿಮ್ಮ ನೀತಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ಯಾರಿಗೂ 
ಸುಖವಿಲ್ಲದಂತಾಗಿದೆ. 

* (ವಿ.ಸ. ಕಲಾಪ ದಿನಾಂಕ : 22ನೇ ಡಿಸೆಂಬರ್‌, 1967) 


—k-— 


171 


ದಾದರೆ, ನಮ್ಮ ದೇಶದ 
ಯ ಕುತೂಹಲವನ್ನು ಕೆಣಕಿದಂತಾಗಿ 


ವ್‌ 
ಬ 


ರ 
ಯಲಿ ಹೇಳು 
ನಶ 


pe 


NU 


ರಿ 


ದಿ ಜ; 


pe 


po 
[WN 


ಸೂರು 


ಗಡಿ ಸತ್ನಾಗಹದ ಮೇಲಿನ ಚರ್ಚೆ 1967 * 


ಮೈಸೂರು-ಮಹಾರಾಷ್ಟ 


Pp) 


ಮಸೂರು ದೇಶದಲ್ಲಿ ಮೊದಲಿಂದಲೂ ಬಂದ ಜಡ 


p 


ಸರಿ. ನಾನು ಮೊದಲೇ 
ಹಾರಾಷಗಡಿಯ ವಿಚಾರದಲ್ಲಿ 


ಣಿ 
AY 


ಲಿ 


ಯ 


a) 
ಮ 


p 


ಇಷದ ವಿ 
ಣ ಮಸೂರು 


pi 


ಮಃ 


pe 
19) 


ರ ಗೊಂದಲಕ್ಕೆ ಕಾ 


ಷು 


ಲ 


ಗೆ ಈ ಮರದ 


ನೇಮಕ ಮಾಡಿದಂತಹ ಏಕ 


(8 


ಜಾ 


೬ 
ು ಬಂದುವು. 


ಗಳ 


— 
MK) 


ಇ 


ಕಾರ. ಅವರು ಯಾವುದೊ 


ಖಿ: 


೧ 


f 


(ಲ: pe 
೦ದಾಗ ನಡೆದಂತಹ ವಿ 


ಗೆಬ 


— 


1956ನೇ ಇ 


ನ್ನು 


—. 


ಯ 


ಕ್ತ 


ರಾಂಗಾಬಾದಿ 
ಕಳಿ 


ಶ್ವೈಯು 


[ 


ಸಾ 
[oN 
[ 
ಹ್‌ 
ಈ 


ಭಾಷೆಯ ದ್ದೇಶ ಉಂಟಾದರೆ ಅದರಿಂದ ದೊಡ್ಡ ದುಷ್ಣುಣಾಮವಾಗುತ್ತದೆಂದು ಹೆಳಿದ್ದಾರೆ. ಇಂತಹ 
ಒಂದು ಪ್ರಶ್ನೆಯನ್ನು ಇಡೀ ಭಾರತದಲ್ಲಿ ಸ್ನೇಟ್‌ ರಿ ಆರ್ಗನೈಸೇಶನ್‌ ಕಮಿಶನ್‌ ನೇಮಕವಾದ 
ಲೆ, ಚಳವಳಿ ನಡೆದ ಮೇಲೆ 1956ನೇ ಇಸವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ 


ಗ ಬೊಂಬಾಯಿ ಕರ್ನಾಟಕದ ಪ್ರದೇಶ, ಹೈದರಾಬಾದ್‌ ಕರ್ನಾಟಕ ಪದೇಶ, ಮದಾಸ್‌ ಕರ್ನಾಟಕ 


ಸಲು 
[el 
pt 
1 
8 


[4 


ಪ್ರದೇಶ, ಮತ್ತು ಕೊಡಗು ಹೀಗೆ ನಾಲ್ಕು ಕಡೆಗಳಿಂದಲೂ ಬಂದು ಹಳೆಯ bi ಸೇರಿ, ಈ 
ಪದೇಶ ಒಂದು ಮೈಸೂರು ಪ್ರಾಂತ್ಕವಾಯ್ದು. 1956ೇ ಇಸವಿಯಲ್ಲಿ ಸಂಪೂರ್ಣ ಕರ್ನಾಟಕವಾದಾಗ, 


[8] 


ಲ್ಲಿಯ ಜನತೆಯು. ಈ ದೇಶವನ್ನು ಅಚ್ಚುಕಟ್ಟಾಗಿ ಇಟ್ಟು ಕಾಪಾಡಿಕೊಂಡು ಬಂದು ಒಂದು 


4 


ಸುಖೀರಾಜ್ಯವನ್ನು ಸ್ಥಾಪನೆಮಾಡಬೇಕೆಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದರು. ಆ ಆಕಾಂಕ್ಷೆಯ 


p) 


ಹತ್ತು ವರ್ಷ ನಡೆದುಕೊಂಡು ಬಂದ ಮೇಲೆ, ಇವತ್ತಿನ ದಿವಸ ದೇಶದಲ್ಲಿ ಕೆಲವು ಗಡಿಗಳನ್ನು 


- 


ಪುನಃ ಮಾರ್ಪಾಡು ಮಾಡತಕ್ಕ ವಿಚಾರ ಏನಿದೆ. ಅದು ಇಂದು ಈ ರಾಜ್ಯದ ಜನತೆಯ ಮನಸ್ಸನ್ನು 


5 


ಕೆದಕಿದೆ ಮತ್ತು ಶಾಂತಿ ಪ್ರಿಯರಾದ ಮೈ ಸೂರು ಜನರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. 


ಇದಕ್ಕೆ ಕಾರಣ ಇಷ್ಟೆ ಬೊಂಬಾಯಿನಲ್ಲಿ ನಡೆದಂಥ ಕಾಂಗೆಸ್‌ ವರ್ಕಿಂಗ್‌ ಕಮಿಟಿಯ 
ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಆ ತೀರ್ಮಾನದ ಫಕಾರ ಮೈಸೂರು ಮಹಾರಾಷ್ಟ ಪ್ರಾಂತ್ಯಗಳ 
ಗಡಿ ವಿವಾದವನ್ನು ತೀರ್ಮಾನ ಮಾಡುವುದಕ್ಕೆ ಏಕಸದಸ್ಯತ್ತದ ಆಯೋಗಪೊಂದನ್ನು 
ರಚಿಸಬೆಕೆಂದಿತ್ತು. ಆ ತೀರ್ಮಾನವನ್ನು ಕೈಗೊಂಡ ತಕ್ಷಣವೇ ಮೈಸೂರು ದೇಶದೊಳಗೆ ಒಂದೊಂದು 
ಊರಿನಲ್ಲಿಯೂ ಹಾಹಾಕಾರವೆದ್ದಿತು. ಕಾಡುಕಿಚ್ಚಿನಂತೆ ಎಲ್ಲ ಕಡೆಗೂ ಹರಡಿತು. ಜನತೆಯ ಮನಸ್ಸು 
ಕಲಕಲ್ಲಟ್ಟು ಆವರ ಅಕೋ ಶಕ್ಕೆ ಮೇರೆಯಿಲ್ಲದೆ ಅಲ್ಲಕಲ್ಲೋಲದ ಪರಿಸ್ಥಿತಿ ದೇಶಾದ್ಧಂತ ಉಂಟಾಯಿತು. 


ದೇಶದ ಸ್ಥಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಯಾವ ಉಗ್ರ ಸತ್ಕಾಗಹ ನಡೆಯಿತು. ಅದಕ್ಕಿಂತ ಮೀರಿದ 


( 
} 
( 
NG 


ಸಂಸದೀಯ ಪಟು 173 


ಇ೦ಸೆಸ್‌ ವರ್ಕಿಂಗ್‌ ಕಮಿಟಿಯ ನಿರ್ಣಯದ ಹಿನ್ನೆಲೆಯೇನಿರಬಹುದೆಂಬುದನ್ನು 
ಸ್ಪಲ್ಪ ವಿಮರ್ಶಿಸಿ ನೋಡಿ. ಗಡಿ ಪಶ್ನೆಯೆಂಬುದು ನಮ್ಮ ಭಾರತ ದೇಶದಲ್ಲಿ ಮೈಸೂರು ಮಹಾರಾಷ್ಟ್‌ 
ಮಾತ್ರದ್ದಲ್ಲ. ಭಾರತದಲ್ಲಿರುವ 16ರಾಜ್ಯಗಳಲ್ಲಿ ಒಂದಕ್ಕೊಂದುಕ್ಕೂ ಈ ಪನ್ನ ಇ ಲ್ಲದೆ ಇಲ್ಲ. ಹೀಗಿರುವ 
ಸಮಯದಲ್ಲಿ ಈ ವರ್ಕಿಂಗ್‌ ಕಮಿಟಿಯವರು ಏಕ್ಕೈಕವಾಗಿ ಮೈಸೂರು ಮಹಾರಾಷ್ಟ ಗಡಿಯ 
ವಿಚಾರವನ್ನು ಮಾತ್ರ ಏಕೆ ತೆಗೆದುಕೊಂಡರು ಆದರಲ್ಲೂ ಏಕಸದಸ್ವತ್ತದ ಆಯೋಗವೇ ಆಗಬೇಕೆಂದು 
ಏಕೆ ಮಾಡಿದರು. ಇದಕ್ಕೆ ಕಾರಣ ವರ್ಕಿಂಗ್‌ ಕಮಿಟಿಯವರು ಕೆಲವರ ಪಭಾವಕ್ಕೊಳಗಾಗಿರುವುದಲ್ಲದೆ 

ಮತ್ತೇನು ಭಾರತದಲ್ಲಿ ಮಿಕ್ಕ ಎಲ್ಲ ಪ್ರಾಂತ್ಯಗಳ ಸಮಸ್ಯೆಯನ್ನೂ ಗಣನೆಗೆ ತೆಗೆದುಕೊಳ್ಳದೆ ಮೆ ಸೂರು 
ಮಹಾರಾಷ್ಟದ ಗಡಿಯನ್ನು ಮಾತ್ರ ತೆಗೆದುಕೊಂಡಿರುವುದು ಇಷ್ಟೆಲ್ಲಾ ಅಸುಮಾನಕ್ಕೆ ಅವಕಾಶ ಕೊಟ್ಟಿದೆ. 
ಮಹಾರಾಷ್ಟದಲ್ಲೇ ವಿದರ್ಭದ i ಮಿಲ್ಲವೇ ಅದನ್ನೇಕೆ ತೆಗೆದುಕೊಳ್ಳಲಿಲ್ಲ. ಈ ರೀತಿ ಒಬ್ಬರ 


ಪಃ ಇವಕ್ನೊಳಗಾಗಿ ಇಂತ ಸಮಸ್ಯೆಗಳನ್ನೆಬ್ಲಿಸಿದ್ದು ದುರದೃಷ್ಟವೇ ಸರಿ. ಇಷ್ಟೆಲ್ಲ ಆಂದೋಳನ ವಾದ 
ಮೇಲೆಯೂ ಇದನ್ನು ಅಲ್ಲಿಗೆ ಬಿಡದೆ, ಇತ್ತೀಚೆಗೆ ಇನ್ನೊಂದು ನಿರ್ಣಯಮಾಡಿ, ಎರಡೂ ರಾಜ್ಯಗಳ 


ಮುಖ್ಯಮಂತ್ರಿಗಳು ಸೇರಿ ಈ ಆಯೋಗಕ್ಕೆ ಕೊಡಬಹುದಾದ Terms of Reference ಗಳನ್ನು 
ಕೊಡಬೇಕೆಂದು ನಿರ್ಧಾರ ಕೈಗೊಂಡಿದ್ದಾರೆ. ವರ್ಕಿಂಗ್‌ ಕಮಿಟಿಯವರು ಈ ತೀರ್ಮಾನ 
ಮಾಡುವಾಗಲೂ ಇತರ ಎಲ್ಲಾ ಪ್ರಾಂತ್ಕಗಳಿಗೂ ಅಸ್ತಯಿಸುವಂತೆ ಏಕೆ ತೀರ್ಮಾನ ಮಾಡಲಿಲ್ಲ. 
ಇಂದು ಭಾರತ ದೇಶದಲ್ಲಿ ಇನ್ನೂ ಅನೇಕ ಬೃಹತ್‌ ಸಮಸ್ಯೆಗಳಿರುವ ಕಾಲದಲ್ಲಿ ಉತ್ತರದಲ್ಲಿ ಒಂದು 

ರೀತಿ ಪಶ್ಚಿಮದಲ್ಲಿ ಒಂದು ರೀತಿ ಬೀಕರ ಪಠಿಸಿ ್ಪಿತಿಗಳಿರುವಾಗ ಈ ಆಂತರ ರಾಜ್ಯಗಡಿಯ ಪಶ್ನ ಪಶ್ನೆಯನ್ನು 
ಮೊದಲು ತೆಗೆದುಕೊಳ್ಳುವುದರ ಆತುರವೆ ನಿದೆ. ದೇಶದಲ್ಲಿ ಗಂಡಾಂತರವಿದ್ದು ಅನ್ನದ ಕ್ಷಾಮದ 
ದವಡೆಯಲ್ಲಿ ಸಿಕ್ಕಿ ಕೋಟ್ಕಾಂತರ ಜನ ಒದ್ದಾಡುತ್ತಿರುವ ಘೋರ ಪರಿಸ್ಥಿತಿ ಶಿಯಿರುವ ಕಾಲದಲ್ಲಿ 
ಮೇಲಾಗಿ ಗಡಿಯ ರಕ್ಷಣೆಯೆಂಬ ಆಗಾದ ಜವಾಬ್ದಾರಿ ನಮ್ಮ ಮೇಲಿದ್ದು ಚೀನಿಯರು, 
ಪಾಕಿಸ್ತಾನದವರು, ನಮ್ಮರಾಷ್ಟವನ್ನೇ ಕಬಳಿಸುವ ಸನ್ನಾಹದಲ್ಲಿರುವಾಗ ಈಮ್ಸೆ ಸೂರು ಮಹಾರಾಷ್ಟದ 


ಗಡಿಯ ಮ ಈ ತೀವ್ರತೆ ಎಂದು ನಾನು ಕೇಳುತ್ತೇನೆ. ಚೀನಿಯರು ಅನೇಕ ಸಹಸ್ತ ಮೈಲಿಗಳನ್ನೇ 


ನಿಗೆ ಬಾಹಿರವಾಗಿದೆ 


174 


Ie: 


(ಕೆಂದಿದೆ. ಆ ಪಕಾರ ಈ ವಿಷಯ 


€ 


\ 
ಣ 
ಖಳ 


ಬ್ರ 


ಯಿ 
pe 


ಹೀಲ್‌ ವ: 


€ 


ಇ ಇದು 


° 
Ko 


p 


ಕೌನಿಲ್‌ಗೆ ದೂರೇವಾ 
, ಅವರು ಮಾಡಿಕೊಂಡ 


” 


[a] 
(a) 


ಣದಲ್ಲಿ ಸಷ್ಠ 


ಕೆಂದು ಹೇಳಿ 


& 
Ny 


೬ 


ನಾದರೂ ಆಗಿದರೂ 


ನ 


ಮ 


pe 
ಈ 


ಮಹಾರಾಷದವರೂ ಜೋಸಲ್‌ 


ಲಭಪಂತರು 
Sri Govind Vailabh pant has stated that the zonal councils has 


೧ೀವಿಂದ ವಲ್ಲ 
councils would endeavour to resolv the disputes, as after all, the good 


will of neighbours was of greater value than a patch of territory. He 
also said that it should be possible for the zonal councils to set these 


been authorised to deal with these boundry matters pertaining to 
readjustment and hoped that when the states were formed the zonal 


minor matters right. 


ಎಂದು ನಾನು 


ಗೆ 


ಸಂಸದೀಯ ಪಟು 175 


ತೆಗೆದುಕೊಳ್ಳುವ ಹಕ್ಕೆಲ್ಲಿದೆಯೆಂದು ನಾನು ಕೇಳುತ್ತೇನೆ. ಈಗ ಇವರು ಮಾಡಿರುವುದೇನಿದ್ದರೂ ಏಕ 
ಪಕ್ಷೀಯ ತೀರ್ಮಾನ, ರಾಜಕೀಯ ಪಕ್ಷವೊಂದರ ತೀರ್ಮಾನ ಅಷ್ಟೆ. ಇದನ್ನು ದೇಶದ ಎಲ್ಲ ಜನತೆ 
ಅಂಗೀಕರಿಸುವುದಕ್ಕಾಗುವುದಿಲ್ಲ. ಮಾನ್ಯ ಶ್ರೀ ಸೆಟಲ್‌ವಾಡ್‌ರಂಥ ನ್ಯಾಯಶಾಸ್ತ್ರ ಪರಿಣಿತರು ಇದೇ 
ಅಂಶವನ್ನು ಕುರಿತು ಹೇಳುತ್ತಾ ಕಾಂಗೆಸ್‌ ವರ್ಕಿಂಗ್‌ ಕಮಿಟಿಯವರು ಈ ರೀತಿ ಏಕ ಪಕ್ಷೀಯವಾದ 
ಒಂದು ತೀರ್ಮಾನ ಮಾಡಿದ್ದುದರ ಮೇಲೆ ಸರ್ಕಾರ ಕಾರ್ಯಕ್ರಮ ತೆಗೆದುಕೊಳ್ಳುವುದು ಕಾನೂನಿಗೆ 
ಬಾಹಿರವಾದದ್ದು ಎಂದು ತಿಳಿಸಿದ್ದಾರೆ. ಇದು ಪಾರ್ಲಿಮೆಂಟಿನ ಸಾರ್ವಭೌಮತ್ತವನ್ನೇ ಪ್ರಶ್ನಿಸಿ ಆದಕ್ಕೆ 


ಧಕ್ಕೆ ತರುವಂಥದಾಗಿದೆಯೆಂದು ನಾನು ಹೇಳಬಯಸುತ್ತೇನೆ. 


ಈ ರೀತಿ ಇರುವಾಗ ಒಂದು ರಾಜಕೀಯ ಪಕ್ಷ ಏಕ ಸದಸ್ಯ ನೇಮಕ ಮಾಡಬೆೆಂಬ 
ತೀರ್ಮಾನವನ್ನು ಆದೇಶ ಎಂದು ತಿಳಿದುಕೊಂಡು ಕೇಂದ್ರ ಸರ್ಕಾರ ಆಯೋಗ ನೇಮಕ ಮಾಡಿದರೆ 


ಆಗುತ್ತದೆ. ಅದು, ಕಾನೂನು ಬಾಹಿರವಾಗುತ್ತದೆ. ಅನ್‌ ಕಾನ್‌ಸ್ಲಿಟ್ಯೂಷನಲ್‌ ಆಗುತ್ತದೆ ಇಲ್ಲ ಲೀಗಲ್‌ 
ಆಗುತ್ತದೆ ಅದು ಸ್ನೇಟ್ಸ್‌ ರಿ ಆರ್ಗನೈಸೆಷನ್‌ ಕಾನೂನು ವಾಯಲೇಟ್‌ ಮಾಡಿದ ಹಾಗೆ ಆಗುತ್ತದೆ. 


ಕಾಂಗ್ರೆಸ್‌ ವರ್ಕಿಂಗ್‌ ಕಮಿಟಿಯು ತೀರ್ಮಾನ ಮಾಡಿ ದೇಶದ ಮುಂದೆ ಇಟ್ಟಿದ್ದಾರೆ. ಎರಡೂ 
ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಒಪ್ಪಂದಕ್ಕೆ ಬರಬೇಕು. ಎಂದು ಆದೇಶ ಕೊಟ್ಟಿದ್ದಾರೆ. 
ಈ ಆದೇಶ ಲೋಕಸಭೇಯದ್ದಲ್ಲ. ಸೆಂಟಲ್‌ ಭಿ ಅಲ್ಲ. ಈ ರೀತಿ ವರ್ಕಿಂಗ್‌ ಕಮಿಟಿಯು 
ಆದೇಶ ಕೊಟ್ಟದ್ದು ಸರಿಯಲ್ಲ. ಬೌಂಡರಿ ಇತ್ಯರ್ಥ ಮಾಡತಕ್ಕಂಥಾದ್ದು ಗಡಿ ಬದಲಾವಣೆ 
ಮಾಡತಕ್ಕಂಥಾದ್ದು ಪಾರ್ಲಿಮೆಂಟಿಗೆ OW ಕೆಲಸ. ಆ ಮಟ್ಟದಲ್ಲಿ ಇದು ಆಗಬೇಕು. 
ವರ್ಕಿಂಗ್‌ ಕಮಿಟಿಯು ತೀರ್ಮಾನ ತೆಗೆದುಕೊಂಡಿರತಕ್ಕಂಥಾದ್ದು ಲೋಕಸಭೆಗೆ ಅವಮರ್ಯಾದೆ 
ಮಾಡಿದಂತಾಗುತ್ತದೆ. ಏಕ ಸದಸ್ಯ ಆಯೋಗ ನೇಮಕ ಮಾಡತಕ್ಕ ಆಧಿಕಾರಿ ಹಕ್ಕು ವರ್ಕಿಂಗ್‌ 


ಕಮಿಟಿ ಇಲ್ಲ ಅಂಥ ತೀರ್ಮಾನ ಕಾನೂನು ಬಾಹಿರವಾಗುತ್ತದೆ. ರಾಜ್ಯಾಂಗಕ್ಕೆ ಅಪಚಾರ ಆನ್‌ 


q 


PS -_— ಹಾ: ನಿ ಎ 
ಕಾನ್‌ಸ್ಲಿಟ್ಕೂಷನಲ್‌ ಆಗುತ್ತದೆ. ಆದುದರಿಂದ ಇದನ್ನು ಎಲ್ಲರೂ ಬಹಿಷ್ಠರಿಸಬೇಕಾಗುತ್ತದೆ. 


ಸ RN ಲ್‌ ನನು CL 
ಟ್ರ ಅಭಿಪ್ರಾಯವಲ್ಲ. ಎಂದು ಅವರಿಗ ಈ ಸಂದರ್ಭದ ಶಿಳಿಸಲು ಬಯಸುತಣ. ಆದು ಆವರಿಗ 


[a) 
ಥಾ ಶಕ್ತಿ 
pr 


ಥ್‌ 


ಕ 


ರ್ಮಾನ ಮಾಡತಕ್ತಂ 


ಫೀ 
N 


ದೇಶದ ಮೆ 


ಯ. ಕಾಂಗೆಸ್‌ ವರ್ಕಿಂಗ್‌ ಕಮಿ 


kK 
ಭ್ರ! 


kd 


ರಾ 


ಅಭಿ 


fs] 


pu 


ಯಕ್ತಿಕ 


ಲ 


ರ್ನ್ಣನದ ಮುಖಾಂತರವಾಗಿ 


ಮಿ 
AN] 


176 

ಶೀ 

ಅವರ ಕರ್ತವ್ಯ. ಅದನ್ನು ಅವರು ಮಾಡಬೇಕು ಎಂದು ಈ ಸ 
ಅವರ 


Ns 


ವನ್ನು ಅವರು 


ಲ್ಸ 


he 


ಲೆ ಹೇರತಕ್ಕಂಥ ಯಾವ ಪ್ರಯ 


€ 
\ 


ನ್ನು 


13 


Hi 


ರ್ಥನೆ ಮಾಡಿಕೊಳುತೇನೆ. 


1967) 


f 
ಲಿಪ್ತಾ 
ಫಾ 

್ಯ 


£6 ಜುಲ್ಲೆ 


NN 


pe 


2ನ 
ps 


ಖಾಂತರವಾಗಿ ಅವರ 


ಉಳಿ 


#(ವಿ.ಸ. ನಡವಳಿಕೆ ದಿನಾಂಕ :2 


ಮಾಡಬಾರದು ಎಂದು ಈ ಸ; 


177 


Budget Estimates for 1968-69 


1SCUuSSIONn 


General D 


ಸ 
CN 


. 1967-68 


ಬ: 
N 


pe) 
ಮ್ನುಕು 


ಭ್ಯ 


ಹ ಪ 
ಲವು ವಿಷಯಿಗ 


ಕಾಲದಲ್ಲಿ ಕೆ 


ಈ 


ಬದಲ್ರಿ 


ಮಂಡನೆ ಮಾಡಿದ ಕಾ: 


34 


ರಶಕ್ಕ 194.74 ಕೋಕ 


ಣಿ 


ಅದರಿಂದಾಗಿ 11.98 ಕೋಟಿ 


pe 
ಬು, 


3 


ಪಾಯಿಗಳ ವೆಚವಾಗಿ 


ಆದಾಯದಲ್ಲಿ 182.16 ಕೋಟಿ 


ರೂಪಾಯಿಗಳ 


ಈ 
[Je] 


£ಡಿದರೆ 1.98 ಕೊ 


pe 


ನ್ನು 


ಅವರ ಬಡ್ಗೆಚ್‌ ವರದಿಯ 


ಉಳಿತಾಯ ನಿಜವಾಗಿ ಆಗಿದೆಯೇ ಎಂಬುದನ್ನು ಯೋಚನೆಮಾಡಬೇಕಾಗಿ ಬರು 


ನರೆಂದು ನನಗೆ ತೋರುತ್ತದೆ. ಮುಂದೆ ಯಾವ ರೀತಿ 


, ಆ ರೀತಿ ಹೇಳಿ 
ಬ 


ಮಾತ 
ಅ 


ಕೇವಲ ಅಣಕು 


ಸರಿಯಾಗಿ ಸ್ಪಷ್ಟಪಡಿಸಿಲ್ಲ. ಹೊಸದಾಗಿ ಸರ್ಕಾರದ ನೌಕರರಿಗೆ 


ಇದರಲ್ಲಿ 


[a] 


ಹಾಕಿದಾರೆಂಬುದು. 


ಲಕ 


ವರು 67-68 ನ 


ರ 
(SN 
ಮ 2: 


ರುತ 


ಘಿ 
ಈ 


ನಗೆ 


ಲ್ಲವೆಂದು ನ; 


ರೂಪಾಯಿಗಳ ಉಳಿತಾಯ ಎ 


po 


11.98 ಕೋ 


೪3. 
3 
13 

43 
pe 
5 

[ 

3B 
6 
43 
3 | 
t ನ 
¥ 3 
Bs 
ke: 
¥ 
pT ಡೆ 
12” 
ಎ “} 
(3 J 
ib 3 


178 ಎಸ್‌. ತಿವಥ್ತ 


ಇವೆಲ್ಲವನ್ನೂ ನೋಡಿದರೆ 1198 ಕೋಟಿ ರೂಪಾಯಿ ಎಲ್ಲಿ ಉಳಿಯುತ್ತದೆ. 
ಎನ್ನತಕ್ಕಂಥಾದನ್ನು ಠಾವು ನೋಡಬೇಕು. ನಿಮ್ಮ i: ಸನ ಒಪನಿಂಗ್‌ ಬ್ಯಾಲೆನ್ಸ್‌ 12.79 ಕೋಟಿ 
ರೂಪಾಯಿಗಳ ಖೋತಾ ಸಿಲ್ಲಿನಿಂದ ಪಾರಂಭವಾದದ್ದು ಆದು ಮುಗಿಯುವ ಹೊತ್ತಿಗೆ ಸರ್‌ಫ್ನಸ್‌ 
ಮುಗಿದು ಕೊನೆಗೆ 14.399 ಕೋಟಿ ರೂಪಾಯಿಗಳ ಖೋತಾ ಆಗಿ ಒಂದು ಕ್ಲೋಜಿಂಗ್‌ ಬ್ಥಾಲೆನ್ಸ್‌ 
ಆಗುತ್ತದೆ. ಕ್ಲೋಜಿಂಗ್‌ ಬ್ಯಾಲೆನ್ಸ್‌ ಇನ್ನೂ ಹಾಗ ಖೋತಾ ದಿನೇ ದಿನೇ ಹೆಚ್ಚಾಗುತ್ತದೆಯೇ 


pr 
ಹೊರತು ಉಳಿತಾಯ ಎಂದಿಗೂ 


ಇಲ್ಲ. ಇ 
ಸಂಖ್ರೆಗಳನ್ನು ನಮಗೆ ಹೇಳಿದ್ದಾರೆ. ನ ದೇ 'ಶದ ಹಣಕಾಸಿನ ಖಾತೆಯ ಕೆಲವು ಅಂಕೆಗಳನ್ನು 


ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಡ್ಡೆ್‌ ಭಾಷಣದಲ್ಲಿ ಈ ವರ್ಷ ಅಂಕೆಗಳನ್ನು 


ಮ್ನ 


ಅಳವಡನೆ ಮಾಡಿರತಕ್ಕದ್ದು ಹೋದವರ್ಷಕ್ಕಿಂತ ಉತ್ತಮವಾಗಿದೆ. ಮೈಸೂರು ದೇಶದ ಹಣಕಾಸಿನ 


5 ಠಿ 


ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಎಂಬುದನ್ನು ನೋಡಿದರೆ 1968-69ನೇ ಸಾಲಿಗೆ ಸಾಲದ ಹೊರೆ 


ಸುಮಾರು 369 ಕೋಟಿ ರೂಪಾಯಿಗಳಿಗೆ ಏರುತ್ತಿದೆ. ತಾವು ಹೆ €ಳತಕ್ಕ ರೀತಿಯಲ್ಲಿ ಸರ್ಕಾರದ 
ಆಸ್ತಿಪಾಸ್ಸಿಗಳು 427 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳತಕ್ಕದ್ದು ಇದೆಯೆಂದು ಆಂಕಿ ಅಂಶಗಳಿಂದ 
ಗೊತ್ತಾಗುತ್ತದೆ. ಇದಕ್ಕೆ ಸರ್ಕಾರದವರು ಪ್ರತಿವರ್ಷ 20 ಕೋಟಿ ರೂಪಾಯಿಗಳ ಬಡ್ಡಿಯನ್ನು 


ಕೊಡುತ್ತಿದಾರೆ. ಸರ್ಕಾರದವರು ಹಾಕಿರತಕ್ಕ 427 ಕೋಟಿ ರೂಪಾಯಿಗಳ ಬಂಡವಾಳ ಏನಿದೆ 


ಅದರ ಮೇಲೆ ಬರತಕ್ಕ ಲಾಭ ಎಷ್ಟು ಎಂಬುದನ್ನು ಎಲ್ಲೂ ತೋರಿಸಿಲ್ಲ. ಅದರೆ ನಮ್ಮ ಬಡ್ಡೆಟ್ಟಿನ 
ಆರ್ಥಿಕ ಸ್ಥಿತಿಯನ್ನು ಭದವಾದ ತಳಹದಿಯ ಮೇಲೆ ಹಾಕಿದ್ದೇವೆ ಎಂದು ಹೇಳುತ್ತಾರೆ. 44 ಕೋಟಿ 


ರೂಪಾಯಿಗಳ ಅಸೆಟ್ಸ್‌ ಏನಿದೆ ಅದರ ಮೇಲೆ ಬಂದಿರತಕ್ಕ ಆದಾಯ ಎಷ್ಟು ಎಂಬುದನ್ನು ತೋರಿಸಿಲ್ಲ. 


~ 
ಇವೊತ್ತು ಇಷ್ಟೊಂದು ಹಣವನ್ನು ಸಾಲ ಮಾಡಿ 20 ಕೋಟಿ ರೂಪಾಯಿಗಳ ಬಡ್ಡಿಯನ್ನು ಪ್ರಿ 
ವರ್ಷ ಕೊಡಬೇಕಾದರೆ ಸರ್ಕಾರದವರು ಎಷ್ಟು ಸಂಸ್ಥೆಗಳಿಗೆ ಎಷ್ಟು ಜನ ಉದ್ಯಮಿಗಳಿಗೆ ಸಾಲವನ್ನು 


Rik i Ws) ಇಸವಿಯಲ್ಲಿ ಸರ್ಕಾರದ ಸಾಲ 15 ಕೋಟಿ ರೂಪಾಯಿಗಳು ಮಾತ್ರ 


ಆ 
೨ I ಹ ೨ Re od ನ % 
ಕೂಟ್ಲಿರತಕ್ಕದ್ದು ವಸೂಲಾಗಿದಿ ಹಾಗಯೇ ನಿಂತಿದ ಎಂದು ಕಂಡುಬರುತ್ತಿದ ನಿಮ್ಮ ಅಂಕಗಳ 
(ಸ ತ ದಿ & 
ಮವ EE LL SLL: ಮ RL) yl 
ಪಕಾರ. ನಿಮ ಸಾಲದ ಹೊರ : ಏಿಗಿಂತ 260 ಪರ್ಸೆಂಟ್‌ ಜಾಸಿಯಾಗಿದೆ. ಈಗ ವಾಪಸು 


ವಾ್‌ ಲಿ . — [Ve ನ [ee 2 po [rg 
ಅಗತಕಂಥಾದ ಎಷು ಉಳಿದಿದೆ ಎ೦ದರೆ 74 ಪರ್ಕೇಂಟ್‌ ಉಳಿದಿದೆ. ನಿಮ್ಮ ಆರ್ಥಿಕ ನೀತಿ 


ಲಂಗು ಲಗಾಮು ಇಲ್ಲದ ಹಾಗಾಗಿದೆ. ನಿಮ ಮನಸಿಗೆ ಬಂದಡಾಗೆ ದುಡ್ಡು ಕೊಃ 


ಸಂಸದೀಯ ಪಟು 179 


ತೆಗೆದುಕೊಂಡವರು ವಾಪಸ್ಸು ಕೊಟ್ಟಿಲ್ಲ. ನಿಮ್ಮ ಸರ್ಕಾರದ ಷೇರನ್ನು ಕೆಲವು ಕಂಪೊಗಳಿಗೆ ಹಾಕಿದ್ದೀರಿ, 


7 ಭನ ಆ 

ನಿಮ್ಮ ಬಡ್ಜೆಟ್‌ ಪುಸ್ತಕದ ಪುಟ 284 ರಲ್ಲಿ ಹೇಳಿರುವಂತೆ 22.14 ಕೋಟಿ ರೂಪಾಯಿಗಳನ್ನು ಅನೇಕ 
ಸಂಸ್ಥೆಗಳಲ್ಲಿ ಷೇರು ಮೂಲಕ ಬಂಡವಾಳವನ್ನು ಹಾಕಿದ್ದಾರೆ. ಈ ಹಣಕ್ಕೆ ಬಂದಿರತಕ್ಕ ಡಿವಿಡೆಂಡ್‌ 
ಎಷ್ಟು ಎಂದರೆ ಕೇವಲ 11.೪ ಲಕ್ಷ ರೂಪಾಯಿಗಳು ಮಾತ್ರ 221 ಕೋಟಿ ರೂಪಾಯಿಗಳಿಗೆ 
17/ ಲಕ್ಷ ರೂಪಾಯಿಗಳು ಡಿವಿಡೆಂಡ್‌ ಬಂದಿರುವುದನ್ನು ಶೇಕಡಾವಾರು ಲೆಕ್ಕ ಹಾಕಿದರೆ 0.75 
ಪರ್ಸೆಂಟ್‌ ಕೂಡ ಆಗುವುದಿಲ್ಲ. ಸಹಕಾರ ಸಂಘಗಳಿಗೆ ಮಾರ್ಚಿ 61 ರವರೆಗೆ 15.3 ಕೋಟಿ 
ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವುಗಳಿಂದ ವಾಪಸ್ಸು ಡಿವಿಡೆಂಡ್‌ ಬಂದಿರತಕ್ಕದ್ದು 41 ಲಕ್ಷ 
ರೂಪಾಯಿಗಳು ಮಾತ್ರ. ಅದನ್ನು ಲೆಕ್ಕ ಹಾಕಿದರೆ, 25 ಪರ್ಸೆಂಟ್‌ ಕೂಡ ಬರುವುದಿಲ್ಲ. ನಮ್ಮ 
ದೇಶದಲ್ಲಿ ಇಷ್ಟೊಂದು ಸಾಲ ಮಾಡಿ, ದೇಶದಲ್ಲಿ ಅಡವಿಟ್ಟು ತೆಂದಿರತಕ್ಕ ಹಣವನ್ನು ಲೆಕ್ಕಾಚಾರವಿಲ್ಲದೆ 
ಕೆಲವರಿಗೆ ಅನುಕೂಲ ಮಾಡಿಕೊಡುವುದಕ್ಕೆ ಸೊಸೈಟಿಗಳಿಗೆ ಮತ್ತು ಉದ್ಯಮಗಳಿಗೆ ಕೊಟ್ಟಿರತಕ್ಕದ್ದು 
ಅಷ್ಟು ಸಮಂಜಸವಾಗಿ ಕಾಣುವುದಿಲ್ಲ. ನಮ್ಮ ಹಣಕಾಸಿನ ಮೇಲೆ ಏನೊಂದು ಉತ್ಪತ್ತಿ ಆದರಿಂದ 
ಬರಬೇಕಾಗಿತ್ತೋ ಅದು ಬರಲಿಲ್ಲ ಎಂದು ಹೇಳಬೇಕಾಗಿದೆ. ನಮ್ಮ ದೇಶದಲ್ಲಿ ರೆವಿನ್ಯೂ ಏನಿದೆ 
ಇದು ಒಂದೇ ಪ್ರಕಾರವಾಗಿ ಏರುತ್ತಾ ಬಂದಿದೆಯೆಂದು ನಮ್ಮ ದೇಶದ ತೆರಿಗೆದಾರರಿಗೆಲ್ಲಾ 
ಷಹಭಾಷ್‌ಗಿರಿಯನ್ನು ಕೊಟ್ಟಿದ್ದಾರೆ. 1957-58ನೇ ಸಾಲಿನಲ್ಲಿ ನಮ್ಮದೇಶದ ಆದಾಯ 58 ಕೋಟ 
ರೂಪಾಯಿಗಳಿತ್ತು. ಅದು ಈ ದಿವಸ 194 ಕೋಟಿ ರೂಪಾಯಿಗಳಿಗೆ ಏರಿದೆ. ಇಷ್ನೊಂದು ಏರಿಕೆ 


ಹಣವನ್ನು ದುರ್ಲಕ್ಷ್ಯ ಮಾಡಿ ಇವರು ಈ ದೇಶದ ಖಜಾನೆಯ ಹಣವನ್ನು ಲೂಟಿ ಮಾಡಿದ್ದಾರೆ. 
44 ಕೋಟಿ ರೂಪಾಯಿಗಳ ಸಾಲ ಮಾಡಿ ವರ್ಷಕ್ಕೆ 20 ಕೋಟಿ ರೂಪಾಯಿಗಳ ಬಡ್ಡಿಯನ್ನು 
ಕೊಡುತ್ತಿದ್ದಾರೆ. 4 ಅಣಿ ಕೂಡ ಬಡ್ಡಿಬಾರದೆ ಇರತಕ್ಕ ಸಂಸ್ಥೆಗಳಿಗೆ ಹಣವನ್ನು ಕೊಟ್ಟದ್ದೀರಿ, ಇದನ್ನು 
ಎಂತಹ ಸರ್ಕಾರ ಎಂದು ನಾವು ತಿಳಿಯಬೇಕಾಗಿದೆ? ನಮ್ಮದೇಶದ ಆರ್ಥಿಕ ಸ್ಥಿತಿಯನ್ನು ದಿವಾಳಿತನಕ್ಕೆ 
ಕೊಂಡೊಯ್ಯುವ ಈ ಸರ್ಕಾರದ ನೀತಿಯಿಂದ ಸರ್ಕಾರದ ಸಾಲದ ಹೊರೆ ದಿನೇ ದಿನೇ 
ಜಾಸ್ತಿಯಾಗುತ್ತಿದೆ. ಈಗ ನಮ್ಮ ದೇಶದ 44 ಕೋಟಿ ರೂಪಾಯಿಗಳ ಆಸೆಟ್ಟ್‌ ಏನಿದೆಯೆಂದು 


ಸ 
ಹೇಳಿದಾರೆ, ಅದರಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿಯೇ ಸುಮಾರು 60 ಕೋಟಿ 


d —_ 
SSN SEAS. ಎವಿ 
ಇಟರತಕ್ಷ ಕಓಬಿಡ) ೪ ಎಷು ಸಿಮೆಂಟ್‌ ಇದಯ ಎಷು ಯುಣ್ಣು ಇದೆಯೋ, ಉರು 
ಚ ಸು ಜಿ p ke 


180 


ದ್ಯ 


ಎರಡು ವರ್ಷ ಮುಂ 


ಲ್ಲ 


ಯ ಪಂಚವಾರ್ಷಿಕ ಯೋಜನೆಯನ್ನು 


Co 


pe 
ಸ 


ಾಡತಕ್ಷ ಪರಿಸಿತಿಯ' 


ನಭ ಬರುತದೆ ಎಂದು 


ಮದರಿಂದ ಹಣ ಬರು 


ಗಳಿಂದ 


$ 


4 


್‌ಾ್‌ 
ಆ 


ದೆ, 
ಣ ಬಂದಿಲ್ಲ. ಯೋಜನೆಗಳಿಂದ ಲಾಭ ಬಾರದೆ 


ತ 
ke 


\ 


ಯಾ 


—್‌, 
ಬ 


ಯಾಃ 


\ 
ಲಿ 


ಏರಿದೆ ಎಂಬುದು. ನಿಣ 


fd 
IN 


pa) 
ಲು 


ವನೆ ಮಾಡಿಕೊಂಡಿದಿರೋ ಅವು 


ಭಾ 


[M) 


ವರ್ಷಗಳ ಹಿಂದೆಯೇ 


ಪಂಚವಾರ್ಷಿಕ ಯೋಜನೆ ಈಗ ಎರ 


ನಯ 


n 


ಅವು ತಲೆಕೆಳಗಾಗಿವೆ. ನಾ 


6) 
Ne 
ಳಿ 


ಯ ಪಂಚವಾರ್ಷಿಕ 


ನ, 
2! 


1968ನೇ ಇಸವಿ ಬಂದರೂ ಕೂಡ ನಾಲ್ಡಃ 


ಕಾರ್ಯಗತವಾಗಟಬೇಕಾಗಿತ್ತು. 


ತ್ತದೆ 


ಡ ಆಯವ್ನಯ 


( 


ಇಲ್ಲ. 1970ನೇ ಇಸವಿಗೆ ಈ ಯೋಜನೆ ಪ್ರಾರಂಭವಾ 


3 


ಕ್ಕೆ ಕಾರಣವನ್ನು ಕೂ 


ಮುಂದೆ ಇಲ್ಲ. ಐದ 


ಹಯೀಷನ್‌ ಇತ್ಕಾದಿ 


ರಿ 


[ss 


ವಾಲ್ಲೂ 


fe) 


fe) 


೨ 
ವಮ್ಹಾಲ್ಲೂಯೀಷಃ 


K) 
IN 


ದಾರೆ. ಡ 
£y 


£2 
ಮ 
pa 


ಕಾರಣಗಳನ್ನುಕೊ 


ಸಾರವಾಗಿ ಒಂದೆರಡು ಮಾತುಗಳನ್ನು 


ಖ್‌ 


ಣಿ 


fd 


ಯ 


್ಧ 


ಎನೆ 
( 


ಬಾ 


ನ ಈ ಭಾಷೆಯ ವಿಚಾರದಲ್ಲಿ ತನ್ನ ಒಂದು ಅಭಿಪ್ರಾಯವನ್ನು 


[) 


ನ ದಿವಸ ಮಾನ್ನ ಹಣಕಾಸಿನ ಮಂತ್ರಿ 


FN 


ಸ್ತಿ 


p 


ಮಾ 
ಬಲಲ 


[ea 
[= 


ವಿಷಯ. ಕೇಂದ್ರದಲ್ಲಿ 


ದ 


py) 


ಸಬೇಕು. ಇ 


ಫ್‌ 
ತ) 


ಸಂಸದೀಯ ಪಟು 181 


Hu 

vl 
g 
£ 
3) 
p28 
2 

Gl 
pa 
H 
mk 
GL 


ie ೦ದು ಭಾವನೆ ಮಾಡುತ್ತೇವೆ. ರಾಜ್ಯ ಭಾಷೆ ಮತ್ತು 3) 

೧ ಕೂಡ ದೇಶದಲ್ಲಿ ಒಂದುಗೂಡಿ ಕೆಲಸ ಮಾಡತಕ್ಕ ಕಾಲದಲ್ಲಿ, ಈ ಭಾಷೆಯ ಬು 
ದೇಶದ ಉಂಟಾಗಿರತಕ್ಕ ಚಳುವಳಿಯನ್ನು ನಾವು ನೋಡಿದ್ದೇವೆ, ಇದಕ್ಕೆ ಕಾರಣವೆಂದರೆ 
ಉತ್ತರದವರು ದಕ್ಷಿಣದವರ ಮೇಲೆ ಕಡ್ಡಾಯವಾಗಿ ಹಿಂದಿಯನ್ನು ಫೇಲು ಎಂದು 
ಹೊರಟಿರುವುದು. ಅವರ ಒಂದು ಹಠಮಾರಿತದಿಂದ ಇಷ್ಟೊಂದು ಗೊಂದಲವಾಗುವುದಕೆ 
ಕಾರಣವಾಗಿದೆ. ಈ ಭಾಷಾ ಗೊಂದಲ ಎಂಬುದು ಕಲೆ ಮತ್ತು ಸಾಹಿತ್ಯದ ಕಡೆಗೂ ಸಹ ಹೋಗಿದೆ. 
ಒಂದು ರಾಜ್ಯದಲ್ಲಿ ತಯಾರಾದ ಚಿತ್ರವನ್ನು ಮದ್ರಾಸ್‌ನವರು ಬೊಂಬಾಯಿನಲ್ಲಿ ತಯಾರಾದ 
ಚಿತ್ರವನ್ನು ವಿರೋಧ ಮಾಡುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲೂ ಅಂತಹ ಸಂದರ್ಭ ಬರಬಹುದೆಂದು 
ಕಾಣುತ್ತದೆ. ಈ ಭಾಷಾ ಮೋಹ ಎಂಬುದು ಕಲೆ ಮತ್ತು ಸಾಹಿತ್ಯಕ್ಕೂ ಹೋಗಬಾರದು. ಕಲೆಗೂ 
ಭಾಷೆಗೂ ಸಂಬಂಧವಿಲ್ಲ. ಕಲೆ ಯಾವ ಭಾಷೆಯದ್ದೇ ಆಗಲಿ, ಉತ್ತೇಜನ ಕೊಡಬೇಕು. ಕಲೆಯ 
ಬಗ್ಗೆ ಯಾರೂ ಸಹ ದ್ವೇಷಸಾಧನೆ ಮಾಡುವುದಕ್ಕೆ ಹೋಗಬಾರದು. ಈ ಭಾಷೆಯ ಬಗ್ಗೆ ಒಂದು 
ಪರಿಹಾರವನ್ನು ಸೂಚಿಸುವುದು ಈ ಮನೆಯ ಸದಸ್ಮರ ಕರ್ತವ್ಯವೆಂದು ನಾನು ತಿಳಿದಿದ್ದೇನೆ. ಭಾಷೆಗೆ 
ಸಂಬಂಧಪಟ್ಟ ನಿರ್ಣಯ ಈ ಸಭೆಯ ಮುಂದೆ ಬಂದಾಗ ನಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೇವೆ. 


ಇನ್ನು ಈ ಬಡ್ಜೆಟ್‌ನಲ್ಲಿ ಕೈಗಾರಿಕಾ ನೀತಿಯ ಬಗ್ಗೆ ಮೊದಲನೆಯದಾಗಿ ಪಾರಂಭ 
ಮಾಡಿದ್ದೀರಿ. ನಾನು ಕೈಗಾರಿಕಾ ನೀತಿಗಳನ್ನು ಕುರಿತು ಒಂದೆರಡು ವಿಚಾರಗಳನ್ನು ಹೇಳುತ್ತೇನೆ. 
ನಮ್ಮ ಮೈಸೂರು ರಾಜ್ಯದಲ್ಲಿ ಲಿ ಕೈಗಾರಿಕಾ ಕ್ಷೇತವು ಕುಂಠಿತವಾಗಿ ಮುನ್ನಡೆಯುತ್ತಿದೆ ಎಂಬುದನ್ನು 
ನಾವು ಒಪ್ಪಿಕೊಳ್ಳಬೇಕಾಗಿದೆ. ನಿಮ್ಮ ಭಾಷಣದಲ್ಲಿ ಸರ್ಕಾರಿ ಉದ ಮಗಳು ಮತ್ತು ಖಾಸಗೀ 

ಉದ್ಯಮಗಳು ಎರಡೂ ಸೇರಿ ನಮ್ಮ ಕೈಗಾರಿಕಾ ಉದ್ಧಮಗಳು ಮುನ್ನಡೆಯಬೇಕಾಗಿದೆ. ಸಮಾಜವಾದ 

ಮತ್ತು ಪಜಾಪಭುತ್ತವನ್ನು ಒಪ್ಪಿರುವ ರಾಜ್ಯ ನಮ್ಮದು. ಅದರಂತೆ ಕಾಂಗೆಸ್‌ನವರಾದ ನೀವೂ ಸಹ 
ಒಪ್ಪಿಕೊಂಡಿದ್ದೀರಿ, ಭೇಷ್‌! ಆದರೆ ಆ ಒಂದು ತತ್ತವನ್ನು ನೀವು ಎಷ್ಟರ ಮಟ್ಟಿಗೆ ಪಾಲನೆ ಮಾಡುತ್ತಿದ್ದೀರಿ 
ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ಈ ಒಂದು ತತ್ತವನ್ನು ಸರಿಯಾಗಿ ಪಾಲನೆ ಮಾಡದಿದ್ದರೆ 
ಈ ರಾಜ್ಯ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ಇಡೀ ಭಾರತದಲ್ಲಿ 


ಮೈಸೂರು ರಾಜ್ಕದಲ್ಲಿ ಮೊಟ್ಟ ಮೊದಲಿಗೆ ಮುಖ್ಯವಾದಂಥ ಕಾರ್ಬಾನೆಗಳನ್ನು ಸರ್ಕಾರದವರೇ 
ನೇರವಾಗಿ ಪಾರಂಭ ಮಾಡಿದರು. ಭದ್ರಾಮಿಯಲ್ಲಿರುವ ಕಬ್ಬಿಣದ ಕಾರ್ಬಾನೆ, ವಿದ್ಧುಚ್ಛಕ್ತಿ ತಯಾರು 
ಮಾಡುವ ಉದ್ಯಮ, ಗಂಧದ ಎಣ್ಣೆ ಕಾರ್ಬಾನೆ ಮೊದಲಾದ ಮುಖ್ಯಮುಖ್ಯವಾದಂಥ 
ಕಾರ್ಲಾನೆಗಳನ್ನು ಮೈಸೂರು ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿಯೇ ಮೊಟ್ಟಮೊದಲಿಗೆ ಸರ್‌ 


(a) 


ಮನಗಂಡಿದರೂ 
ನ್ನು ಯೋಚನೆ 


ಯಿಲ್ಲ ಎಂಬುದ 


ನಜವಾದದ ನೀತಿಯನ್ನು 
; ಖಾಸಗೀಯವರು ನಡೆಸುವುದಕ್ಕೆ ಹೇಗೆ 


೪ 


ವರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿದೆ. ನಿಮಗೆ 


ದು 


ರುವಾಗ ಸರ್ಕಾರದವರೇ ನಡೆಸುವುದಕ್ಕೆ ಏತಕ್ಕೆ ಶಕ್ತಿ 


ಮಾಡಬೇಕಾಗಿದೆ. ನಿಮಗೆ 


ನ್ನು ಒಬ ಖಾಸಗೀಯವರು ವಹಿಸಿಕೊಂಡು ನಡೆಸುತೇವೆಂದು 


ನ್ನುಮುಂ 


ವುದಕ್ಕೆ ಸಾದ್ಯವಿಲ್ಲ 


ಸಲಹೆ ಕೊಡಲು ಒಳ್ಳೆಯ ತಜ್ಞ! 
ke) 


ಮಾಡಿದರೆ ಈ ಮಿಲ್ಲ 


9 
ಫಿ 
pu) 


ಮನಸ್ಸು 
ನಡೆಸಿಕೊಂಡು ಹೋಗು 


ಫಿ 


ಹೇಳು 


- 
( 


ಮಃ 


Ye 


ನೋಡಿದರೆ 


ಯವರಿಗೆ ವಹಿಸು 


9 ಆ ಮಿಲ್ಲನ್ನು ಖಾಸಗೀ 


ಗುತ್ತದೆ 


ಸಾಧ್ಮವಾ 


೦ತಾದ 


pe 


ಐಖ೦ಬು 


pa 


ಕೊಂಡು ಹೋಗುವುದಕ್ಕೆ 
ದೆ. ಸರ್ಕಾರದ ಹಣವನ್ನು 


ಡಿದರೆ, ಇದರ ಹಿನ್ನೆಲೆ ಏನೋ 


ನೂ 


pr 
v 


ನಾ 
Y 


ಸಹ ಎರಡು ಸಾರಿ 


pe] 


fy 


ಷಾ, ಜರ್ಮನಿ, ಜಪಾನ್‌ 
ಕಷವಾದರೂ ಏ 


ee 
ಸ 


ಅನೆ 
ವುದನ್ನು 


pe 
» 
ವ 


ನಂತರದಲ್ಲಿ ನಡೆಸಿಕೊಂಡು ಹೋಗಲು 


ವಣ 


— 
RN) 


pe) 


1 


ರ ತಮಲ್ಲಿ ನಡೆಸಿ 


ತ 
pu 
ನಿ ಳನ್ನು 
ಅಮೆರಿಕಾ 
ಬಂದಿರು 
ಕಾದಂಥ ಕೆ 
ಮಂತ್ರ 


ದಲು ಬಂಡವಾಳವನ್ನು ಹಾಕಿ ಕೆಲವು ಕಾರ್ಬಾನೆಗಳನ್ನು 
pe 


Nd; 


pe] 
ಸಾಧನೆ ಮಾಡಿಕೊಂಡು ಬಂದರು ಎಂ 


ರು 
ಭ ಮಾಡಿ ನಂ 


ರಿ. ಮಾನ್ತ ಆರ್ಥಿಕ 
12 


ಪಾರಂ 


ನ್‌ 
pe 
SN 


Pp 


ು೦ದಿದಿ 
ಹೆ 


pe) 
ಳನ್ನು 


೪ 


(A 


ಲ, 


(A 


ರಂಭ ಮಾಡಿದಂಥ ಕಾರ್ಬಾ 
ಬಂಡವಾಳವಿಲವೆಂದು ತಮಗೆ ಬೇಕಾದವರಿಗೆ ಆ ಕಾರ್ಲಾನೆಗಳ: 


ಬರುತಿದೆ. ಸಕಾ 


ಗಿರಣಿ 


ಬಂಡವಾಳವಿಲ್ಲವೆಂದು ಖಾಸಗಿಯವರಿಗೆ ವಹಿಸುತಿರು 


p) 
ಸು 
ರಿದು ಪ್ರಾ 


— 
ಬ್ರ 


ಕೆಲ 
ಕರೆದುಕೊಂ 


ಸು 


ಸಂಸದೀಯ ಪಟು 183 


ಏನೇನು ನೋದಿದಿರಿ, ಅಲ್ಲಿಂದ ನಮ ಮ್ಮರಾಜೆ ಏನೇನು ತಂದಿರಿ ಮತ್ತು ಏನು ಕೆಲಸ ಮಾಡಿಕೊಂಡು 


ತ್ರೀ ಎನ್‌. ಹುಚ್ಚಮಾಸ್ಸಿಗೌಡ : ಅಲ್ಲಿಯ ಆನಂದ ನೋಡುವುದಕ್ಕೆ ಹೆ ಗಿದ್ದರು, 


3 % 


ಮತ್ತು ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಆನಂದವನ್ನು ತಂದಿದ್ದಾರೆ. 


ತ್ರೀ ಎಸ್‌.ಶಿವಪ್ಪ : ಸರ್ಕಾರದ ವತಿಯಿಂದ ಠಾವು ಹೋಗಬಾರದಾಗಿತ್ತು. ತಾವು 
ವಿದೇಶಕ್ಕೆ ಹೋಗುವಾಗ ತಮ್ಮ ಮಿತ್ರರು, ಸರ್ಕಾರೀ ಅಧಿಕಾರಿಗಳನ್ನು ಸಹ ಕರೆದುಕೊಂಡು 
ಹೋಗಿದ್ದೀರಿ. ಅಲ್ಲಿಂದ ಬಂದಮೇಲೆ ಆ ಬಗ್ಗೆ ಕೊಟ್ಟಂಥ ವರದಿಯಾದರೂ ಏನು? ಈ ದೇಶಕ್ಕೆ 
ಆದಂಥ ಸಾಧನೆಯಾದರೂ ಏಸು? ಅಲ್ಲದೆ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಮಂತ್ರಿಗಳಾದ 
ತಾವು ಜೋಡಿಯಾಗಿ ಕೂಡಿಕೊಂಡು ಕಲ್ಕತ್ತಾ, ಬೊಂಬಾಯಿ ಮೊದಲಾದ ದೊಡ್ಡ ದೊಡ್ಡ 
ಪಟ್ಟಣಗಳಿಗೆ ಹೋಗಿ ಅಲ್ಲಿಯ ಕೊಟ್ಕಾಧೀತ್ಸರರ ಮುಲಬಾಗಿಲನ್ನು ತಟ್ಟಿ ಈ ರಾಜ್ಯದಲ್ಲಿ 
ಉದ್ಯಮಗಳನ್ನು ಸ್ಥಾ ಸ್ಥಾಪಿಸುವುದಕ್ಕೆ ಬನ್ನಿ ಎಂದು ಆಹ್ವಾನ ಕೊಟ್ಟರಿ. ಇದು ಯಾವ ಸರ್ಕಾರಕ್ಕೂ 
ಮರ್ಯಾದೆ ತರುವ ವಿಷಯವಲ್ಲ. ಸಮಾಜವಾದದ ಬಗ್ಗೆ ನಿಮಗೆ ಯೋಗ್ಯತೆಯಿಲ್ಲವೆಂದು 
ಹೇಳಬೇಕಾಗಿದೆ. ಇವತ್ತಿನ ದಿವಸ ಬಿರ್ಲಾ, ಟಾಟಾ ಮುಂತಾದ ದೊಡ್ಡ ದೊಡ್ಡ ಉದ್ಯಮಿಗಳ ಮನೆ 
ಬಾಗಿಲಿಗೆ ಹೋಗಿ ನಮ್ಮ ರಾಜ್ಯದಲ್ಲಿ ಬಂದು ಉದ್ಯಮಗಳನ್ನು ಸ್ಥಾಪಿಸಬೇಕೆಂದು ಭಿಕ್ಷಾಟನೆ 
ಮಾಡುತ್ತಿದ್ದೀರಿ. ನಮ್ಮ ರಾಜ್ಯದಲ್ಲಿ ಅಪಾರವಾದಂಥ ಆರಣ್ಯ ಸಂಪತ್ತು ಇದೆ. ವಿದ್ಧುಚ್ಛಕ್ತಿ ಅಪಾರವಾಗಿ 
ಉತ್ಪತ್ತಿಯಾಗುತ್ತಿದೆ. ಬೇಕಾದಷ್ಟು ನೀರಿನ ಅನುಕೂಲವಿದೆ. ಇಷ್ಟೆಲ್ಲಾ ಅನುಕೂಲತೆಗಳನ್ನು ಇಟ್ಟುಕೊಂಡು 
ಸರ್ಕಾರದವರು ಕ್ಕೆ ೈಗಾರಿಕೆಗಳನ್ನು ಸ್ಥಾಪಿಸುವುದಕ್ಕೆ ನಮಗೆ ಯೋಗ್ಯತೆಯಿಲ್ಲವೆಂದು ಹೇಳುವುದಾದರೆ, 
ಇನ್ನು ಈ ರಾಜ್ಯವನ್ಸಾದರೂ ಏತಕ್ಕೆ ಅಳಬೇಕು ಎಂದು ಕೇಳುತ್ತೇನೆ. ದಿವಂಗತ ಸರ್‌.ಎಂ. ವಿಶ್ವಶ್ಷರಯ್ಕ 
ನವರು ಕೇವಲ ಒಂಧು ಅಥವಾ ಒಂದೂವರೆ ಕೋಟಿ ರೂಪಾಯಿಗಳ ಬಂಡವಾಳದಲ್ಲಿ ಎಷ್ಟೊಂದು 
ಸಾಧನೆಗಳನ್ನು ಈ ರಾಜ್ಯದಲ್ಲಿ ಮಾಡಿಕೊಟ್ಟು ಹೋಗಿದ್ದಾರೆ ಎಂಬುದನ್ನು ಸರ್ಕಾರದವರು ಯೋಚನೆ 
ಮಾಡಬೇಕು. ಈ ರಾಜ್ಯದ ಆದಾಯ 194 ಕೋಟಿ ರೂಪಾಯಿಗಳಿದ್ದರೂ ಸಹ, ಇವತ್ತಿನ ದಿವಸ 
ಇರುವ ಕಾರ್ಬಾನೆಗಳನ್ನೇ ನಡೆಸಿಕೊಂಡು ಹೋಗುವುದಕ್ಕಾಗುವುದಿಲ್ಲ ಎಂದು ಸರ್ಕಾರದವರು 
ಹೇಳುವುದಾದರೆ ಇದಕ್ಕೆಂತ ಅಲಕ್ಷ್ಯದಿಂದ ಕೂಡಿದ ಸರ್ಕಾರ ಮಶ್ತೊಂದು ಇಲ್ಲವೆಂದು ಧಾರಾಳವಾಗಿ 
ಹೇಳಬಹುದು. ದೇಶದ ಆರ್ಥಿಕ ಸ್ಥಿತಿ ಸ ದುಸ್ಥಿಶಿಗೆ ಬಂದಿರುವುದನ್ನು ನೋಡಿ ಜನರು 
ಸಂಕಟಪಡುತ್ತಿದ್ದಾರೆ. ಸರಿಯಾಗಿ ಆಡಳಿತವನ್ನು ನ್ನು ನಡೆಸಿಕೊಂಡು ಬಂದಿದ್ದರೆ ಈ ರಾಜ್ಯದಲ್ಲಿ 


ಸರ್ಕಾರದವರೇ ದೊಡ ದೊಡ ಕಾರ್ಬಾನೆಗಳನ್ನು ್ಸಿ ಸ್ಥಾಹಿ ಸಸಬಹುದಾಗಿತ್ತು. 10 ವರ್ಷದಲ್ಲಿ 351 
[ee] [et 


184 ಎಸ್‌, ತಿವಪ್ಪ 


ಕೈಗಾರಿಕೆಗಳಿಗೆ ಲೈಸನ್ಸ್‌ ಕೊಡಲಾಗಿದೆಯೆಂದು ಸರ್ಕಾರದವರು ಹೇಳಿದ್ದಾರೆ. ಈ 35 ಕೈಗಾರಿಕೆಗಳಿಂದ 
ಎಷ್ಟೊಂದು ಉತ್ಪತ್ತಿಯಾಯಿತು ಎಂಬ ಬಗ್ಗೆ ನನಗೆ ಸರಿಯಾದ ಅಂಕಿ ಅಂಶಗಳನ್ನು ಕೊಡಿ. ಈ 
351 ಕೈಗಾರಿಕೆಗಳು ಸ್ಥಾಪನೆಯಾದ ಮೇಲೆ ಎಷ್ಟೊಂದು ಜನಗಳ ನಿರುದ್ಕೋಗ ಪರಿಹಾರವಾಯಿತು, 
ಎಷ್ಟು ಉತ್ಪಾದನೆಯಾಯಿತು ಎಂಬ ಬಗ್ಗೆ ಸರ್ಕಾರದವರೇ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ 


ದಿವಸ ಸರ್ಕಾರದವರು ತಾವೇ ನಡೆಸುವ ಕೆಲವು ಕಾರ್ಬಾನೆಗಳನ್ನು ಕಾರ್ಪೊರೇಷನ್‌ಗಳನ್ನಾಗಿ 


ು 3 
ಮಾಡಿದ್ದಾರೆ. ಭದ್ರಾವತಿ ಕಬ್ಬಿಣದ ಕಾರ್ಬಾನೆಯ ವ್ಯವಹಾರ ಒಂದು ದೊಡ್ಡ ಪರ್ವವಾಗಿದೆಯೆಂದು 
ಹೇಳಬಹುದು. ಈ ಕಾರ್ಬಾನೆಯ ಬಗ್ಗೆ ಶ್ರೀಮಾನ್‌ ಸಿದ್ದವೀರಪ್ಪನವರು ಒಂದು ಪ್ರಶ್ನೆಯನ್ನು 
ಸರ್ಕಾರಕ್ಕೆ ಕಳಿಸಿದಾಗ ಅದಕ್ಕೆ ಸರಿಯಾದ ಉತ್ತರ ಸರ್ಕಾರದಿಂದ ಬರಲಿಲ್ಲ. ಸರ್ಕಾರದವರು ತಮಗೆ 
ಬೇಕಾದವರಿಗೆ 40-50 ಕೋಟಿ ರೂಪಾಯಿಗಳ ಕಂಟ್ರಾಕ್ಸನ್ನು ಕೊಡಿಸುವುದು. ಈ ರೀತಿ ಕೊಡುವಾಗ 


ಕಂಪನಿಯ ಮ್ಯಾನೇಜಿಂಗ್‌ ಡೈೆರೆಕ್ಷರಿಗೂ ಮತ್ತು ಕಂಟ್ರಾಕ್ಷರಿಗೂ ಬೇರೆಯವರಿಗೆ ತಿಳಿಯದಂತೆ 


್ಯ 
ಒಂದು ಷರತ್ತು ಆಗಿರುತ್ತದೆ. ಈ ಸರ್ಕಾರದವರು ತಮಗೆ ಬೇಕಾದವರಿಗೆ ಕಂಟ್ರಾಕ್ಟಗಳನ್ನು ಕೊಡುವುದು, 
ತಮಗೆ ಬೇಕಾದವರಿಗೆ ಸರ್ಕಾರದ ಉದ್ಯಮಗಳನ್ನು ವಹಿಸಿಕೊಡುವುದನ್ನು ನೋಡಿದರೆ, ಒಂದು 
ಕಾಲದಲ್ಲಿ ಮೈಸೂರು ರಾಜ್ಯ ಯಾವ ಒಂದು ಕೈಗಾರಿಕೆಗೋಸ್ಕರವಾಗಿ ಹೆಸರು ಪಡೆದಿತ್ಲೋ, ಆ 
ಹೆಸರನ್ನು ಹಾಳುಮಾಡುವುದಕ್ಕೆ ಹೊರಟಿದ್ದಾರೆಂದು ಹೇಳಬಹುದು. ಇರುವ ಕೈಗಾರಿಕೆಗಳನ್ನು 


ಖಾಸಗಿಯವರಿಗೆ ವಹಿಸುವುದು, ಬೇರೆ ದೇಶದವರನ್ನು ನಮ್ಮ ರಾಜ್ಯಕ್ಕೆ ಬಂದು ಕಾರ್ಲಾನೆಗಳನ್ನು 


Ka ರಿಕ 


ಸ್ಥಾಪಿಸಿ ಎಂದು ಭಿಕ್ಷಾಯಾಚನೆ ಮಾಡುತ್ತಿರುವ ಹೊಣೆ ನಿಮಗೇ ಸೇರಿದ್ದು ಎಂದು ಹೇಳಬೇಕಾಗಿದೆ. 


ಕೈಗಾರಿಕೆ ಅದಮೇಲೆ ಈ ವ್ಯವಸಾಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯ ಬಸ್ಗೆ ಇವತ್ತಿನ 
ದಿವಸ ತಾವು ಬಹಳ ದೊಡ್ಡದಾಗಿ ಹೇಳುತ್ತಿದ್ದೀರಿ. ವ್ಯವಸಾಯ ಕ್ಷೇತ್ರದಲ್ಲಿ ಅಪಾರವಾದ ಹಣವನ್ನು 


ಖರ್ಚು ಮಾಡಿದ್ದೇವೆ ಮತ್ತು ಇದರಿಂದಾಗಿ ನಮ್ಮ ದೇಶದಲ್ಲಿ ಆಹಾರ ಉತ್ತತ್ತಿ ಬಹಳ ಜಾಸ್ತಿಯಾಗುತ್ತದೆ 


ಹೇಳುತ್ತಿದ್ದಾರೆ. 64-65, 6-67ರಲ್ಲಿ ಎಷ್ಟು ಇತ್ತು ಎಂದರೆ 40-42 


[ 
[9] 


. 


py — - ೨ 
ರ್ಕಾರದಿಂದ ಸಹಕಾರ, ಸಹಾಯ ದೊರಕುತ್ತಾ ಇಲ್ಲ. 


ಸಂಸರೀಿಯ ಪಟು 185 


ಭಾಂಧವನಾಗಿದ್ದಾ ನೋ ಅಂಥವನಿಗೆ ಮಾತ್ರ ಸರ್ಕಾರದ ವತಿಯಿಂದ ರಕಣೆ ಪಡೆಯುವುದಕ್ಕೆ 


ಸಾಧ್ಯವಿದೆ, ಪಡೆಯುತಾನೆ. ಅವನಿಗೆ ಏನು ಬೇಕಾದರೂ ಸಹಕಾರ ಸಂಘಗಳ ಮೂಲಕ 


ಲ fe) ನೆ” pe 5; ಮಿ 
ಮತ್ತು ಈ ಒಂದು ಗೇಪ್ಸ್‌ ಕಲ್ಲಿವೇಶನ್‌ ನೋಡಿ. ರಾಗಿ ಬೆಳೆಯುವ ರೈತ, ಜೋಳ ಬೆಳೆಯುವು 
ರೈತರಿಗೆ ಏನು ಸಪಾಯ ಮಾಡುತ್ತಿದ್ದಾರೆ? ಇಂದು ಬೆಂಗಳೂರಿನ ಸುತ್ತ ಮುತ್ತಲು ಲಕ್ಷಾಧೀಶರು 


5-10 ಎಕರೆಗಳಲ್ಲಿ ಈ ಹಣ್ಣಿನ ತೋಟಗಳನ್ನು ಬೆಳೆಸುತ್ತಿದ್ದಾರೆ. ರೇಪ್‌ ಕಲಿವೇಶನಿಗೆ 15 ಕೋಟಿ 


pS ಲೀ 


ರೂಪಾಯಿಗಳನ್ನು ಹಂಚಿದ್ದಾರೆ. ಭಾಷಣದ 15ನೇ ಪುಟದಲ್ಲಿ 


ಇಂದು ಬಡ ರೈತರಿಗೆ ಸರ್ಕಾರದಿಂದ ದುಡ್ಡು ಸಿಗುತ್ತಾ ಇಲ್ಲ. ಮುಂದೆ ಹೇಳುತ್ತಿದ್ದೀರಿ ದೇಶದಲ್ಲಿ 


[ನ fr ಗಾ ದಿ 
ವ್ಯವಸಾಯದಿಂದಾಗಿ ಅಗ್ತಿಕಲ್ಲರಲ್‌ ಇನಕಂ ಜಾಸ್ಲಿಯಾಗಿದೆ. ಹಳ್ಳಿಗಳಲ್ಲಿ ಸ ದುಡ್ಡಿನ 
ಸಂಪಾದನೆಯನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಯಾವ ರೀತಿ ತೆರಿಗೆ ಹಾಕಬೇಕು ಎನ್ನತಕ್ಕಂತಹ 


ವಿಚಾರವನ್ನು ಯೋಚನೆ ಮಾಡಬೇಕು ಎನ್ನುವ ಮಟ್ಟಕ್ಕೆ ತಂದಿಟ್ಟದ್ದಾರೆ. ತಾವು ಯಾರನ್ನು ನೋಡಿ 
ಈ ಲೆಕ್ಕಾಚಾರಕ್ಕೆ ಬಂದಿದ್ದೀರಿ ಸ್ವಾಮಿ? ಯಾರೋ ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರನ್ನು 
ನೋಡಿ ರೈತರಲೆಲ್ಲಾ ಹಣ ಇದೆ, ಅವರು ಸುಖವಾಗಿದ್ದಾರೆ, ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ 
ಎಂದು ಭಾವನೆ ಮಾಡಿದರೆ, ಅದಕ್ಕಿಂತಲೂ ತಪ್ಪು ಭಾವನೆ ಬೇರೆ ಯಾವುದೂ ಇಲ್ಲವೆಂದು 
ಹೇಳಬೇಕಾಗಿದೆ, ಇವತ್ತಿನ ದಿವಸ ನೂರಕ್ಕೆ 90 ಭಾಗ ರೈತರು ಬಡರಾಗಿದ್ದಾರೆ. ಅವನಿಗೆ ಇರುವುದಕ್ಕೆ 
ಮನೆ ಇಲ್ಲ ಮಕ್ಕಳನ್ನು ಓದಿಸುವುದಕ್ಕೆ ಶಕ್ತಿ ಇಲ್ಲ, ಬೆಳೆ ಬೆಳೆಯುವುದಕ್ಕೆ ಬೀಜವೂ ಇಲ್ಲ, ಗೊಬ್ಬರವೂ 
ಇಲ್ಲ. ಇಂಥ ಆರ್ಥಿಕ ಪೇಚಿಗೆ ಸಿಕ್ಕತಕ್ಕ ರೈತನಿಗೆ, ನೀವು ಯಾವ ರೀತಿಯಲ್ಲಿ ತೆರಿಗೆ ಹೆಚ್ಚು 


ಶೋಚನೆಯನ್ನು ಬಿಟ್ಟುಬಿಡಬೇಕು. ಅದೇ 


3] 
& 
[5 
ಇ 
[e) 
gy 
pe 
ps 
a 
FAN 
if 
xl 
Go 
ಭು <H 
6 
Ke 
( 
: 


ಕಂದಾಯವನ್ನು ವಜಾ ಮಾಡುತ್ತೇವೆಂದು ಪೇಳಿದ್ದೀರಿ. ಹಂದೆ ಭಾಷಣದಲ್ಲಿ 


| ರದ್ದು ಮಾಡುವುದು. 


ಮಾತ ಕಾರ್ಯಾಚರಣೆಗೆ ತ ತಂದಿದಿಬಿ. ಆದರೆ 


CL. 
[9 ೨ 
[alk 
(©) 
£) 
3 
Fal 
HY 
We 
] 
3 
tl 
GL 
acl 
£ 
[9] 
C 
3 
ಲ 


ಕೈಬಿಟ್ಟದ್ದೀರಿ. ಈ ವಚನವನ್ನು ನೀವು ಕೊಟ್ಟು ಅದನ್ನು ಪಾಲಿಸದೆ ಪಾಸವನ್ನು ಮಾಡಿದ್ದೀರಿ. ಇಂಥ 
ಕೆಲಸವನ್ನು ತಾವು ಮಾಡಬಾರದು. ಒಂದು ಕೈಯಿಂದ ಹಣ ಬರುತ್ತದೆ. ಪಾಸನಿರೋಧದಿಂದ 12 
ಕೋಟಿ ರೂಪಾಯಿ ಬರುತ್ತದೆ. ಈ 12 ಕೋಟಿ ರೂಪಾಯಿ ಬರುವಾಗ, ಆ ಲಕ್ಷ್ಮಿಯ ಸಹಾಯದಿಂದ 
ಬಡ ರೈತನ ಸಹಾಯಕ್ಕೆ ಹೋಗಿದ್ದರೆ, ಈ 12 ಕೋಟಿ ಸಂಪಾದನೆ ಮಾಡುವ ರೀತಿಯಲ್ಲಿ ಈ 
ಕಂದಾಯವನ್ನು ರದ್ದು ಮಾಡಿದ್ದರೆ ನಾನು ನಿಮ್ಮನ್ನು ನೀವು ಮಾಡಿದ ಕಾರ್ಯವನ್ನು, ಕೊಟ್ಟ 
ಭಾಷೆಯನ್ನು ಪರಿಪಾಲನೆ ಮಾಡಿದ್ದೀರಿ ಎಂದು ಹೇಳುತ್ತಿದ್ದೆ. ತಾವು ಏನು ವಚನ ಕೊಟ್ಟಿದ್ದೀರೋ, 
ಅದನ್ನು ಮಾಡದೆ ಇವತ್ತು ರೈತರಿಗೆ ಒಂದು ಮೋಸವನ್ನು ಮಾಡಿದ್ದೀರಿ. ದೇಶದ 
ಬೆನ್ನುಮೂಳೆಯಾಗಿರತಕ್ಕ ಬಡ ರೈತನ ರಕ್ಷಣೆ ಮಾಡದಿರತಕ್ಕದ್ದು ಅಕ್ಷಮ್ಮ ಅಪರಾಧವೆಂದು ನಾನು 
ಭಾವಿಷಿಕೊಂಡಿದ್ದೇನೆ. ಈಗಲಾದರೂ ನಾನು ಸರ್ಕಾರಕ್ಕೆ ಹೇಳುತ್ತಿದ್ದೇನೆ - ನೀವು ಯೋಚನೆ 
ಮಾಡಬೆಕು, ದೇಶದಲ್ಲಿ ಏನು ಹಿಂದೆ ಹೇಳಿದ್ದೀರೋ ಅದನ್ನು ಎಂದರೆ ಈ ಕಂದಾಯ ವಜಾಮಾಡತಕ್ಕ 
ವಿಚಾರವನ್ನು ನೀವು ಪರಿಶೀಲನೆ ಮಾಡಬೇಕು. ವಜಾ ಮಾಡುವುದಿಲ್ಲವೆಂದರೆ ಇದಕ್ಕೆ ಏನೋ 
ಒಂದು ಪ್ರಬಲವಾದ ಕಾರಣವಿದೆ. ನೀವು ಹೇಳತಕ್ಕ ಕಾರಣವೇನು? ಇವತ್ತಿನ ದಿವಸ ಕಂದಾಯ 
ವಜಾ ಮಾಡುವುದರಿಂದ ಆದನ್ನು ತುಂಬಿಸುವುದಕ್ಕೆ ಅಗಿಕಲ್ಲರಲ್‌ ಇನಂ ಟ್ಯಾಕ್ಸ್‌ ಹಾಕಬೇಕಾಗುತ್ತದೆ, 
ಅದಕ್ಕೋಸ್ಸರ ನಾವು ಇದನ್ನು ವ್ಯವಸಾಯಕ್ಕೆ ಹಾಕುತ್ತೇವೆ ಎಂದು ಹೇಳುತ್ತಿದ್ದೀರಿ. ಇವತ್ತು ಅಗಿಕಲ್ಲ 

ಇನಕಂ ಟ್ಯಾಕ್ಸ್‌ ಇದ್ದೇ ಇದೆ. ಯಾರು ಹೆಚ್ಚಾಗಿ ಬೆಳೆ ಬೆಳೆಯುತ್ತಾನೋ, ಅಂಥವನ ಮೇಲೆ ಈ 
ಟ್ಯಾಕ್ಸ್‌ ಹಾಕಲು ಕಾನೂನು ಇದೆ. ಅದರಿಂದ ದೇಶಕ್ಕೆ ದುಡ್ಡು ಬರುತ್ತಿದೆ. ಆದರೆ ಈ ಸಣ್ಣ ಬಡವನಿಗೆ 
ಈ ತೆರಿಗೆಯನ್ನು ಹೇಗೆ ಹಾಕುತ್ತೀರಿ? ಅವನು ಹೇಗೆ ಕೊಡುತ್ತಾನೆ? ಅವನಿಗೆ ಲುಕ್ಲಾನು ಆದರೂ 
ನೀವು ರಕ್ಷಣೆಕೊಟ್ಟು ನೀವೇ ಸಾಲ ಕೊಟ್ಟು ರಕ್ಷಣೆ ಮಾಡತಕ್ಕ ಸಂದರ್ಭ ಇದೆ. ಅವನು ಹಾಕಿದ 
ಬೀಜ ವಾಪಸ್ಸು ಬರುತ್ತಾ ಇಲ್ಲ. ಅವನಿಗೆ ಅದಕ್ಕೆ ಬೇಕಾದ ಒಬ್ಬರವನ್ನು ಹಾಕಲು ಅವನ ಹತ್ತಿರ 
ಹಣವಿಲ್ಲ. ಆದ್ದರಿಂಧ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ; ಏನೆಂದರೆ, ನೀವು ಇನ್ನಾದರೂ 
ಭೂಕಂದಾಯವನ್ನು ರದ್ದುಮಾಡತಕ್ಕದ್ದನ್ನು ಪರಿಶೀಲನೆ ಮಾಡಲೇಬೇಕು, ಇಲ್ಲದಿದ್ದರೆ ದೇಶದ ರೈತರು 
ತಾವಾಗಿಯೇ ದಂಗೆ ಏಳುವರು. ತಾವು ಈ ವಿಚಾರವನ್ನು ಪುನಃ ತೆಗೆದುಕೊಂಡು ಕಂದಾಯವನ್ನು 


ವಜಾ ಮಾಡಬೇಕೆಂದು ಸರ್ಕಾರವನ್ನು ಪುನಃ ಪುನಃ ಒತ್ತಾಯ ಮಾಡಿ ಹೇಳುತ್ತೇನೆ. 


ಸಂಸದೀಯ ಪಟು 187 


ಇನ್ನು ಹಳ್ಳಿಗಳ ವಿಚಾರ ಬಂದಾಗ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ 
ದೊಡ್ಡ ದೊಡ್ಡ ನೀರಾವರಿ ಸೌಕರ್ಯಗಳನ್ನು ಒದಗಿಸಿ ಕೊಟ್ಟದ್ದೀರಿ ಎಂದು ಹೇಳಿದ್ದೀರಿ. ಒಂದು 
ಸಣ್ಣ ವಿಜಾರ ಇದು. ನೀವುಹ ಹಳ್ಳಿಯಿಂದ ಡೆಲ್ಲಿಯವರೆಗೆ ರಸ್ತೆಗಳನ್ನು ಮಾಡಿದ್ದೀರಿ. ಹೌದು ಇವತ್ತಿನ 
ದಿವಸ ಕುಡಿಯುವ ನೀರಿನ ವಿಚಾರದಲ್ಲಿ ನೀವು 2 ಸಾವಿರದ 700 ಹಳ್ಳಿಗ ಳಿಗೆ ಕುಡಿಯುವ ನೀರಿನ 
ಬಾವಿ ಇಲ್ಲವೆಂದು ನಿಮ್ಮ ಸಂಖ್ಯೆಯಲ್ಲಿ ತೋರಿಸುತ್ತೀರಿ. ಮೂರು ಸಾವಿರದ 500 ಬಾವಿಗಳು 
ಅರ್ಧಂಬರ್ಧವಾಗಿವೆ. ಆದ್ದರಿಂದ ಸುಮಾರು 6 ಸಾವಿರ ಹಳ್ಳಿಗಳಲ್ಲಿ ಬಾವಿಗಳಿಲ್ಲ ಎಂದರೆ ನಮ್ಮ 
ಮೈಸೂರಿನಲ್ಲಿರತಕ್ಕ ಐದನೆಯ ಒಂದು ಭಾಗದಷ್ಟು ಹಳ್ಳಿಗಳಿಗೆ ಇವತ್ತಿನ ದಿವಸ ಕುಡಿಯುವ 
ನೀರಿಲ್ಲವೆಂದು ಹೇಳಿದರೆ, 68ನೇ ಇಸವಿಯಲ್ಲಿ ಸುಖೀ ರಾಜ್ಯ ಸ್ಥಾಪನೆ ಮಾಡುತ್ತೇವೆಂದು ಹೇಳಿದರೆ. 
ಇದಕ್ಕಿಂತ ನಾಚಿಕೆಕೇಡಿನ ಪ್ರಶ್ನೆ ಮತ್ತೆ ಯಾವುದು ಇದೆ ಎಂದು ನಾನು ನಿಮ್ಮಲ್ಲಿ ಕೇಳುತ್ತೇನೆ. 
ಇದರಲ್ಲಿ, ಈ ವಿಚಾರದಲ್ಲಿ ನಿಮಗಾದರೂ ಸಮಧಾನವಾಗಿದೆಯೇ? ಸಮಾಧಾನವಾಗಿದ್ದರೆ ಏಕೆ ಈ 
ಹಣಕಾಸಿ ಮುಂಗಡ ಪತ್ರವನ್ನು ಮಾಡಿದ್ದೀರಿ? 


»k (ವಿ.ಸ. ಕಲಾಪ 4ನೇ ಮಾರ್ಚ್‌, 1968) 


—k-— 


1S8 ಎಸ್‌. ಶಿವಥ 


ಅಧ್ಧಕ್ಷರಾಗ ಗಿ ಇವರಿಗ ಎರಡೂ ಕೆಲಸ ಮಾಡುವುದು ಸಾಧ್ಯವೇ? ಇವರು ಕಾಂಗೆಸ್‌ ತತ್ವಕ್ಕೆ ತಿಲಾಂಜಲಿ 
ಕೊಟ್ಟಿದ್ದಾರೆಯೇ?ಿ ಕಲ್ಪತ್ತ ಬೊಂಬಾಯಿಗೆ ಹೋಗಿ ಬಂಡವಾಳ ಶಾಹಿಯವರ ಬಾಗಿಲು ಮುಂದೆ 
ನಿಂತು ಹ ಬೇಡಿ ನಮ ಚಲ್ಲಿ ಸ ಮಾಡಿ ಎಂದು ಸ ನ 


[oY 
ಮುಚ್ಚಿಟ್ಟು sero ಏನೇ ಆ ಗಲಿ. ಅಧಿಕಾರ ಮುಂದುವರಿಯುವ ಹಾಗೆ 


ಅದಕ್ಕೆ ಕಚ್ಚಿಕೊಂಡು ತಕ ತಿಲಾಂಜಲಿ ಕೊಟ್ಟು ನಿ ನಿಮ್ಮ ಹಾಗೆ ನಾವ ಸುಮ್ಮನೆ ಕೂತಿಲ್ಲ. ತತ್ನಕ್ಕಾಗಿ 
ತತ್ತಕ್ಕೆ ಧಕ್ಕೆ ಬಂದಾಗ ಸರಕಾರ ಬಿಟ್ಟು ತ್ಯಾಗಮಾಡಿ ಹೊರಗೆ ಬಂದಿದ್ದೇವೆ. ಇಂಥ ತ್ಯಾಗ ಭಾವನೆ 


pe] 
ನಿಮ್ಮಲ್ಲಿ ಇದೆಯೇ? ಶ್ರೀಮಾನ್‌ ನಿಜಲಿಂಗಪ್ಪನವರಿಗೆ ಸವಾರಿ ಮಾಡಲು ಎರಡು ಕುದುರೆ ಬೇಕು. 
ಪಜಾಪುಭುತ್ತ ಬೆಳವಣಿಗೆಯಾಗಬೇಕು. ಎನ್ನುವ ನಿಮ್ಮ ಮಾತು ಸಾಧನೆ ಮಾಡಲು ನಿಮ್ಮ ಸ್ಥಾನ 
ಇಲ್ಲಿ ಇದೆ. ನಿಮಗೆ ಅಧಿಕಾರವೂ ಬೇಕು. ಕಳೆದ 20 ವರ್ಷಗಳಲ್ಲಿ ಕಾಂಗ್ರೆಸ್‌ ಸರಕಾರ ಮಾಡಿದಂಥ 


ಅನ್ಯಾಯ ಪ್ರಜಾಪಬುತ್ತದಲ್ಲಿ ಬೇರೆ ಯಾವ ಪಕ್ಷವೂ ಮಾಡಿಲ್ಲ. ಕಾಂಗೆಸ್ಸು ನೀತಿ ಧೋರಣೆ 


ಪ್ರ ನ 
ಕಳೆದುಕೊಂಡಿದೆ ಎಂದು ವ್ಯಸನದಿಂದ ಹೇಳಬೇಕಾಗಿದೆ. ಕಳೆದ ಎಂಟು ವರ್ಷಗಳಿಂದ ; 
ಬೋರ್ಡು ಚುನಾವಣೆ ನಡೆಸಿಲ್ಲ. ಇದು ಪ್ರಜಾಪ್ರಭುತ್ಗವೇ ಎಂದು ಅವರಿಗೆ ಸವಾಲು ಹಾಕುತ್ತೇನೆ. 
ಪಜಾಪಭುತ್ನದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡತಕ್ಕಂಥ ಜನ, ತಾಲ್ಲೂಕ್‌ ಅಭಿವೃದ್ದಿ ಮಂಡಲಿ 


(ವ ಲ 
ಗ್ರಾಮ ಪಂಜಾಯಿಶಿ ಪಜಾಪಭುತ್ವದ ಅಡಿಗಲ್ಲಾದ ಇವುಗಳಿಗೆ ಚುನಾವಣೆ ನಡೆಸದೆ ಕಳೆದ ಎಂಟು 
ರ್ಷದಿಂದ ಹಿಂದು ಮುಂದು ನೋಡುತ್ತಿರುವುದು. ಆದರೆ ಇಂದಿನ ಯುವಕರು ಎಚೆತ್ತಿದ್ದಾರೆ. 


ನಿಮಲ್ಲಿ ಯುವಕರು ನಂಬಿಕೆ ಕಳೆದುಕೊಂಡಿದ್ದಾರೆ. ಅವರಲ್ಲಿ ಸವ ಚೈತನ್ಯ € 


ಸಂಸದೀಯ ಪು 189 


ಯಾರು ಗಾಂಧೀಜಿಯವರನ್ನು ನೋಡಿದ್ದರೋ ಅಂಥವರಿಗೆ ಗಾಂಧಿ ಹೆಸರನ್ನು 
ದರೆ ಪರವಾಗಿಲ್ಲ. ಗಾಂಧೀಜಿಯವರ ಭಕ್ತರು ಎಂದು ಮರ್ಕಾದೆ ಕೊಡುತ್ತಾರೆ. 20 
ವರ್ಷಗಳಿಂದೀಚೆಗೆ ಜನಿಸಿದ ಯುವ ಇವತ್ತು ಮೆಜಾರಿಟಿಗೆ ಬಂದಿದ್ದಾನೆ. ಗಾಂಧೀ ಹೆಸರು ಹೇಳಿದರೆ 
ಒಪ್ಪುವುದಿಲ್ಲ. ಅವನು ಅವರನ್ನು ನೋಡಿಯೇ ಇಲ್ಲ. ಅವನು ನೋಡಿರುವುದೆಲ್ಲ ಯಾರನ್ನು 
ಎಂದರೆ ಗಾಂಧಿ ಟೋಪಿ ಹಾಕಿರುವ ಕಾಂಗ್ರೆಸ್‌ ಜನರನ್ನು ಅಂಥ ಜನರನ್ನು ನೋಡಿ ಅವನು 


@ 
[31 
pl 

b 


ಶ್ರೀ ಸದಾಶಿವಪ್ಪ ಪಾಟೀಲ್‌ (ದೇವದುರ್ಗ):- ಯುವಕರು ವಿಶ್ವಾಸವನ್ನು 


ಕಳೆದುಕೊಂಡಿದ್ದರೂ ಯುವತಿಯವರು ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. 


ಶೀ ಎಸ್‌.ಶಿವಪ್ಪ:- ಇವೊತ್ತು ಶ್ರೀಮಾನ್‌ ನಿಜಲಿಂಗಪ್ಪನವರು ಏನೇ ವಾದ ಮಾಡಲಿ, 


ಅವರ ಮಾತಿನಲ್ಲಿ ನಂಬಿಕೆ ಹೊರಟು ಹೋಗಿದೆ. ಅವರು ಮೈಸೂರು ದೇಶದಲ್ಲಿ ಎಷ್ಟರಮಃ 


) 
\ 


£ಓಿ 


ಪಜಾಪಭುತ್ತವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಎನ್ನುವುದನ್ನು ಅವರು ಕಾಂಗೆಸ್‌ ಅಧ್ಯಕ್ಷರಾದ 
ಮೇಲೆ ಎರಡು ತಿಂಗಳು ಮೈಸೂರು ದೇಶದಲ್ಲಿ ಏನು ಹತ್ಕಾಕಾಂಡ ನಡೆಯಿತು ಎನ್ನುವುದನ್ನು ಈ 


ದೇಶದ ಜನ ಮತ್ತು ಬೇರೆ ದೇಶದ ಜನ ನೋಡಿದ್ದಾರೆ. ಪ್ರಜಾಪಬತ್ನ ಈ ದೇಶದಲ್ಲಿ ಇದೆಯೇ 
ಎನ್ನುವುದನ್ನೂ ಸ್ವತ ತಃ ನೋಡಿದ್ದೇವೆ. ತಮ್ಮ ಮಿತರೊಬ್ಬರು ಮೈಸೂರು ರಾಜ್ಯದ ಗೃಹಸಚೆವರಾಗಿದ್ದು, 
ಮಧುಗಿರಿ ಪಕರಣವಾದ ಮೇಲೆ ರಾಜೀನಾಮೆಯನ್ನು ಕೊಟ್ಟರೆ ಅದನ್ನು ಒಪ್ಪಿಕೊಳ್ಳದೆ ಡೆಲ್ಲಿಯಲ್ಲಿ 
ಕಾಂಗ್ರೆಸ್‌ ಕಚೇರಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದರೆ, ಹೀಗಾದರೆ ಈ ದೇಶ ಎಷ್ಟು 


ಮಟ್ಟಿಗೆ ಮುಂದುವರಿಯುತ್ತದೆ, ಈ ರಾಜ್ಯವನ್ನು ಎಷ್ಟರ ಮಟ್ಟಿಗೆ ಆಳುತ್ತೀರಿ ಎನ್ನುವುದನ್ನು ಎರಡು 


ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆಯಲ್ಲಿ ಮಾತನಾಡುತ್ತ ಅವರ ಹೇಳಿದರು, 


- 


ವೈಯಾಲಿಕಾವಲ್‌ ಹತ್ಕಾಕಾಂಡದ ವಿಚಾರವಾಗಿ ಮಾತನಾಡುತ್ತ ಅಲ್ಲಿ ನಡೆದಿರುವುದರ ವಿಚಾರಣೆಗೆ 
ಒಬ್ಬ ಮ್ಯಾಜಿಸ್ಟೇಟರನ್ನು ನೇಮಕ ಮಾಡಿದ್ದರೂ ಕೂಡ ಇಲ್ಲಿ ಹೇಳಿದರು, ಹೊಲೀಸಿನವರು ಮಾಡಿದ್ದೆಲ್ಲ 


ಇ: ಬಿ ಅ ಗ್‌: ದೆ: 
ಸರಿ, ಯಾರದೊ ಕೊಲೆಯಾಯಿತು. ಎಂದು ಹೇಳು 


ಮಾಡುವುದಕ್ಕೆ ಹೋಗಿರುವವರು ಯಾವ ರೀತಿ ರಿಪೋರ್ಟು ಬರೆಯುತ್ತಾರೆ ಎನ್ನುವುದನ್ನು 


ಸ 
9 


ಯಬಹುದು. ವೈಯಾಲಕಾವಲ್‌ ಹತ್ಯಾಕಾಂಡದ ಸಂಬಂಧದಲ್ಲಿ ವಿಚಾರಣೆ ಮಾಡುವುದಕ್ಕೆ 


ಒಬ್ಬ ಮ್ಯಾಜಿಸ್ಟೇಟರನ್ನು ಒಬ್ಬ ಅಸಿಸ್ಟೆಂಟ್‌ ಕಮಿಷನ್ನು ಹಾಕಿದ್ದಾರೆ. ಅವರು ನಮ್ಮ ರೆವಿನ್ಯೂ 
ಬ ೬ ಬ ಬ i 


2 
Y, 
Je 
Ml 
p 


ಉಪಮಂತ್ರಿಗಳಿದ್ದಾರಲ್ಲ ಒಬ್ಬ ಅಸಿಸ್ನಂಟ್‌ ಕಮಿಷನರನ್ನು ಹಾಕಿದ್ದಾರೆ. ಅವರು : 


ಇವೊತ್ತಿನ ದಿವಸ ಎಷ್ಟರಮಟ್ಟಿಗೆ ತೀರ್ಪನ್ನು ಕೊಡುತ್ತಾರೆ ಯಾರೋ ಹೇಳುತ್ತಿದ್ದರು, ರೆವಿನ್ಕೂ 
ಮಂತ್ರಿಗಳು ಫೋನ್‌ ಮಾಡಿದರೆ, ಘೋನದಲ್ಲಿ ಮಾತನಾಡುವಾಗಲೂ ಎದ್ದು ನಲ್ಲುತ್ತಿದ್ದಂತೆ ಇಷ್ಟ 
ಭಯಭಕ್ತಿ ಇರುವ ಅಧಿಕಾರಿ ಎಷ್ಟರಮಟ್ಟಿಗೆ ನ್ಯಾಯವಾದ ರೀಪೋರ್ಟನ್ನು ಬರೆಯಬಹುದು 
ಇವೊತ್ತು ಶೀ ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ವಿಚಾರಣೆಯಿಂದ ಏನಾದರೂ ಪ್ರಯೋಜನವಾಗುತ್ತದೆ. 
ಎಂದು ನಂಬಿಕೊಂಡಿದ್ದರೆ, ಅವರು ಮಾಡಿದ ಭಾಷಣದಿಂದ ಇದೆಲ್ಲ ಮಾಯವಾಯಿತು. ಅವರು 
ಈ ದೇಶದಲ್ಲಿ ಪಜಾಪಭುತ್ನದ ವಿಚಾರವಾಗಿ ಉಪನ್ಮಾಸ ಮಾಡುವ ಹವ್ಯಾಸವನ್ನು ದಯವಿಟ್ಟು 
ನಿಲ್ಲಿಸಿದರೆ ಬಹಳ ಕ್ಷೇಮ. ಪಜಾಪಭುತ್ವ ಸಮಾಜವಾದ, ಈ ಒಳ್ಳೆಯ ಹೆಸರುಗಳೇನಿವೆ. ಅದರ 
ಅರ್ಥವನ್ನು ದಯವಿಟ್ಟು ಕೆಡಿಸಬೇಡಿ. 20 ವರ್ಷಗಳಿಂದ ಕೊಲೆ ಮಾಡಿದ್ದೀರಿ. ಇವೊತ್ತಿನ ದಿವಸ 
ಪ್ರಜಾಪಭುತ್ತ ಮತ್ತು ಸಮಾಜವಾದ ದೇಶದಲ್ಲಿ ಬಾಳಬೇಕು. ಜಾಜ್ಜಲ್ಕಮಾನವಾಗಿ ಬೆಳಗಬೇಕು 


ಎಂದು ಹೇಳುವವರಲ್ಲಿ ನಾನು ಒಬ್ಬ. ಇವೊತ್ತಿನ ದಃ 


€l 
PX 
೫ 
tl 
h 
Y 
otf 
(4) 
(©) 
3] 
೦ 
L 
fy 
pl 
Cl 
[Ws 


ಎದ್ದು ನಿಂತಿದೆ. ಕಾಂಡೆಸಿನ ಶಕ್ತಿ ಅಳಿಯುತ್ತಿದೆ. ಈ ಹೊಸ ಶಕ್ತಿ ಮೇಲಕ್ಕೆ ಬರುತ್ತದೆ. ಎಂದು ನಾನು 


pe) ೌ, 
ಹಲ ುತೇನೆ. 


ನಂಬಿಕೊಂಡಿದ್ದ ಜನತೆಗೆ ಏನೂ ಇಲ್ಲವೆಂದು ಎಲ್ಲವನ್ನೂ ನಿರ್ನಾಮ ಮಾಡಿ, ದೇಶದ ಆರ್ಥಿಕ 


ದಿವಾಳಿತನವನ್ನು ಪ್ರದರ್ಶನ ಮಾಡಿರತಕ್ಕ ಈ ದೇಶದಲ್ಲಿ ಸಮಾಜವಾದವನ್ನು, ಪ್ರಜಾಪಭುತ್ತವನ್ನು 


ಬೆಳಗಿಸುವುದಕ್ಕೆ ಆಶಕ್ಷವಾಗಿರತಕ್ಕ ಈ ಸರ್ಕಾರ ಮಂಡಿಸಿರುವ ಆಯವ್ಯಯ ಅಂದಾಜನ್ನು ನಾನು 
ನಿರಾಕರಿಸುತ್ತೇನೆ. 


ಸಂಸಮೀಯಿ ಪಟು 19] 


ಖಿ [ Fj [a pt 
ಮಾಸ್ಟ ಸದಸ್ಕರನೇಕರು ವ್ಯಕ್ತಪಡಿಸಿದ್ದಾರೆ. 69-70ನೇ ಇಸವಿಯಲ್ಲಿ ಬರತಕ್ಕ ಅಂದಾಜು ಆಯವ್ಯಯ 
ರ ೨ po Ky 


pe KM] pe po 
ಉಹಾಪೋಷಹದ ಮೇಲೆ ನ ಕೊಟ್ಟಿದ್ದಾರೆ. ಅವರು ಹೇಳಿದ ಪ್ರಕಾರ 18-25 ಕೋಟಿ ರೂಪಾಯಿ 


[3 ನ್‌ 
ಮರೆಮಾಚಸಿ. ಇಲ್ಲಿ ಕೊಟ್ಟರುವ ಅಂಕಿ ಅಂಶಗಳನ್ನು ನೋಡಿದರೆ ನಿಜವಾಗಿಯೂ, ಇವರಿಗೆ 


ಪದ್ದತಿ. ಆದರೆ ಸರ್ಕಾರದವರು ಅದನ್ನು ಲೋಪದೋಷಗಳನ್ನು ಎತ್ತಿ ತೋರಿಸತಕ್ಕದ್ದು ಪದ್ಧತಿ 
ಆದರೆ ಸರ್ಕಾರದವರು ಆದನ್ನು ಗಮನಕ್ಕೆ ತೆಗೆದುಕೊಳ್ಳದೆ. ಅದರ ಒಂದು ಅವಕಾಶ ಕೂಡ ಈ 
ಸಭೆಗೆ ಕೂಡದೆ, ಈ ಸಭೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆಂದು ಹೇಳಬೇಕಾಗಿದೆ. ಸರ್ಕಾರದವರು 


ಈಗ ಏನೇನು ವಿದುಚ್ಛಕ್ತಿ ಪೊಜೆಕ್ಷುಗಳನ್ನು ಕಟ್ಟದರೋ, ಅವುಗಳನ್ನೆಲ್ಲಾ ಎಲ್ಸಿ ಸಿಟಿ ಬೋರ್ಡಿಗೆ 
ವಹಿಸಿ ಕೊಟ್ಟಿದ್ದಾರೆ. ಶರಾವತಿಯನ್ನು ಒಂದು ಮಾತ್ರ ಕೊಡದೆ ಬಿಟ್ಟಿದ್ದಾರೆ. ಹೀಗೆ ಕೊಟ್ಟು ಬಿಟ್ಟು 
ಸರ್ಕಾರದವರು ಇವತ್ತು ಒಂದು ಮಾರ್ವಾಡಿ ವ್ಯಾಪಾರವನ್ನು ಅವರಿಗೆ ಮಾಡಲು ಬಿಟ್ಟಿದ್ದಾರೆ. 

ಅವರು'ವ್ಯಾಪಾರ ಮಾಡುವುದಕ್ಕೋಸ್ಕರ ಒಂದು ಅಂಗಡಿ ಇಟ್ಟಿದ್ದಾರೆ. ಅದು ಎಲೆಕ್ಕಿಸಿಟ ಬೋರ್ಡ್‌ 
ಎಂದು ಅವರು ಮಾರ್ವಾಡಿಯೋಪಾದಿಯಲ್ಲಿ ಲಾಭ ನಷ್ಟ ಎಂಬುದು ನೋಡಿಕೊಂಡು ಕೆಲಸ 
ಮಾಡುತ್ತಿದ್ದಾರೆ. ಪಂಪ್‌ಸೆಟ್ಟು ಹಾಕಿದರೆ. ಖರ್ಚು ಎಷ್ಟಾಗ ಎಷ್ಟು ಲಾಭ ಬರುತ್ತದೆ ಎಂಬ 


[s) 
ಒಂದುದ ೈಷ್ಞಿಯಿಂದ ಮಾಡುತ್ತಿದ್ದಾರೆ. : ಇವತ್ತು ಇವರ ಸೋರ್‌ ರ್ಸ್‌ ಲೆಕ್ಕ ನೋಡುವುದಾದರೆ ಇವರ 
ಕಾರ 


ಲೆಕ್ಕದ ಪ್ರಕಾರ 1959-70ನೇ ಇಸವಿಯಲ್ಲಿ ಇವರ ಸ್ನೋ ಸ ಸುಮಾರು 950೮ಕ್ಷ ರೂ ಪಾಯಿಯಷ್ಟು 


[a 


ಮ 2 poy ಿ - 
ಇದೆ. ಇವರು ಬಡ್ಡಿ ಎಷ್ಟು ಕೊಡುತ್ತಿದ್ದಾರೆಂದು 1965-66ರಲ್ಲಿ ಎರಡುವರೆ ಕೋಟಿಯಷ್ಟು 


ಕೊಡುತ್ತಿದ್ದಾರೆ. ಸರ್ಕಾರದ ಕಡೆಯಿಂದ ಕೊಟ್ಟಿರತಕ್ಕ ಲೋಹ ಸುಮಾರು ೧-35 ಕೋಟಿ ಕೊಡುತ್ತಿದ್ದಾರೆ. 


EE ೬ a) 


KN 
ನತ್ತ 


ಲ, 


~ 


ರೀಯಲ್‌ ಇವರ ದಿಸ 


Ky 


೬ 


£ 


[] 


[3] 


ರೂಪಾಯಿಯಷ್ಟು ಮಾ 


ಗಟ 


[i 
ರ್ಮಾನ ಮಾಡಿದ್ದಾರೆ. ಆ 


ಮ 


€ 
Ne 


ನಯಿಂ೦ಗ 


(4 


ತಿ 


ಮ್ನ 


(Ne 


ಖಿ 
ಲ: 


ಬ್ರಿಕ್‌ ಬಾ 


ಹಾಕಬೇಕೆಂ 


ಲ್ಲಿ 


೦ಕಿಗಳನು 


192 
ತೆ 


[S 


ಬಜ 


ಹೋಯಿತು? ನಿಮ 


ನೋಡಿದರೆ 
ರಿ ನಿಜವಾಗಿಯೂ 


pe) 


pn 


$ 


ಪ 


ಮ 


ಜ್‌ 


ಇ ದಿನೇ ಲಾಸ್‌ ಆಗುತ್ತಾ 
ಯಾರು ಮಾಡುತ್ತಿದ್ದಿ 


ಮಿ, 
[- 
[2 


[s) 


ರಾಡಿದರೂ ದಿ 


po 
RNY 


ಬಗೆ 


ಟನ್ನು ಹಿಡಿತದಲ್ಲಿ ಇಡದೆ 
ಯಿತು. ಎಂದು ಹೇಳುತಿದ್ದಾರೆ. ನಿಮ ಆಯ 


[3] 
Ne 


[1 


ಮಾರಾಟ ಮಾಡಿದಿರಿ. ಇ 


೦ಟ್‌ 


ರೆ 
ಅದಕ್ಕೋಸ್ಸರ ಲಾಸ್‌ 


ಕ 


ಜಿ 
Nv 


1D) 


r. Chairman (Sri K.H. Ranganath) in the Chair] 
ಕೊಣಿ ರೂಪಾಯಿಗಳ 


10: 


೧ ರಾಂ 
ರಿ ಲಾಭ ಬ 


NAN 


ಬಾಡಿದಿ 
Ko 


ಮ 


2 


೧: 


ಜಂ 


i 
ಬ೦DದEಿ ದ೦ PR 


Bafa 
~U 


ಸಂಸರೀಿಯ ಪಟು 193 


ದು; eS £8 ನು kt ಲ್ಲ 
ಸರಿಯಾಗಿ ಕೊಡುವುದಿಲ್ಲ. ಆದರ ಜೊತೆಗೆರ್ದೆ ೈತನಿಗೆ ನಾಡತಕ್ಷಂಥ ವಿದ್ಯುಚ್ಛಕ್ತಿಯನ್ನು ಕಡಿಮೆ 
ದರಕ್ಕೆ ಮದ್ರಾಸು ಮತ್ತು ಆಂದ್ರ ಪ್ರದೇಶಗಳಿಗೆ ಕೊಡುತ್ತಿದ್ದೀರಿ. ನಿಮಗೆ ನಾಚಿಕೆಯಾಗುವುದಿಲ್ಲವೇ? 


ಇಡೀ ಭಾರತದಲ್ಲಿ ಹೈಡೋ ಎಲೆಕ್ಷಿಸಿಟಿಯನ್ನು ತಯಾರು ಮಾಡತಕ್ಕ ಪ್ರಕೃತಿ ದತ್ತವಾದ ಅವಕಾಶ 


ನಮ್ಮ ದೇಶದ ರ್ರ ತರಿಗೆ ಸುಲಭದ ವಿದ್ದುಚ 


nl 
\ 
ge 
[eC 
|) 
yy 
(6 
ಪ 
[»8 
4 
3 
[Ga 
ps & 


ಸ ಅಲ್ನು 
ಸರ್ಕಾರ ಮಾಡುವುದಕ್ಕೆ ಆಗಿಲ್ಲ. ಆಂಧದಲ್ಲಿ ಮದ್ರಾಸಿನಲ್ಲಿ ಪಂಪುಸೆಟ್ಟುಗಳಿಗೆ ಜಾಸ್ತಿ ದರವನ್ನು 
ವಿಧಿಸಿದ್ದಾರೆ. ಅದಕ್ಕೋಸ್ಕರ ನಾವು ಮಿನಿಮಮ್‌ ಚಾರ್ಜ್‌ ಅನ್ನು ರೂಪಾಯಿಗಳನ್ನು ಹಾಕಬೇಕು 
ಎನ್ನುವ ವಾದವನ್ನು ಎಲೆಕ್ಕ ಸಿಟಿ ಬೋರ್ಡಿನವರು ಹೇಳುತ್ತಿದ್ದಾರೆ. ನಮ್ಮ ರೈತರಿಗೆ ಒಳ್ಳೆಯ ಕೆಲಸವನ್ನು 
ಮಾಡಬೇಕು ಎನ್ನುವ ಮನೋಭಾವದಲ್ಲಿರತಕ್ಕ ಸುಮಾರು ಟಿಸಾವಿರ ಪಂಪುಸೆಟ್ಟುಗಳಲ್ಲಿ ಅರ್ಧಕ್ಕಿಂತ 
ಹೆಚ್ಚಿಗೆ ಪಂಪುಸೆಟ್ಟುಗಳು ಹಳೆಯ ಪಂಪುಸೆಟ್ಟುಗಳು ಹಿಂದೆ ಹಾಕಿದಂತಹ ಪಂಪುಸೆಟ್ಟುಗಳು. 
ಅವುಗಳಲ್ಲಿ ಬಹುಭಾಗ ಕೋಲಾರ, ಬೆಂಗಳೂರು, ಚಿತ್ರದುರ್ಗ, ಜಿಲ್ಲೆಗಳಲ್ಲಿ ಇವೆ. ಆ ಪಂಪುಸೆಬ್ಬುಗಳಿಗೆ 

ವಿದ್ಯುಚ್ಛಕ್ತಿ ಲೈನನ್ನು ಎಳೆದದ್ದು ಅನೇಕ ವರ್ಷಗಳ, ಹಿಂದೆ ಆಗ ಒಂದು ಪೋಲಿನ ಬೆಲೆ ಏನಿತ್ತು. 
ತಂತಿಯ ಬೆಲೆ ಏನಿತ್ತು. ಪಂಪು ಸಃ ಗಳಿಗೆ ವಿದ್ಧು ಚ್ಛಕ್ತಿ ಲೈನ ಹಾಕಲು ಬೆಲೆ ಏನಿತ್ತು. ಇವೊತ್ತು 
ಏನಿದೆ ಅದೊಂದನ್ನೂ ನೀವು ಲೆಕ್ಕ ಹಾಕದೇ ಎಲ್ಲಾ ಸೇರಿಸಿ ಪಂಪುಸೆಟ್ಟುಗಳಿಗೂ ಒಂದೇ ದರವನ್ನು 
ವಿಧಿಸಿದ್ದೀರಿ. ತಂತಿಯ ಬೆಲೆ ಜಾಸ್ತಿಯಾಗಿದೆ. ಕಂಬದ ಬೆಲೆ ಜಾಸಿಯಾಗಿದೆ. ಎಂದು ಹೇಳಿ ಈಗ 
10-೧ವರ್ಷಗಳ ಹಿಂದೆ ಹಾಕಿದಂತಹ ಪಂಪುಸೆಟ್ಟುಗಳಿಗೂ ಈಗಿನ ದರವನ್ನು ವಿಧಿಸಿದ್ದೀರಿ. ಇದು 


ಜ್ಯಗಳಿಗೆ ವಿದ್ಯುಚ್ಛಕ್ತಿಯನ್ನು 
ಚರ 8 


(4 CS) pe 
12 ತಿಂಗಳು ವಿದ್ಧುಚ್ಛಕ್ಷಿಯನ್ನು ಉಪಯೋಗಿಸುವಷ್ಟು ನೀರು ಬಾವಿಯಲ್ಲಿಲ್ಲ. ಹಳ್ಳಿಗಳವರ ಕಷ್ಟ 
[ps] ಸಿ ಬ ಬಿ 
ಿ. pe ಖಿ 
ಬಹಳವಾಗಿದೆ. ಪಾಪ ಆವರಿಗೆ ಮಳೆಗಾಲದಲ್ಲಿ ಒಂದೆರಡು ಮೂರು ತಿಂಗಳು ಅವರಿಗೆ ನೀರು 


ಚಾರ್ಜ್‌ಕೊಡಬೇಕು. ಒಂದು ಆಶಶಕಿಗೆ 4ರೂಪಾಯಿಗಳನ್ನು ಎಲ್ಲಿಂದ ತಂದು ಕೊಡಬೇಕು, 


ಫ್‌ ಜ್ಯ ಹ 


y 


ish ಮಾಡಬೇಕು. ೪ ಒಂದಕ್ಕೆ ನಾಲ್ಕರಷ್ಟು ದರವನ್ನು ಹೆಚ್ಚಿಸಿರುವುದರಿಂದ ಅವೇಕ 


ನ 
ರ ರೈತರು ಪಂಪುಸೆಟ್ಟುಗಳನ್ನು ಬಿಡುವ ಕಾಲ ಬಂದಿದೆ. ಆದಕ್ಕೆ ಕೊಡತಕ್ಕಂಥ ದುಡ್ಡು ಕೂಡ 


ತನಿಗೆ ಹುಟ್ಟುವುದಿಲ್ಲ. ಅಂಥಾ ಒಂದು ದೊಡ್ಡ ತೊಂದರೆಯನ್ನು ಇರಿಗೇಷನ್‌ ಪಂಪುಸೆಟ್ಟುಗಳನ್ನು 


ಲ ಗು 
ಉಪಯೋಗಿಸತಕ್ಕವರ ಮೇಲೆ ಹಾಕಿದ್ದೀರಿ. ಕೈಗಾರಿಕೆಗಳಿಗೆ ಯಾವ ರೀತಿಯ ದರಗಳಲ್ಲಿ ನೀವು 


ವಿದ್ಯುಚ್ಛಕ್ತಿಯನ್ನು ಕೊಡುತ್ತಿದ್ದೀರಿ. ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಇಡೀ ಭಾರತ 
ದೇಶದವರನ್ನೇ ಕರೆಯುತ್ತಿದ್ದೀರಿ. ಬೊಂಬಾಯಿ ಕಲ್ಪ ಹ ಮುಂತಾದ ನಗರಗಳಿಗೆ ಹೋಗಿ 


ಗಾರಿಕೋದ್ಯಮಿಗಳವರ ಬಾಗಿಲನ್ನು ತಟ್ಟಿ ತಟ್ಟಿ ಬನ್ನಿ ಬನ್ನಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ 


ಜ್ಞ ( 


pW) 
ಸುಲಭದರದಲ್ಲಿ ನಿಮಗೆ ಎಷ್ಟು ವಿದ್ಯುಚ್ಛಕ್ಷಿಯನ್ನಾದರೂ ಕೊಡುತ್ತೇವೆ ಎಂದು ಹೇಳಿದ್ದೀರಿ. ಆದರೆ 
A ರೈತನಿಗೆ ಕಡಿಮೆ ದರದಲ್ಲಿ ವಿದ್ಭುಚ್ಛಕ್ತಿಯನ್ನು ಕೊಡುವುದಕ್ಕೆ ನೀವು ಏತಕ್ಕೆ 
ತ್ಸ ಮಾಡಲಿಲ್ಲ. ಬಡಬೋರೇಗೌಡನಿಗೆ, ಅನ್ಸಧಾತನಿಗೆ ಬೆನ್ನು: ಮೂಳೆಯನು ್ಸಿ ಮುರಿಯುವ 
ರಾಡುತ್ತಿದ್ದೀರಿ. ಸಮಾಜವಾದವನ್ನು ಹೇಳತಕ್ಕಂಥ ಶ್ರೀಮಾನ್‌ ಪರಮೇಶ್ವರಪ್ಪನವರು 


ೀಗಿದಾರೆ. ಆವರಿಗೆ ಇಂಥಾ ಒಂದು ಟ್ಯಾರಿಫ: 


| 


ರ 
18 


195 


Beto) 
ಖಿ 


ಸಂಸದೀಯ 


B 


ಹಾಕಿದಾಗ ಅದರಿಂ 


. ಎರಡು ಕೋಟಿ ಜನಗಳಿಂದ ಆರಿಸಬಖಂದ 


i 


ಈ 


RY 
ರಕ್ಷಣೆ ಮಾಡಬೇಕು, ಈಗ 


ಏನೊಂದು ಕರಾಳ ಶಾಸನವನ್ನು 


ಲ ರೈತನ ಹಿತ ರಕಣೆ ಮಾಡಬೇಕು. 


' 


ಯಲ್ಲಿ ಇದ್ದಾರೆ. ಎಲರೂ 


ಪ್ರತಿನಿಧಿಗಳು ಈ ಶಾಸನಸಭೆ 


ನ ಹಿತ 


ಗಿ: 


ಸರ್ಕಾರದವರು ಶಾಸನಸಭೆಯಲ್ಲಿ ಇದ್ದಾ 


೧ 
wi 


ಇಧಿಸತಕ್ಕ 


Kk] 


ಮಾಡುವುದಕ್ಕೆ ಅವಕಾಶವನ್ನು ಕೊಡಬಾರದು 


ು ಸರ್ಕಾರಕೆ 


ಕೆಂದು ನಾನ 


ಜಾಮಾಡಬೆೇ 


— 
ಈ 
ಬಿ 


[a] 


೯ಕವಾಗಿ ಹೇಳಬೇಕಾಗುತ್ತದೆ. 


ಸರ್ಕಾರದವರು ಮಾಡಿದಾರೆಯೋ ಅದನ್ನು 
ರ್ವ 


ಆರಹಪೂ 


ಮ 


"ವೆ. ಎಂದರೆ 


2 
A 


ಗ 
ಚನ 


ಗೆಯೋ 
ಬೇಡಿರೆ 


ಮ 


PN 
~ 


ಕೇಳುತ್ತೆ 


RC) 
i) 


9 


ಸಿಟಿ 


ಎಲಿ 


#4) 


pS 


ಅವರು ಹೇಳಿದ ಹಾಗೆ ಕೇಳುವಂಥಾ ಅವಕಾಶವನ್ನು ಕೊಡ 


7 
Ne 


ಇವೆ. ಇವೊತ್ತು ಎಲೆಕ್ಸಿ 
ಸ್ಥಿ ಇಲ್ಲೂ 


ಮಾಡತಕ್ಷಶ 


ನಿ 


. ಆದರಿಂದ ಸರ್ಕಾರದವರು 


ಲ 


[ko 


1% 


ಇದೆ. ಆದ್ದ 
ರದುಮಾಡಿ ಹಿಂದೆ 


ಜಿ 


ಪಕ್ಷಿ ಸರ್ಕಾರಕೆ 
pe 


ಸ್ಹ ಮಾಡತಕ್ಕ 


ಅನುಕೂಲವಾಗುವ ಹಾಗೆ ಆಜೆ 


ಕ 
ಸಹಾಯ 


ದಂತಹ ದರ 


ಸಾ 
[oN 


(a) 


ರದವರು ಮನಸು ಮಾಡಬೇಕು. ಇದರಿಂದ ರೆ 


] 
ತರಿಗ 


ಎ 


IN 


p 


ಲ 


ಇದರ ಬಗೆ ವಿದ 


ಮಾಡಿದಂತಾಗುತ್ತದೆ ಎಂದು ನಾಸ 


4 


ಗಿಸುತ್ತಿದ್ದಾರೆ. 


ಉಪಯೆ 


ವ 


ಬೋರ್ಡಿನವರು ಮಾರ್ದಾಡಿಗಳ ತತ್ವವನ್ನು ಅನುಸರಿಸಿ 


[al 


ತ್ತಿದ್ದಾರೆ. ಇದರಿಂದಾಗಿ ಪತಿ 


ಉಪಯೋಗಿಸುತಿದ್ದಾ 


pe 
AM 


ಪಾನು ಅಗಾ; 


೦ಥ 


ಕ 


ಹ, 
[e] 


ೋಗಬಾರದು ಎಂಬತ 


pe 
[9 3) 


'ದರಿಂ 


ರಿ 


— 


ರೂಪಾಯಿಗಳನ್ನು ಸಾಲ ಎಂ 
ಬ್ರ 


3 
a 


[ve] 


$ 


ಲಸಗಳನ್ನು ಮಾಡಿಕೊಂಡು 
ಕಷವಾಗಿರು. 


ಬಿ 


{\ 


ವರೆಕೋ 


ಇ 


೪ 


ಏಳ 


[a] 


pe) 
ey 


ಕಾಗಿ 


ವಿ: 
Ne 


ಖಿ, 
ಬ 
ನಿ ಗ 
Fe] 
ಕೂ 


ಣವ 


— 
[69] 


196 
5ಗಿರುವುದರಿಂದ 


[ie] 


[ 


ಗೂ 


೯ನವರಿ 


ISN 


qx 


ಸ್ಸ 
ಲೆ 


N 


[a] 
ಬಿ 


ತನೆಯಃ 
K 1969) 


pe] 


೧ 


೦ದರೆ, ಪಂಪುಸೆಟ್ಟುಗಳ ಮೆ 


ವ 


ರ್‌ ಲಿಂಕ್‌ ಇರುವುದರಿಂ 


ಇಂಟ 
ಯಾದರೂ ಕೂಡ ಸರ್ಕಾರದವರೇ ಪೂರ್ಣ ಜವಾಬಾರಿಯನ 
. ಎಂಬ ಸೂ 
: ನೇ ಸೆಫೆಂಬರ್‌ 


ಹ 
[s] 


ನಾಡಬೇಕು 


ಸರ್ಕಾರಕ್ಕೂ 
ಮ 
ಕ ದಿನಾಂ 


ಬಿಜೆ 


Me 
ನ್ನು ಕಡಿಮೆ 


[4 
pe 
ಪಿ 


ಲ 
ಉಮ 
[x 


(ವಿ.ಸ. 


ಮುಂ 


ೋರ್ಡಿ 
ಚಕ್ತಿ ದರವ 


fs] 


_ 
ದ್ದು 


ವವಿ 


ಹಾಕಿ 


ಸಂಸದಿ ಪಟು 197 


ಅರ್ಥಮಾಡಿಕೊಳಬಹುದು. ಯಾವ ಸರಕಾರವೇ ಆಗಲಿ ತನ್ನ ಅಧೀನದಲ್ಲಿರುವ ಅಧಿಕಾರಿಗಳ 


ಸರೆ ಲ ಖ್‌ ಬಿ K CL py ೧ ಹ್‌. ತ 
ಸಂಬಳದ ಏರಿಕೆ ಪ್ರಶ್ನೆ ಬಂದಾಗ ದೆರ್ಯವಿದರೆ ನೇರವಾಗಿ ಅದು ಈ ಜವಾಬಾರಿಯನ್ನು ಕಾನೇ 


ದಮಕೊಳ್ಳುವುದಕ್ಕೆ 


ಮಾಡಿದ ಒಂದು ಸಮಿತಿಯು ವರದಿ ಕೊಬಟ್ಬರೆ ಆದರ ಬಗ್ಗೆ ತೀರ್ಮಾನ ತೆಗೆ 


ಸ್‌ pa) Ral 
ಹಿಂಜರಿಯುತ್ತಿದೆ. ಒಂದು ನಾಟಕವಾಡುತ್ತಿದೆ. ಇದು ಸರಿಯಲ್ಲ. ಧೈರ್ಯವಿಲ್ಲದೆ ಮಾಡಿರುವ 


ತನ್ನ ಅಧಿಕಾರಿಗಳ ಸಂಬಳದ ವಿರಿಕೆ ವಿಚಾರದಲ್ಲಿ ಈ ವರದಿ ಬಂದಿದೆ. ಇಂದು ತುಕೋಳ್‌ 
ದೇಶದಲ್ಲಿರುವ ಆಧಿಕ ಪರಿಸ್ಥಿತಿ ನೋಡಿ ಮನುಷ್ಠನಾದವನು ಉತ್ತಮವಾದ ಜೀವನ ನಡೆಸಬೆಕಾದರೆ 
ಕನಿಷ್ಠವಾಗಿ ಅವನಿಗೆಷ್ಟು ಹಣಬೇಕು. ಎಂಬುದನ್ನು ಪಾಮುಖ್ಯವಾಗಿ ವಿಚಾರಮಾಡಿದ್ದಾರೆ. ಇಂದು 
ದೇಶದಲ್ಲಿ ಅನೇಕ ಕೈಗಾರಿಕೆಗಳಲ್ಲಿ ಮತ್ತು ಉದ್ಕಮಗಳಲ್ಲಿ ಕೆಲಸಮಾಡುವ ಕೂಲಿಗಳಿಗೆ ಯಾವ 
ರೀತಿಯ ವೇತನ ಕೊಡಬೇಕೆಂದು ಹೇಳುವ ಕ ಸರ್ಕಾರದಿಂದ ತಾನೇ ಯಜಮಾನನಾಗಿ ತಾನೇ 
ನೇಮಕ ಮಾಡಿರುವ ತನ್ನ ಅಧಿಕಾರಿಗಳಿಗೆ ಸರಿಯಾಗಿ ರಕ್ಷಣೆ ಕೊಡುತ್ತಿದೆಯೇ, ಎಷ್ಟು ಮಟ್ಟಿಗೆ 
ಎಂದು ವಿಚಾರ ಮಾಡಬೆಣಾಗಿದೆ. ಅಂಕಿ ಅಂಶಗಳನ್ನು ನೋಡಿದರೆ ಕಮಿಷನ್‌ನವರು ಬಹಳ 
ದೀರ್ಪವಾಗಿ ವರದಿಮಾಡಿರುವುದು ಕಂಡು ಬರುತ್ತದೆ. ಈ ದಿವಸ ದೇಶದಲ್ಲಿರುವ ಬೆಲೆ ಏರಿಕೆ 


ಮತ್ತು ಜೀವಸಮಟ್ಟ ನೋಡಿ ಅದಕ್ಕನುಗುಣವಾಗಿ ವರದಿ ಮಾಡಿದ್ದಾರೆ. ಅದರ ಪ್ರಕಾರ ಒಂದು 


[5 


ಅವರ ಯೋಗಕ್ಷೇಮ ನೋಡಿಕೊಳ್ಳುತ್ತಿದೆ. ತನ್ನ ಹೊಣೆಯನ್ನು ಸರಿಯಾಗಿ ಹೊರುತ್ತಿದೆಯೇ 


ಮಾ PE Ly ಜಿ ದರಿ — 2 
ದವಾಗಿದೆ. ಸಂಬ್ರಲ್‌ ಪೇಕಮಿಷನ್‌ ಕೂಡ ಇದೇ ರೀತಿ ಜೀವನಮಟ್ಟವನ್ನು ಗಣನೆಗೆ 


ತನ್ನದೇ ಆದ ನೀತಿಯನ್ನಳವದಡಿಸಿಕೊಂಡು ಎಷ್ಟು ಸಂಬಳ ಸಾರಿಗೆ ಕೊಡಬೇಕೆಂದು ಒಂದು 


[C4 
ge 
$ 
21 
u 
[e) 

GL 
[3 
[5] 
[el 
CC 

tl 
tl 
py) 
G 

[Cl 
2) 
pL 
[©) 
2 
[>] 
[€4 

ಲು 

2 

em 
“Y 
[el 
ಟಿ 
Fo) 

tl 

Cl, ¢ 
oy 
g 


ಕ್ಯಾಲೋರಿಗಳಷ್ಟು ಆಹಾರಆತ್ಯಾವಶ್ಯಕ ಎಂದು ಹೇಳಿದ್ದಾರೆ. ಇದಕ್ಕೆ ಒಸ್ಗೆಯ ಆಹಾರ ಕೊಡಬೇಕು 


p) 2 [3] 


ಇಷ್ಟು ಕೊಡಲು ಈ ಸರಕಾರಕ್ಕೆ ಶಕ್ತಿಯಿಲ್ಲ ಎಂದು ಹೇಳುತ್ತಿದ್ದರೆ. ಕೊನೆಗೆ 2.800 ಕ್ಯಾಲೋರಿಗಳ 
ಶಾಖಾಂಶವಿರುವ ಆಹಾರವನ್ನಾದರೂ ಕೊಡಬೇಕು ಎಂದು ಲೆಕ್ಕಹಾಕಿದ್ದಾರೆ. ಇಂದು ಆದೂ 
ಸಾಧ್ಯವಾಗದಿದ್ದರೆ ಸುಮಾರು 2600 ಕ್ಯಾಲೋರಿಗಳಷ್ಟಾದರೂ ಕೊಡಬೇಕೆಂದು ತಿಳಿಸಿದ್ದಾರೆ. ಇದಕ್ಕೆ 
ರಾಗಿ, ಗೋಧಿ, ತರಕಾರಿ, ಹಾಲು, ತುಪ್ಪ, ಕೋಳಿಮೊಟ್ಟೆ ಮುಂತಾದ್ದೆಲ್ಲಾ ಬೇಕು. ಈ ತುಕೋಳ್‌ 

ಕಮಿಷನ್ನಿಗೂ ಸೆಂಟ್ರಲ್‌ ಕಮಿಷನ್ನಿಗೂ ಒಂದು ಮೂಲಭೂತವಾದ ವ್ಯತ್ಕಾಸವಿದೆ. ಇಂದು ಒಂದು 
ಸಂಸಾರದಲ್ಲಿ ಮೂರು ಜನರು ಇರುವರೆಂದು ಲೆಕ್ಕ ಹಾಕಿ ಇಷ್ಟು ಹಣ ಕೊಡಬೇಕೆಂದು ತಿಳಿಸಿದ್ದಾರೆ. 
ಕನಿಷ್ಠ ವೇತನ ನಿರ್ಧಾರಮಾಡಿದ್ದಾರೆ. ಹಾಗೆ ಮಾಡುವಾಗ ಬೇಸಿಕ್‌ ಪೇ ವಿಚಾರ ಹೇಳಿದ್ದಾರೆ. ಒಂದು 
ಕಡೆ ಸೆಂಟಲ್‌ ಕಮಿಷನ್‌ 70ರೂ ಇರಬೇಕೆಂದರೆ ನಮ್ಮ ಮೈಸೂರು ಕಮಿಷನ್‌ ಪ್ರಕಾರ ಬೇಸಿಕ್‌ 
ಪೇ 60ರೂಪಾಯಿ ಇರಬೇಕು, ಡಿ.ಎ. ರೂಪಾಯಿ ಕೊಟ್ಟು ಒಟ್ಟು ಸುಮಾರು 125 ರೂಪಾಯಿ 
ಕೊಡಬಹುದು ಎಂದು ತಿಳಿಸಿದ್ದಾರೆ. ಸೆಂಟಲ್‌ ಕಮಿಷನ್‌ ಬೇಸಿಕ್‌ ಪೇ 7ರೂಪಾಯಿ ಇರಬೇಕು. 
ಡಿ.ಎ. ಸೇರಿ ಸುಮಾರು 15ರೂಪಾಯಿ ಐರಬೇಕು ಎಂದು ತೀರ್ಮಾನಮಾಡಿದೆ. ಇಂದು ಕಡಿಮೆ 
ಸಂಬಳಬರುವವರು ಸರಕಾರದ ಬೆನ್ನುಮೂಳೆಯಿದ್ದ ಹಾಗೆ. ಅವರಿಗೆ ಎರಡು ಹೊತ್ತು ಊಟ 
ಮಾಡುವುದಕ್ಕೆ ಸಾಕಾಗುವಷ್ಟು ಕೊಟ್ಟರೂ ಇದ್ದ ಹಾಗೆ. ಅವರಿಗೆ ಎರಡು ಹೊತ್ತು ಊಟ ಮಾಡುವುದಕೆ 
ಸಾಕಾಗುವಷ್ಟು ಕೊಟ್ಟರೂ ಅವರ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ವಿಷಯವನ್ನೂ 
ನೋಡಿಕೊಳ್ಳುವುದು ಸರಕಾರದ ಕರ್ತವ್ಯ ಎಂಬುದನ್ನು ಮರೆಯಬಾರದು. ಎಂಥವರೇ ಆಗಲಿ 
ತಮ್ಮ ಹೆಂಡತಿ ಮಕ್ಕಳುಗಳಿಗೆ ಹೆ: ತುಂಬ ಅನ್ನೆ ಹಾಕಬೇಕಾದರೆ ಕೊನೆಯ ಪಕ್ಷ ಒಂದು 
ತಿಂಗಳಿಗೆ 1580ರೂಪಾಯಿಗಳಾದರೂ ಅವರಿಗೆ ವರಮಾನವಿರಬೇಕು. ಹಾಗಿಲ್ಲದಿದ್ದರೆ ಸಂಸಾರ 

ಕಾಪಾಡುವುದು ಕಷ್ಟ ಎಂಬುದನ್ನು ನಾವೆ 


U 
[e) 
3 
etl> 
( 
€ 
Cl 
wu 
[1 
< 
[e! 
€) 
f 
6. 
Hl 
el. 
4 
30 
(6 
§1 
4 
dl. 
(4 
CH ‘ 
€) 
fe 
[Q 
UC 
[4] 
[¢) 
3 


ಸಂಸದೀಯ ಪಃಖ 199 


ಕೇಳುತ್ತೇನೆ. ಕಮಿಷನ್‌ ವರದಿ ಓದಿ ಮಾತನಾಡಬೆಕೆಂದು ಹೇಳಬಹುದು. ಇದು ನಾವು ಮಾಡುವ 
ವಿಚಾರವಲ್ಲ. ಈ ವರದಿ ಸರಕಾರಕ್ಕೆ ಬಂದು ಸುಮಾರು 3-4 ವಾರಗಳಾಗಿವೆ, ಹಾಗಿರುವಾಗ ಈ 
ಸಭೆಯ ಮುಂದಿರುವಾಗ ಅಂಕಿ ಅಂಶ ಕೊಡಬೇಕಾಗಿತ್ತು. ನಾಲ್ಕನೆಯ ವರ್ಗದವರಿಗೆ ಅರೆಹೊಟ್ಟೆ 
ತಿನ್ನುವವರಿಗೆ ಸೌಕರ್ಯ ಕೊಡಬೇಕಾದರೆ ಹೊಟ್ಟೆ ತುಂಬ ಅನ್ನ ಕೊಡಬೇಕಾದರೆ ಎಷ್ಟು ಬೇಕು, 
ಎಷ್ಟು ಖರ್ಚಾಗುತ್ತದೆ. ಎಂದು ಹೇಳಿದ್ದರೆ ಅದನ್ನು ಒಪ್ಪಬೇಕೇ, ಬಿಡಬೇಕೇ ಎಂಬುದು 
ಹೇಳಬಹುದಾಗಿತ್ತು 


ಈಪೊತ್ತು ಇದರಲ್ಲಿ ಒಂದನೇ ವರ್ಗ, ಎರಡನೇ ವರ್ಗ ಮೂರನೆ ವರ್ಗ, ನಾಲ್ಕನೇ 
ವರ್ಗ ಎಲ್ಲ ಸೇರಿಸಿದ್ದಾರೆ. ಇದನ್ನೆಲ್ಲಾ ಒಪ್ಪಿಕೊಳ್ಳುವುದಾದರೆ ಬಹಳವಾಗಿ ಹಣದ ಹೊರೆಯಾಗುತ್ತದೆ 
ಎಂದು ಹೇಳಿದ್ದಾರೆ. 2ಕೋಟಿ ರೂಪಾಯಿಗಳಲ್ಲಿ ನಾಲ್ಕನೇ ವರ್ಗದ ಜನರಿಗೆ ಎಷ್ಟಾಗುತ್ತದೆ ಎಂಬ 
ಅಂಶವನ್ನು ತಾವು ಕೊಡಬೇಕೆಂದು ಅವತ್ತು ಕೇಳಿದೆ. ಆ ಅಂಕಿ ಅಂಶ ತಮ್ಮಲ್ಲಿ ಇಲ್ಲವೆಂದು 
ಹೇಳಿದಿರಿ. ಅಧ್ಯಕ್ಷರೇ, ಸಾನು ಮೊದಲೇ ಹೇಳಿದ ಹಾಗೆ ಈ ದೇಶದಲ್ಲಿ ಒಬ್ಬನಿಗೆ ಕನಿಷ್ಟ ವರಮಾನ 
ಎಷ್ಟಿರಬೇಕೆಂಬುದು ಒಂದು ಮುಖ್ಯವಾದ ಪ್ರಶ್ನೆ, ಮತ್ತು ಅತಿ ಹೆಚ್ಚೆಂದರೆ ಒಳ್ಳೆಯ ಜೀವನವನ್ನು 
ಮಾಡುವುದಕ್ಕೆ ಎಷ್ಟಿರಬೇಕೆಂಬುದು ಇನ್ನೊಂದು ಪಶ್ನೆ ಇವತ್ತು ನಾವು ಸಮಾಜವಾದವನ್ನು ಹೇಳುತ್ತಾ 
ಇದ್ದೇವೆ. ಕಾಂಗೆಸ್‌ನವರೂ ಕೂಡ ಅವರು ಸಮಾಜವಾದಿಗಳು ಎಂದು ಹೇಳುತ್ತಾರೆ. ಇವತ್ತು ಈ 
ಸಮಾಜದಲ್ಲಿ ಏರುಪೇರು ಇಲ್ಲದೆ ಒಬ್ಬ ಬಹಳ ಎತ್ತರದಲ್ಲಿ ಜೀವನವನ್ನು ಮಾಡುವವನು ಮತ್ತು 
ಒಬ್ಬ ಕನಿಷ್ಟವಾದ ಮಟ್ಟದಲ್ಲಿ ಜೀವನ ಮಾಡುವನು. ಇವರಿಗೆ ಬೇಕಾದ ಆಹಾರ, ವಸತಿ ಮತ್ತು ಬಟ್ಟೆ 
ಇವುಗಳನ್ನು ಗಳಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಬೇಕೆಂಬುದನ್ನು ಲೆಕ್ಕ ಹಾಕಿದರೆ ಅತಿ ಕಿರಿಯ ನಾಲ್ಕನೇಯ 
ವರ್ಗದ ಅಧಿಕಾರಿ ಮತ್ತು ಉತ್ತಮವಾದ ಮೊದಲನೆ ವರ್ಗದ ಅಧಿಕಾರಿಗೆ ಎಷ್ಟು ಅಂತರ 
ಇರಬೇಕೆಂಬುದು ಮೂಲಭೂತವಾದ ಪಶ್ನೆ ಚರ್ಚೆಯಾಗಬೆಕಾಗಿದೆ. ಮೂಲಭೂತವಾದ ಪಸ್ನೆಯನ್ನು 
ಆಮೇಲೆ ಚರ್ಚೆ ಮಾಡೋಣ. ಈಗ ನಮ್ಮ ಮುಂದಿರತಕ್ಕ ಪ್ರಶ್ನೆಯನ್ನು ಚರ್ಜೆಮಾಡುವುದಾದರೆ 
ಕೊನೆ ಪಕ್ಷ ಕೆಳಗೆ ಇರತಕ್ಕ ಅಧಿಕಾರಿಗೂ ಮತ್ತು ಅತ್ಯಂತ pe ಇರತಕ್ಕ ಅಧಿಕಾರಿಗೂ 
ಒಂದರಿಂದ ಹತ್ತರಷ್ಟು ಜಾಸ್ತಿ ಇರಬಾರದು. ಕೆಳಗಿನ ಅಧಿಕಾರಿಗೆ ಸೂರು ರೂಪಾಯಿ ಸಂಬಳ 
ಕೊಟ್ಟರೆ ಮೇಲ್ಲಟದಲ್ಲಿರತಕ್ಕ ಅಧಿಕಾರಿಗೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳಿಗಿಂತಲೂ 
ಕೂಡ ಜಾಸ್ತಿ ಇರಬಾರದು. ಈ ಒಂದು ಪರಿಮಿಶಿಯಲ್ಲಿ ನಮ್ಮ ತತ್ತವನ್ನು ಅಳವಡಿಸಿಕೊಂಡು 


ಆ ಪ hs 


ತುಕೋಳ್‌ ಕಮಿಷನ್‌ ವರದಿಯ ಪ್ರಕಾರ ಸಂಬಳ ಸಾರಿಗೆಗಳನ್ನು ಹೆಚ್ಚು ಮಾಡತಕ್ಕ ಕಾಲದಲ್ಲಿ 


Na 


ವಿಜಾರಮಾಡಬೇಕಾಗಿದೆ. ತಾವು ಹೇಳಬಹುದು. ಎಲ್ಲರಿಗೂ ಒಂದೇ ಸಮನಾಗಿ ಕೊಡುವುದಕ್ಕೆ 


200 


ಟೇರಿಯೇಟ್‌ನಿಂದ 


ನದಲ್ಲಿಟುಕೊಂಡು, ಸಂ 


IE 


ಯಾ 


7) 
[ 


ಲೆ 


ಸೆಕ್ಷ 
ಕ 


ಸ 


ಏನಾಗಿದೆ. ಎಂದರೆ ಎಲ್ಲಿ 
ನಮಗೆ ಅಧಿಕಾರಿಗಳು 


ಇವತ 
ಇವತ್ತು 


2 
ಅಲ. 
[%) 


ಕೋಳ್‌ ಕಮಿಷನ್‌ನವರೇ ಹೇಳಿ 


ಲ 
We 


ಪಾರಂಭಿಸಬೇಣಾಗಿ 


€ ಕಡ ಈ 


[a] 


ನೇಮಕ ಮಾಡಿಕೊಂಡಿದ್ದಾರೆ. ಎಷ್ಟೊ 


ರ್ಮಾಣ ಮಾಡತಕ್ಕದ್ದು 
[5] 


ಮ್ಹನಿ 
3 


ಹುದೆಗಳ 
[s] 


ಕೊಂಡು ಕೆಲವು 


ಯುಲ್ಲಿಟ್ಟು 


[so 


ವಿ 
ಲಬ 


ಸವನ್ನು ಈ ಸರ್ಕಾರ ಆಗಿಂದಾಗೆ ಮಾಡಿಕೊಂಡು ಬಂದಿದೆ. ಎಕಾ 


pS 
\ 
8 


ಣದ 
ಷರ್‌ 


ಮೆ 
ಐದು ವರ್ಷಗಳಿಂದಲೂ 


ಮು 


ನ 


[a 


ಲಿ 


ನಿದೆ ಈ ಹವ್ಯಾ 


53 


ಳನ್ನು ನಿರ್ಮಾಣ ಮಾಡಲಾಗಿ 


ಈ ಒಂದು ಅಂಶ 


pe 
[NN 


ಕುವ 


ಗಳು ಬೇಕು ಎಂಬುದು 


{Y 


ರ್ಕ್‌ ಲೋಡ್‌ ಎಷಿರಬೇಕು ಎ೦ಬ ಶಾ. 


೪ ಬೇಕು, ಎಷ್ಟು ಓವರ್‌ ಸೀನಿಯರು 


pa 
(\ 


ಬ್ಲ. ಎಷ್ಟು ಇಂಜನಿಯರು 


ಮಾಡಬೆಕು. ಇದೇ ಆಗಿದೆ. 


೬ 


ಬೇಕು ವರ್ಕ್‌ಲೋಡ್‌ ಎಷ್ಟು 


ಹ) 


ರಲ್ಲಾ ನಿಮ್ಮ ಮಂತ್ರಿ ಮಂಡಲವನ್ನೇ 


pr 


ಸು ಮಂತ್ರಿಗಳು 


ಇಲೇ ಇರುತ 


ಎರಡು ಹೊತ್ತು 


(ಈ) 


pS 


ಇವು 15ಜನ ಏಕೆ ಇರಬಾರ 


fe 


[K 


ಇದ್ದಾರೆ ನಾ 


- 
ns 
(ve) 


ಮಗ 29 


೧೧೮ವರೇ 


ಕಾಮ್‌ 
[vs 


kef 
ಬ 


`೦ಧಪಟಂತೆ 


ಸ೦ಬ 


SDT AS 


ಮಾವಿ 
Ke 


VU 


pe 
ನರಃ 


ಸಂಸದೀಯ ಪಟು 201 


ಹೇಳುವುದಾದರೆ ನೀವು 29ಜನ ಮಾಡುವ ಕೆಲಸವನ್ನು ನಾವು ಹತ್ತು ಜನರೇ ಮಾಡುತ್ತೇವೆ ಎಂದು 
ಹೇಳಿದರೆ ಅವರು ಒಪ್ಪಿಕೊಳ್ಳುತ್ತಾರೆ. ಅದರೂ ಕೂಡ ಕಡಿಮೆ ಸಂಖ್ಯೆಯ ಜನರೇ ಮಾಡುತ್ತೇವೆ 
ಎಂದು ಹೇಳಿದರೆ ಅವರು ಒಪ್ಪಿಕೊಳ್ಳುತ್ತಾರೆ. ಅವರೂ ಕೂಡ ಕಡಿಮೆ ಸಂಖ್ಯೆಯ ಜನರೇ ಕೆಲಸ 
ಮಾಡಲು ಸಿದ್ದವಾಗಿರುತ್ತಾರೆ. ಈಗ ನಿಮ್ಮ ಕೈಕೆಳಗೇ ಇರತಕ್ಕ ಸೆಕೇರಿಯೇಟ್‌ ವಿಚಾರವನ್ನೇ 
ತೆಗೆದುಕೊಂಡು ಮಾತನಾಡುವುದಾದರೆ ಈವೊತ್ತು ಸೆಕ್ಷೇಟೇರಿಯಟ್‌ ಕೂಡ ಬಹಳವಾಗಿ 
ಬದಲಾವಣೆಯಾಗಬೇಕಾಗಿದೆ. ಒಂದು ಅಖ್ಯೆರು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದರೆ ಎಷ್ಟು 
ಜನರು ನೋಡಬೇಕು, ಎಷ್ಟು ರೆಡಟೇಪಿಸಂ ಇದೆ ಎಂಬುದನ್ನು ನಾವು ಗಮನಿಸಿದ್ದೇ. ಆದರೆ 
ಯಾವುದೇ ಪತ್ರ ಹೋದರೂ ಕೂಡ ಅದು ನಾಲ್ಕು ಜನರ ಹತ್ತಿರ ಹೋಗಬೇಕಾಗಿದೆ. ಮೊದಲು : 
ಒಬ್ಬ ಕೇಸ್‌ವರ್ಕರ್‌, ಆಮೇಲೆ ಸೆಕ್ಷನ್‌ ಆಫೀಸರ್‌, ಆಮೇಲೆ ಅಂಡರ್‌ಸೆಕ್ಷೆಟರಿಗಳು ಇದ್ದಾರೆ. ಇನ್ನು 
ಕೆಲವು ಇಲಾಖೆಗಳಲ್ಲಿ ಜಾಯಿಂಟ್‌ಸೆಕ್ರೆಟರಿಗಳು ಇದ್ದಾರೆ. ಇವತ್ತು ನಿಜವಾಗಿಯೂ ಒಂದು ಕಾಗದ 
ವಿಲೇವಾರಿಯಾಗಬೇಕಾದರೆ ಎರಡು ಹಂತ ಸಾಕಾಗಿದೆ. ಒಂದು ಕೇಸ್‌ವರ್ಕರ್‌, ಅವರಾದ ಮೇಲೆ 
ಸೆಕ್ಷನ್‌ ಆಫೀಸರು. ಸೆಕ್ಷನ್‌ ಆಫಿಸರಿಂದ ಸೆಕ್ರೆಟರಿಯವರಿಗೆ ಹೋಗಬಹುದು. ಈ ರೀತಿ 
ಮಾಡುವುದರಿಂದ ಸೆಕೆಟೇರಿಯಟ್‌ನಲ್ಲಿ ಸುಮಾರು ಈಗಿರತಕ್ಕ ಅರ್ಧದಷ್ಟು ಹೊರೆಯನ್ನು ಕಡಿಮೆ 
ಮಾಡಬಹುದಾಗಿದೆ. ಇವತ್ತು ತಾವು ಸೆಕೆಟೇರಿಯಟ್‌ನಲ್ಲಿ ಏಕೆ ಇಷ್ಟು ಹೆಚ್ಚು ಅಧಿಕಾರವನ್ನು 
ಇಟ್ಟುಕೊಂಡಿದ್ದೀರಿ ಎಂದರೆ ಎಲ್ಲ ವ್ಯವಹಾರಗಳೂ ಕೂಡ ಇಲ್ಲಿಗೇ ಬರಬೇಕು. ಸಾಲ ಮಂಜೂರು 
ಮಾಡಬೇಕಾದರೆ, ಲ್ಯಾಂಡ್‌ ಆಕ್ಷಿಸಿಷನ್‌ ಆಗಬೇಕಾದರೆ, ಯಾವುದಾದರೂ ಗ್ರಾಂಟ್‌ ಕೊಡಬೇಕಾದರೆ 
ಎಲ್ಲವೂ ಕೂಡ ಸೆಕೆಟೇರಿಯಟ್‌ಗೇ ಬರಬೇಕು. ಪ್ರತಿಯೊಂದಕ್ಕೂ ಸೆಕ್ಷೇಟೇರಿಯವರು ಒಪ್ಪಬೇಕೆಂದರೂ 
ಫಾರ್ಮಲ್‌ ಆಗಿ ಮಂತ್ರಿಗಳಿಗೆ ಹೋಗಿಯೇ ಹೋಗುತ್ತದೆ ಅದಕ್ಕೇ ಸೆಕ್ರೆಟೆಂಯವರನ್ನು 
ಇಟ್ಟುಕೊಂಡಿದ್ದೀರಿ. ಇದೇ ತುಕೋಳ್‌ ಕಮಿಟಿಯ ವರದಿಯಲ್ಲಿ ಅಧಿಕಾರ ಒಂದೇ ಕಡೆ 
ಕೇಂದ್ರೀಕೃತವಾಗದಂತೆ ಅದನ್ನು ವಿಕೇಂದ್ರೀಕರಣ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. 
ಪಶಿಯೊಂದು ಇಲಾಖೆಗೂ ಒಬ್ಬೊಬ್ಬ ಮೊಖ್ಲೇಸರ ಇದ್ದೇ ಇರುತ್ತಾರೆ. ಈ ದಿವಸ ಸೆಕೆಟೇರಿಯವರನ್ನು 


Fl 
ಬ 


ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಶೇಕಡ 40ರಷ್ಟು ಕೆಲಸ ಕಾರ್ಯಗಳನ್ನು ಇಲಾಖೆಯ 
ಮೊಖ್ತೇಸರರುಗಳಿಗೆ ವಹಿಸುವ ಸಾದ್ಯತೆ ಇದೆ. ಹಾಗೆ ಇಂದು ತಾವು ಅಧಿಕಾರವನ್ನು ವಿಕೇಂದ್ರೀಕರಣ 
ಮಾಡದಿರುವುದರಿಂದ ಕಾಗದ ಪತ್ರಗಳ ವಿಲೇವಾರಿಯಲ್ಲಿ ರೆಡ್‌ಟೇಪಿಸಂಗೆ ಅವಕಾಶವಾಗಿದೆ. 
ಸೆಕೆೇರಿಯಟ್‌ ಏನಿದ್ದರೂ ಇದೊಂದು ಪಾಲಿಸಿಗಳನ್ನು ನಿರ್ಣಯ ಮಾಡತಕ್ಕ ಕಛೇರಿ ಇಲ್ಲಿ 
ನಿರ್ಣಯ ಮಾಡಲ್ಲಟ್ನ ಪಾಲಿಸಿಗಳನ್ನು ನಿರ್ಣಯ ಮಾಡತಕ್ಕ ಕಛೇರಿ. ಇಲ್ಲಿ ನಿರ್ಣಯ ಮಾಡಲ್ಪಟ್ಟ 


ಸ ಮನ; ವ | 5) ೧ 
ಪಾಲಿಸಿಗಳನ್ನು ಎಗ್ಗಿಕ್ಕೊಟ್‌ ಮಾಡತಕ್ಕವರು ಇಲಾಖಾ ಮೊಖ್ಲೀಸರರುಗಳು. ಹಾಗಿರುವಾಗ ಇಲ್ಲ 


202 ಎಸ್‌. ತಿವಃ 


ಸೆಕ್ಷೆಚೇರಿಯಟ್‌ನಲ್ಲಿ ಒಂದೊಂದು ಇಲಾಖೆಗೆ ಒಬ್ಬೊಬ್ಬ ಸೆಕ್ರೆಚೇರಿ ಇದ್ದರೆ ಸಾಕು. ಹಾಲಿ ಠಗೇನು 


ನಜ" 


ಈ ಸೆಕ್ಷೆಟೇರಿಗಳ ಕೈಕೆಳಗಿರತಕ್ಕವರಿಗೆ ಕೊಟ್ಟಿರತಕ್ಕ ಅಧಿಕಾರ ಮತ್ತು ಕೆಲಸ 'ಕಾರ್ಯಗಳನ್ನೆಲ್ಲಾ 


ಇಲಾಖೆಯ ಮೊಖ್ತೇಸರರಿಗೆ ವಹಿಸಿದರೆ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ. ಕೆಲಸಗಳು 
ಬೇಗನೆಯೂ ಆಗುತ್ತವೆ. ಸರ್ಕಾರಕ್ಕೆ ಖರ್ಚು ಸಹಾ ಕಡಿಮೆಯಾಗುತ್ತದೆ. ಅಲ್ಲಿಗೆ ಅಧಿಕಾರ 
ವಿಕೇಂದ್ರೀಕರಣವೂ ಆದಂತಾಗುವುದು. ಹಾಗೆ ಇಲ್ಲಿಯವರೆಗೂ ಮಾಡದೆ ಇರುವುದರಿಂದ ಇಲ್ಲಿ 
ಸೆಕ್ಷೆಟೆರಿಯೇಟ್‌ನಲ್ಲಿ ಒಬ್ಬ ಸೆಕ್ರೆಟರಿ ಕೆಲವು ಬಾಬುಗಳಲ್ಲಿ ಸೆಕ್ರೆಟೆರಿಯ ಜೊತೆಗೆ ಒಬ್ಬ ಜಾಯಿಂಟ್‌ 
ಸೆಕ್ಷೆಟೆರಿ, ಅವರ ಕೈಕೆಳಗೆ ಒಬ್ಬ ಡೆಪ್ಕುಟಿ ಸೆಕ್ಷೆಟೆರಿ ಆತನ ಕೈಕಳಗೆ ಒಬ್ಬ ಅಂಡರ್‌ಸೆಕ್ರೆಟೆರಿ ಮತ್ತು 
ಆತನ ಕೈಕೆಳಗೆ ಒಬ್ಬ ಅಂಡರ್‌ ಸೆಕ್ರೆಟೆರಿ ಮತ್ತು ಆತನ ಕೆಳಗೆ ಒಬ್ಬ ಡೆಪ್ಮುಟಿ ಸೆಕ್ಷೆಟರಿ ಆತನ ಕೈಕೆಳಗೆ 
ಒಬ್ಬ ಅಂಡರ್‌ ಸೆಕ್ರೆಟರಿ ಮತ್ತು ಕೆಳಗೆ ಒಬ್ಬ ಸೆಕ್ಷನ್‌ ಆಫೀಸರ್‌ ಅಲ್ಲಿಂದ ಮುಂದಕ್ಕೆ ಕೇಸ್‌ವರ್ಕರ್‌ 
ಹೀಗೆ ಈ ದಿವಸ ಕಾಗದ ಪತ್ರಗಳು ಆರು ಏಳು ಕೈಗಳನ್ನು ದಾಟ ಓಡಾಡಬೇಕಾಗಿದೆ. ಇದರಿಂದ 
ಅಂದರೆ ಇಂಥಾ ಒಂದು ಪ್ರೊಸೀಜರನ್ನು ಅನುಸರಿಸುತ್ತಿರುವುದರಿಂದ ಇಲ್ಲಿ ರೆಡ್ಡೇಪಿಸಂ 
ಜಾಸ್ತಿಯಾಗಿದೆ. ಇದನ್ನು ಇನ್ನಾದರೂ ತಪ್ಪಿಸಿ ಸೆಕ್ರೆಟರಿ ಈತನ ಕೈಕೆಳಗೆ ಒಬ್ಬ ಸೆಕ್ಷನ್‌ ಆಫೀಸರ್‌ 
ಮತ್ತು ಒಬ್ಬ ಕೇಸ್‌ವರ್ಕರ್‌ ಹೀಗೆ ಆರು ಕೈಗಳಿದ್ದುದನ್ನು ಮೂರು ಕೈಗಳಿಗೆ ಇಳಿಸಿದರೆ ವ್ಯವಹಾರಗಳು 
ಸುಗಮವಾಗಿ ನಡೆಯಬಹುದು. ಇಲ್ಲದಿದ್ದರೆ ಎಂದಿನಂತೆ ಒಂದು ಕೈಯಿಂದ ಕಾಗದ ಪತ್ರಗಳು 
ಇನ್ನೊಂದು ಕೈಗೆ ಹೋಗಬೇಕಾದರೆ ಎಂಟು ಹತ್ತು ದಿನಗಳು ಹಿಡಿಯುತ್ತವೆ. ಕೆಲವು ವೇಳೆ 
ತಿಂಗಳಗಟ್ಟಲೆಯೂ ಹಿಡಿಯುತ್ತದೆ. ಈ ದಿವಸ ಸೆಕ್ಷೇಟೆರಿಯಟ್‌ ಆಫೀಸುಗಳಲ್ಲಿ ಇಷ್ಟೊಂದು 
ನ್ಕೂನತೆಗಳಿರುವುದರಿಂದ ಇಲ್ಲಿ ಬಹಳ ಮಾರ್ಪಾಡಾಗಬೇಕಾಗಿದೆ. ಅಂದರೆ ಇನ್ನು ಮುಂದೆ ಇಲ್ಲಿ 
ಒಬ್ಬ ಕೇಸ್‌ ವರ್ಕರ್‌ ಆತನ ಮೇಲೆ ಒಬ್ಬ ಸೆಕ್ಷನ್‌ ಆಫೀಸರ್‌ ಮತ್ತು ಆತನ ಮೇಲೆ ಒಬ್ಬ ಸೆಕ್ರೆಟರಿ 
ಇಲ್ಲಿ ಇಷ್ಟಿದ್ದರೆ ಸಾಕು. ಇನ್ನುಳಿದ ಸಿಬ್ಬಂದಿಯನ್ನು ಇಲ್ಲಿಂದ ತೆಗೆದು ಹಾಕಲೇಬೇಕು. ನಾನು ಆಗಲೇ 
ಹೇಳಿದಂತೆ ಇಲ್ಲಿ ಆರು ಕೈಗಳು ಮಾಡುತ್ತಿರುವ ಕೆಲಸವನ್ನು ಮೂರು ಕೈಗಳಿಗೆ ಇಳಿಸಬೇಕಾದ್ದು 
ಅತ್ಕಗತ್ಯ. ಇಲ್ಲಿ ರದ್ದು ಮಾಡತಕ್ಕ ಹುದ್ದೆಗಳ ಕೆಲಸವನ್ನು ಇಲಾಖಾ ರೆಡ್‌ ಟೇಪಿಸಂಗೆ ಅವಕಾಶ 
ಮಾಡಿಕೊಬ್ಬ ಹಾಗೆ ಆಗುತ್ತದೆ. 


ಇನ್ನು ನಮ್ಮ ರಾಜ್ಯಕ್ಕೆ ಭಾರಿ ಭಾರಿ ಸಂಬಳಗಳನ್ನು ಪಡೆಯತಕ್ಕ ಐ.ಎ.ಎಸ್‌, ಮತ್ನು 
ಐಪಿಎಸ್‌ ಆಧಿಕಾರಿಗಳ ಸಂಖ್ಯೆ ಕೂಡ ಜಾಸ್ತಿಯಾಯಿತು. ಇಲ್ಲಿಗೆ ಆಷ್ಟು ಹುದ್ದೆಗಳನ್ನು ಅನಗತ್ಯ 
ನಮ್ಮ ರಾಜ್ಯಕ್ಕೆ ಸುಮಾರು ಈ ದಿವಸ ಇರಶಕ್ಕ ನಮ್ಮ ಕೊಟಾ 169-170 ಭಾರಿ ಸಂಬಳದ 


pa ವಿ 2 K pe 
ಅಧಿಕಾರಿಗಳಿದ್ದಾರೆ. ಇಷ್ಟು ಜನ ಏತಕ್ಕೆ ಬೇಕು? ನಮಲ್ಲಿ ॥9ಜಿಲ್ಲೆಗಳಿವೆ. ॥9ಜಿಲ್ಲೆಗೂ 19ಜನ ಡೆಪ್ಮುಟ 


ಸಂಸದೀಯ ಪು 203 


ಕಮಿಷನರುಗಳಿದ್ದಾರೆ. ಆ 19 ಜನರ ಜೊತೆಗೆ ಇನ್ನೂ 19ಜನ ಐಎಎಸ್‌ ಅಧಿಕಾರಿಗಳನ್ನು 
ತೆಗೆದುಕೊಂಡರೆ ಅಲ್ಲಿಗೆ ಮೂವತ್ತೆಂಟಾಯಿತು. ಆ ಮೂವತ್ತೆಂಟು ಜನರ ಜೊತೆಗೆ ಇನ್ನೂ 12ಜನ 
ಐಎಎಸ್‌ ಬೇಕಾದರೆ ಇರಲಿ. ಅಂದರೆ ನಮಗೆ ಅಲ್ಲಿಗೆ 59ಜನ ಜೊತೆಗೆ ಇನ್ನು 1 ಜನ ಜಎಎಸ್‌ 
ಬೇಕಾದರೆ ಇರಲಿ ಅಂದರೆ ನಮಗೆ ಅಲ್ಲಿಗೆ 580ಜನ ಐಎಎಸ್‌ ಅಧಿಕಾರಿಗಳು ಇದ್ದರೆ ಸಾಕೆಂದಾಯಿತು. 
ಹೀಗಿರುವಾಗ ಇಲ್ಲಿ ನಮಗೆ ಅಗತ್ಯವಾಗಿ ಬೇಕಾಗಿರತಕ್ಕ ಸಂಖ್ಯೆ 50ಇದ್ದರೆ ನಮ್ಮ ಕೋಟಾ 70 ಇದೆ. 
ಅಂದರೆ ನೂರು ಜನ ಐಎಎಸ್‌ ಅಧಿಕಾರಿಗಳು ಇಲ್ಲಿ ಅನವಶ್ಕಕವಾಗಿದ್ದಾರೆಂಬುದರಲ್ಲಿ ಸಂಶಯವೇ 
ಇಲ್ಲ ಇಷ್ಟು ಜನ ಏತಕ್ಕೆ ಭಾರಿ ಭಾರಿ ಸಂಬಳದ ಜನರನ್ನು ನಾವು ಅನವಶ್ಯಕವಾಗಿ ಇಲ್ಲಿ ಲಕ್ಷಾಂತರ 
ರೂಪಾಯಿಗಳನ್ನು ಖರ್ಚುಮಾಡಿ ಅವರನ್ನು ಮೇಯಿಸಬೇಕಾಗಿದೆ. ನಮ್ಮ ಆಡಳಿತ ಚಿತ್ರವನ್ನು 
ನೋಡಿದರೆ ಅದೇನೋ ಹೇಳುತ್ತಾರಲ್ಲಾ ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಅನ್ನುವಂತೆ ಇರುತ್ತದೆ. 
ಆದರೆ ಈ ಗೇಡಿನಲ್ಲಿ ರಾಜ್ಯದವರು ಇರುವವರು ಬಹಳ ಕಡಿಮೆ. ಇದರಲ್ಲಿರತಕ್ಕವರು ಬೇರೆ ರಾಜ್ಯಗಳ 
ಜನರೇ ಜಾಸ್ತಿಯಾಗಿದ್ದಾರೆ. ಅಂದರೆ ಅವರು ಅಷ್ಟು ಬುದ್ದಿವಂತರು. ಆದ್ದರಿಂದ ನಮ್ಮ ರಾಜ್ಯದಲ್ಲಿ 
ಈ ಐಎಎಸ್‌ ಅಧಿಕಾರಿಗೆ ಹುದ್ದೆ ವನೇ ಆದರೂ ಅವು 60-70ಕ್ಕೆ ಜಾಸ್ತಿ ಇರಬಾರದೆಂದು ಹೇಳುತ್ತೇನೆ. 


ಇನ್ನು ಈ ಐಎಎಸ್‌ ಅಧಿಕಾರಿಗಳು ಇಲ್ಲಿಗೆ ಬರತಕ್ಕವರೇನಿದ್ದಾರೆ. ಅವರು ಬಹಳ ಚಿಕ್ಕ 
ವಯಸ್ಸಿನವರು ಅಂದರೆ ಅವರನ್ನು ಬುದ್ದಿವಂತರಲ್ಲ ಎಂದು ಹೇಳುತ್ತಿಲ್ಲ. ದಕ್ಷರೆ ಇರಬಹುದು 
ಆದರೆ ಅವರಿನ್ನೂ ಚಿಕ್ಕವಯಸ್ಸಿನವರು. ಅಂಥವರಿಗೆ ಒಂದು ಜಿಲ್ಲೆಯ ಅಧಿಕಾರವನ್ನು 
ವಹಿಸುವುದೆಂದರೆ ಅದು ಉಚಿತವಾದದ್ದೇ ಎಂಬ ಒಂದು ಪ್ರಶ್ನೆ ಉದ್ದವಾಗುತ್ತದೆ. ಕೊನೆಯ 
ಪಕ್ಷ ಅವರಿಗೆ ಹತ್ತಾರು ವರ್ಷಗಳಾದರೂ ಸರ್ಮೀಸಾಗದೆ ಹೊರತು ಅವರನ್ನು ಜಿಲ್ಲಾ ಛಾರ್ಜಿಗಳಿಗೆ 
ಹಾಕಬಾರದೆಂದು ಹೇಳುತ್ತೇನೆ. ಆದರೆ ನಮ್ಮಲ್ಲಿ ಈ ದಿವಸ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು 
ಇರಬೇಕಾದ್ದು ಅನಗತ್ಯವಾಗಿತ್ತೋ ಅಲ್ಲೆಲ್ಲಾ ದೊಡ್ಡ ದೊಡ್ಡ ಹುದ್ದೆಗಳನ್ನು ಮಾಡಿದೆ. ಈ ವರದಿಯಲ್ಲಿ 
ಸಹಿತಾ ಈ ಸೆಕೆಟೆರಿಯಟ್‌ಗಳನ್ನು ಒಟ್ಟು 16ಜನ ಸೆಕೆಟೆರಿಗಳಿದ್ದರೆ ಸಾಕೆಂದು ಶಿಫಾರ್ಸು ಮಾಡಿದ್ದಾರೆ. 
ಈ ದಿವಸ ಒಬ್ಬೊಬ್ಬ ಸೆಕೆಟೆರಿಯೂ 3-4ಜನ ಮಂತ್ರಿಗಳಿಗೆ ಅಧೀನವಾಗಿ ಕೆಲಸ ಮಾಡಬೇಕಾಗಿರುತ್ತದೆ. 
ಕಾರಣ ಅವರ ಪೋರ್ಟ್‌ಪೋಲಿಯೋ ಹಂಚಿಕೆಗಳು ಅಷ್ಟು ಚೆನ್ನಾಗಿ ನಡೆದಿರುತ್ತವೆ. ಅವರು ದಿನ 


. 3 
ಬೆಳಗಾದರೆ ಈ ಮಂತ್ರಿ ಇವರ ಮೇಲೆ ಆ ಮಂತ್ರಿ ಹೀಗೆ ಬರಿ ಮಂತ್ರಿಗಳ ಸುತ್ತಮುತ್ತ 
ತಿರುಗಾಡುವುದರಲ್ಲೆ ಕಾಲವೆಲ್ಲಾ ಕಳೆದುಹೋಗುತ್ತದೆ. ಹೀಗೆ ಈ ಮಂತ್ರಿಗಳ ಹೋರ್ಟ್‌ಪೋಲೀಯೋ 
ಹರಿದು ಹಂಚಿಹೋಗಿರುವುದರಿಂದ ಇಲ್ಲಿ ಅನವಶ್ಯಕವಾಗಿ ಅಧಿಕಾರಿಗಳ ಸಂಖ್ಯೆ ಬೆಳೆಯುವುದಕ್ಕೆ 
ಅವಕಾಶವುಂಟಾಗಿದೆ. ಅಲ್ಲದೆ ನಮ ರಾಜ, 


204 ಎಸ್‌. ಶಿವಪ್ರ 


6ಜನ ಸ್ಟೇಟ್‌ ಸಚಿವರೂ ಇದ್ದರೆ ಸಾಕೆಂದು ಹೇಳುತ್ತಿದ್ದೇ 
ಡಿಎಸ್‌ಮಿಸ್‌ ಮಾಡಿ ಎಂದು ಹೇಳುವುದಿಲ್ಲ. ಅವರನ್ನು ಮರ್ಯಾದೆಯಿಂದ ಗೌರವದಿಂದ ಮನೆಗೆ 
ಕಳುಹಿಸಿ ಕೊಡಿ ಎಂದು ಹೇಳುತ್ತಿದ್ದೆ. ನಾವು ಬೇರೆ ಜನರಿಗೆ ಎಕಾನಮಿ ಮಾಡಿ ಎಂದು ಉಪದೇಶ 
ಮಾಡತಕ್ಕ ಜನರು. ಅಂದಾಗ ನೀ ವೇಣಇಲ್ಲಿ ಇಷ್ಟು ಜನ ಮಂತ್ರಿಗಳನ್ನು ನೇಮಕ ಮಾಡಿ ಕೊಂಡರೆ 
ಇವರೆಲ್ಲರೂ ಏನು ಕೆಲಸ ಮಾಡುತ್ತಾರೆಂದು ಜನ ಸ ಕೇಳುತ್ತಾರೆ ನಾಳೆ. ಇಲ್ಲಿ ಈ ವರದಿಯಲ್ಲಿ 
ಹೇಳಿರುವಂತೆ ಎಲ್ಲಾ ರ್ಯಾಷನಲೈಜಾದ ನಂತರ ಇಲ್ಲಿ ಶೇಕಡ 25ಭಾಗದಷ್ಟು ಸಿಬ್ಬಂದಿಯನ್ನು ಮಜಾ 


ಒ 
ಮಾಡಬಹುದು. ಆಗ ದೇಶದಲ್ಲಿ ವಿದ್ಯಾವಂತ RS ಸಂಖ್ಯೆ ಮತ್ತು ಹೆಚ್ಚುತ್ತಿದೆ. 


ನಿರುದ್ಯೋಗಿಗಳ ಪಾಭೆಂ ಮತ್ತಿಷ್ಟು ಉಲ್ಲಣ ಸ್ಥಿತಿಗೇರುತ್ತದೆ. ಸಿಬ್ಬಂದಿ ಅನಗತ್ಯವಾಗಿ ಹೆಚ್ಚಿದಷ್ಟೂ 
ಆಫೀಸುಗಳಲ್ಲಿ ಕೆಲಸ ಕಡಿಮೆಯಾಗಿ ಮತ್ತು ಹೆಚ್ಚಾಗುತ್ತದೆ. ನಮ್ಮಲ್ಲಿ ಮೂರು ಯೋಜನೆಗಳು 
ಈಗಾಗಲೇ ಮುಗಿದಿವೆ. ಆದರೆ ನಾವು ದೇಶದಲ್ಲಿರತಕ್ಕ ವಿದ್ಯಾವಂತೆ ನಿರುದ್ಯೋಗಿಗಳಿಗೆ ಇನ್ನೂ 
ಉದ್ಯೋಗಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ. ಅವರು ಬೀದಿಬೀದಿಗಳಲ್ಲಿ ಅಲೆಯುತ್ತಿದ್ದಾರೆ. 
ಅವರನ್ನು ನಾವು ಹಾಗೇ ಕೈಬಿಟ್ಟರೆ ನಾಳೆ ಅವರು ಇಲ್ಲಿ ಸರ್ಕಾರವನ್ನು ಕೆಲಸ ಮಾಡುವುದಕ್ಕೆ 
ಬಿಡುವುದಿಲ್ಲ. ಇಂಥ ಸರ್ಕಾರ ಅವರ ಕೋಷಪಾಗ್ಗಿಗೆ ತುತ್ತಾಗಲೇ ಬೇಕಾಗುತ್ತದೆ. ಆದ್ದರಿಂದ ಆ 
ಸಮಸ್ಯೆ ಉಲ್ಲಣವಾಗುವುದಕ್ಕೆ ಮುನ್ನವೇ ಸರ್ಕಾರದವರು ಆದಕ್ಕೆ ಸೂಕ್ತ ನಿವಾರಣೋಪಾಯಗಳನ್ನು 
ಕೆ ¥ ಗೊಳ್ಳುವುದು ಅಗತ್ವ. 


ನಿಮಗೆ ಯಾರೋ ಒಬ್ಬರು ಬೇಕು. ಚುನಾವಣೆಯಲ್ಲಿ ಸಹಾಯ ಮಾಡಿರುತ್ತಾರೆ. 
ಅಂತಹವರನ್ನು ಅಧಿಕಾರದಲ್ಲಿ ಇಟ್ಟುಕೊಂಡಿರಬೇಕು. ಎಂಬುದಾಗಿ ಹೇಳಿ ಅವರನ್ನು ಪ್ರೊಬೇಷನರಾಗಿ 
ತೆಗೆದುಕೊಂಡಿದ್ದರೂ ಕೂಡ ಅದನ್ನು ರೆಗ್ಯುಲರೈಜ್‌ ಮಾಡಿಲ್ಲ. 20 ವೇಕೆನ್ಸಿಗಳು ಸಬ್‌ಸ್ಥಾಂಟಿವ್‌ 
ಆಗಿದ್ದರೂ ಆ 20ವೇಕೆನಗಳಿಗೂ ಪೊಬೇಷನರುಗಳಾಗಿ ತೆಗೆದುಕೊಳ್ಳುತ್ತಾರೆ. ಒಂದು ವರ್ಷ 2 


ವರ್ಷ ಸರ್ವೀಸ್‌ ಆದಕೂಡಲೇ ಆವರನ್ನು ಕನ್‌ಫರ್ಮ್‌ ಮಾಡಬೇಕು. ಈವತ್ತು ಪ್ರೊಬೇಷನರಿ 


ಲ 
ಲ 


ಪೀರಿಯಡ್‌ ಆದರೂ ಕೂಡ ಅವರನ್ನು ಕನ್‌ಫರ್ಮ್‌ ಮಾಡದೆ ಯಾರೋ ಒಬ್ಬರಿಗೆ ಕೆಲಸ 


Kid 
KA 


ಸಂಸದೀಯ ಪಟು 205 


ಬೆಣ್ಣೆ ಬಳಿಯುವ ಗುಣ ಈ ಸರ್ಕಾರದಲ್ಲಿದೆ. ಮಾನ್ಯ ಶ್ರೀ ತುಕೋಳ್‌ ಅವರು ಬಹಳ ಗಹನವಾದ 
ವಿಷಯಗಳನ್ನು ಹೇಳಿದ್ದಾರೆ. ಅಧಿಕಾರಿಗಳನ್ನು ಯಾವ ರೀತಿ ರಿಕ್ಷಾಸಿಫಿಕೇಷನ್‌ ಮಾಡಬೇಕು. ಯಾವ 
ರೀತಿ ಸಂಬಳದ ವ್ಯವಸ್ಥೆ ಮಾಡಬೇಕು ಮುಂತಾದುವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದೊಂದು 
ಇಲಾಖೆಗೆ ಒಂದೊಂದು ಸ್ಥ್ನೇಲು ಇರುವಂತೆ 127 ತರಹ ಸ್ನೇಲುಗಳನ್ನು 27ಕ್ಕೆ ಇಳಿಸಿದ್ದಾರೆ. ಅದನ್ನು 
ಇನ್ನೂ ಕಡಿಮೆಗೆ ಇಳಿಸಬಹುದು. ಫಸ್ಟ್‌ ಡಿವಿಜನ್‌ ಕ್ಲಾರ್ಕ್‌ ಆಗಲೀ ಅವನು ಯಾವ 
ಇಲಾಖೆಯಲ್ಲಿಯೇ ಇರಲಿ ಒಂದೊಂದು ವರ್ಗಕ್ಕೂ ಒಂದೇ ತರಹ ಸಂಬಳ ಇರಬೇಕು. ಒಂದನೇ 
ವರ್ಗ, ಎರಡನೇ ವರ್ಗ ಮತ್ತು ಮೂರನೇ ವರ್ಗದಂತೆ ಡಿವಿಜನ್‌ವಾರಾಗಿ ವಿಂಗಡಣೆ ಮಾಡುವುದು 
ಶಾಸ್ತ್ರೀಯವಾದುದು. ಆ ರೀತಿ ಸಂಬಳ ಸಾರಿಗೆಗಳನ್ನು ಕೂಡುವಾಗ ಸರಳವಾಗಿ ಅದನ್ನು 15ಕ್ಕೆ 
ಇಳಿಸಿದರೆ ಬಹಳ ಕ್ಷೇಮ. ಇದರಿಂದ ನಿಮಗೂ ಕನ್‌ಪ್ಯೊಷನ್‌ ಆಗುವುದಿಲ್ಲ. ಯಾವನಾದರೂ 
ಜವಾನ ಇರುತ್ತಾನೆ. ಅಂತಹ ವರ್ಗಕ್ಕೆ ಒಂದೊಂದು ಆಫೀಸಿನಲ್ಲಿ ಒಂದೊಂದು ಸ್ಥ್ನೇಲು ಆದರೆ 
ಅವನಿಗೆ ಕಣ್ಣು ಕೆಂಪಗೆ ಆಗುತ್ತದೆ. ಅವರೆಲ್ಲರೂ ಮಾಡುವುದು ಜವಾನರ ಕೆಲಸವೇ. ಇಲಾಖೆಯಿಂದ 
ಇಲಾಖೆಗೆ ಕೆಲಸ ಮಾಡುವವರು ನಮಗೆ ಕಡಿಮೆ ಸಂಬಳ ಕೊಟ್ಟಿದ್ದಾರೆ ಎಂಬ ಭಾವನೆ 
ಹೋಗಬೇಕಾದರೆ ಒಂದೊಂದು ವರ್ಗಕ್ಕೆ ಒಂದೇ ಯೂನಿಫಾರಂ ಸಂಬಳ ಇರುವುದು ಒಳ್ಳೆಯದು. 
ಅದನ್ನು ಆದಷ್ಟು ಜಾಗ್ರತೆಯಾಗಿ ಮಾಡಬೆಕೆಂದು ಸರ್ಕಾರಕ್ಕೆ ಸಲಹೆ ಮಾಡುತ್ತೇನೆ. ಇನ್ನೂ ಬಹಳವಾಗಿ 
ಶಿಫಾರಸ್ಸುಗಳನ್ನು ಬೇರೆಯವರು ಮಾಡಿದ್ದಾರೆ. ಸರ್ಕಾರದವರು ತುಕೋಳ್‌ ಕಮಿಷನ್‌ ವರದಿಯನ್ನು 
ಅಂಗೀಕಾರ ಮಾಡಬೇಕು. ಅದರಲ್ಲಿಯೂ ಕೆಳದರ್ಜೆ ನೌಕರರಿಗೆ ಅವರು ಏನು ಶಿಫಾರಸ್ಸು 
ಮಾಡಿದ್ದಾರೆಯೋ ಆದೂ ಕೂಡ ಸಾಲದು. ಅದನ್ನು ನಾನು ಉತ್ಸೆಕ್ಷೆಯಿಂದ ಹೇಳುತ್ತಾ ಇಲ್ಲ. 


4 


ಜೀವನ ಖರ್ಚು ಬಹಳ ಜಾಸಿಯಾಗಿದೆ. ಸಂಬಳ 60 ರೂಪಾಯಿಗಳು, ತುಟ್ಟಿಯತ್ಯೆ 60ರೂಖಪಾಯಿಗಳು. 


9 
- 


ಇವತ್ತಿನ ದಿವಸದ ಬೆಲೆಗಳ ಏರಿಕೆಯಲ್ಲಿ ಅವನು ಎಷ್ಟರಮಟ್ಟಿಗೆ ಅವನ ಜೀವನವನ್ನು ಸಾಗಿಸಬಹುದು 


ಎಂಬುದನ್ನು ವಿಚಾರ ಮಾಡಬೇಕು. ಅದನ್ನು ಒಪ್ಪಿಕೊಂಡರೆ ಎಷ್ಟೋ ಮಟ್ಟಿಗೆ ಅವರಿಗೆ 
ಅನುಕೂಲವಾಗುತ್ತದೆ. ಗೇಡ್‌ಗಳನ್ನು ವಿಂಗಡಣೆಮಾಡುವ ಕಾಲದಲ್ಲಿ ಅನೇಕ ಡಿಸ್‌ಪ್ಯಾರಿಟಿ 


pur [i ಲ್ನ 


ಮಾಡಿದ್ದಾರೆ. ಪೇ ಕಮಿಷನ್ನನವರು ಒಂದೊಂದು ವಿಂಗಡಣೆಮಾಡುವ ಕಾಲದಲ್ಲಿ ಅನೇಕ ಡಿಸ್‌ಪ್ಯಾರಿಟಿ 
ಮಾಡಿದ್ದಾರೆ. ಪೇ ಕಮಿಷನ್ನಿನವರು ಒಂದೊಂದು ವರ್ಗಕ್ಕೆ ಒಂದೊಂದು ರೀತಿ ಮಾಡಿದ್ದಾರೆ. 
ರಿಜಿಸ್ಟಾರ್‌ ಆಫ್‌ ಹೆಕೋರ್ಟಗೆ 1100 ರಿಂದ 1800ರವರೆಗೆ ಇದುದನ್ನು ಈಗ ಅವರು ಸಲಹೆ 


೦ ಪೇ 1800 ಆಗಿ 200 ರೂಪಾಯಿಗಳವರೆಗೆ ಇದುದು 


y 
[¥) 
3, 
tl 
€ 
Fo) 
CL 
[G 
(5 
€ 
CL 
3 
3 


ಈಗ 700ರಿಂದ 1000ವರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಕೆಲವು ರೇಡುಗಳು ಉತ್ತೇಕ್ಷೆಯಾಗಿವೆ. 


ಅಷ ಈ ವರದಿಯಲ್ಲಿವೆ ಮತ್ತೊಂದು ಪ್ರಸಂಗ ಈ ವರದಿಯಲ್ಲಿ ಏನಿದಯಿಂದರೆ ಸಂಬಳ 


206 


ರಾಡಿದ್ದಾರೆ. ಹೆಲ್‌ 


ಕಡಿಮೆ ವ 
ರೆ 


!00ರೂಪಾಯಿಗಳನ್ನು ಕಡಿಮೆ ಮಾಡಿದ್ದಾರೆ. ಹೀಗೆ ಅವರು ಮಾಡಿರತಕ್ಕ ಸಲ 


pe 


ಳನ್ನು 


Re 
ನಲ್ಲ 
| 


[&) 


ಅಿಸಿದ್ದಾರೆ. ಮಿನಿಮಂ; 


ಗೆಇ 


ನ: 
CN] 


€ಡನ್ನು 250-500 


ಿ 
AY 
Rs 


ರತಕ್ಕ 350-800 


ಲ್ಪಿಕಗಿ 


a 
HY 


೬ 


ಡಿಪಾರ್ಟ್‌ಮೆಂ 


183 


೦ಬಳವನ್ನು ಕಡಿಮೆಮಾಡಿದರೆ ಬಹಳ ದೊಡ್ಡ 


te 


ಮಾಡುವು 
ವಾಗುತ್ತದೆ. 


ಅಧ್ಯಕ್ಷರು:- ಆ ರೀತಿ 
ಹೆ [1 


pe 


ತುಕೋಳ್‌ ಕಮಿಷನ್ಬಿ: 


K< 


ವರು ಏನು ಹೇಳಿದಾರೋ 


ಲಂ 
WN 


ಫದ) ಜ್‌ 
[9 ಟಾ ಲ್ಲ ಮಾನ್ಯಶಿ 


NEY 


೧ 


S 


ವು 
ಸು 


th 


ಅಂಗೀಕಾರ ಮಾಡಬೇಕು. ಕೆ 


8 


ವರದಿಯನ್ನು 


ಕು. 150ರೂಪಾಯಿಗಳು 


(3 


ಆಂದರೆ, ಯಾವನೇ ಅಧಿಕಾರಿಯಾಗಿರಲಿ 1500 


ಎಡೆ 
ಚ 


fy 


ಕನಿಷ ಸಂಬಳ ಅವನಿಗೆ ಬರಬೇಕು. ಅಶಿ ಹೆ 


@ «¢% 
4 
ನ 
[- py, 
| pa 
x f 
is 


ವ ಅಧಿಕಾರಿಗಳು 
ಯಾ 


೪ 


[ac 

G kM 
Be 
® p 
pa 
c ಭಿ 
Rp 
#5 
pA 
p pe 
5G 
3. 


YH 
SE 
i 
I 
fs 
Me 
K 
೫ 5 
3 9 
pe 

[Ci 
4 0 
9 
ಬಿ ಆಪ್ತ 
Fi ಈ 
pe ೨ 
sf 
tc [85 
bh 9D 
WD ys 
¥ fA 
3 ಆ 
ಬ್ರಿ ೪ 
9) 
p% 
೫ ಊ 
[eR 
pe p 
ER) 


RAE 
BR Ww 
9» 
3 5 
“6 
[8] £ 
6 ೪ 
Ww 13 
st 
CAR 
pA) 
ಗ (5 
> 
3 ಲಿ 
H Wy 
i 4; ") 
% 6 
4s 1H 
[4 He 
yy 
# f 
x px 
೧ 
ಲ 
ks ತೆ 
ot 5 
3 | 
1 Kn 
13 
au I 
Bn 
[AES 
» BB. 
ue 
D ೫ 


ಮ 
ಆರೋಗ್ಯ 
ಸ 


ಅವರ ಆ 


ಸಂಸದೀಯ ಪಖ 207 


ಮನೆಯ ಜವಾನ ಹೇಳುತ್ತಿದ್ದಾನೆ. ಆದ್ದರಿಂದ ಜಾಸ್ತಿ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಿದೆ ಎಂದು 
ನಾನು ಹೇಳುತ್ತೇನೆ. ಮಾನ್ಯ ಶ್ರೀ ತುಕೋಳ್‌ ಅವರು ವ್ಯವಸಾಯಗಾರರ ಮೇಲೆ ತೆರಿಗೆ ಹಾಕಬೇಕೆಂದು 
ಹೇಳುತ್ತಾರೆ. ಆದನ್ನು ಒಪ್ಪಿದರೆ ನಿಮ್ಮಿಂದ ಭೀಕರ ಪರಿಸ್ಥಿತಿ ಬರುತ್ತದೆ. ಅನೇಕ ಆಹಾರ ಪದಾರ್ಥಗಳ 
ಬೆಲೆ ಹೆಚ್ಚಿದೆ. ನಿಮ್ಮ ತೂತುಗಡಿಗೆ ಎಷ್ಟು ನೀರು ಹಾಕಿದರೂ ಸೋರಿಹೋಗುತ್ತದೆ. 10ವರ್ಷಗಳಿಂದಲೂ 
ಕೊಡುತ್ತಿದ್ದೇವೆ. ಇದುವರೆಗೆ ಎಷ್ಟೋ ಹಣ ಕೊಟ್ಟದ್ದೇವೆ. ಎಷ್ಟೊಂದು ಕಂದಾಯ ಕೊಟ್ಟಿದ್ದೇವೆ, 
ಅಂದರೆ ಸೋರಿಹೋಗುವ ಗಡಿಗೆಗೆ ಎಷ್ಟು ಹಣ ಹಾಕಿದರೂ ಅದು ಇರುತ್ತದೆಯೇ ಹಣವೆಲ್ಲಾ 
ಸೋರಿ ಹೋಗಿದೆ. ಅದು ಎಲ್ಲೆಲ್ಲಿ ಹೋಗಬೇಕೋ ಅಲ್ಲೆಲ್ಲಾ ಹೋಗಿ ಬಿದ್ದಿದೆ. ಸರ್ಕಾರಕ್ಕೆ ಬಂದ 
ಹಣವೆಲ್ಲಾ ಗಟ್ಟಿಯಾಗಿ ಒಂದೇ ಕಡೆ ಶೇಖರವಾಗಿ ಇದ್ದಿದ್ದರೆ, ಇಷ್ಟು ಹಣದ ಕೊರತೆ ಬರುತ್ತಿರಲಿಲ್ಲ. 
ಆದ್ದರಿಂದ ಸರ್ಕಾರದವರು ಕೇವಲ ತೆಂಗೆ ಹಾಕಬೇಕೆಂಬ ದೃಷ್ಟಿಯನ್ನೇ ಇಟ್ಟುಕೊಳ್ಳುವುದನ್ನು ಯೋಚನೆ 
ಮಾಡದೆ ಮೂರನೇ ಮತ್ತು ನಾಲ್ಕನೇ ದರ್ಜೆಯ ನೌಕರರಿಗೆ ಹೆಚ್ಚಿನ ರೀತಿಯಲ್ಲಿ ಸಂಬಳ ಸಾರಿಗೆಯನ್ನು 
ಜಾಸ್ತಿ ಮಾಡಬೇಕು ಮತ್ತು ಸಮಾಜದಲ್ಲಿ ಏರು ಪೇರು ಇರತಕ್ಕದ್ದು ಹೋಗಲಾಡಿಸಿ ನಾನು ಮೇಲೆ 
ಹೇಳಿದಂತೆ ಸರ್ಕಾರದವರು ಕೂಡಲೆ ಜಾರಿಗೆ ತರುವುದಕ್ಕೆ ಪ್ರಯತ್ನಮಾಡಬೇಕೆಂದು ಹೇಳಿ ನನ್ನ 
ಮಾತುಗಳನ್ನು ಮುಗಿಸುತ್ತೇನೆ. 
(ವಿ. 


* (ವಿ.ಸ ನಡವಳಿಕೆ ದಿನಾಂಕ : 27ನೇ ಜನವರಿ, 1969) 


—k- 


py 
(3) 


PN 


(ಕ 


ರೂಪಾಯಿಗಳನ್ನು ಖರ್ಚುಮಾಡಬೇಕಾ 


ಪಿ 


ಕೋಟಿ 


ಲ್ಲಿ46 


ಬೆಳವಣಿಗೆಯ ಮೇಲಿನ ಚರ್ಚೆ 1969 


ಎಷ್ಟು ಹಣ ಬೇಕಾದರೂ ಬರ್ಚುಮಾ 


ನಯಿಗಳ ಹಣದಿಂದ ವಿದ್ದಾ ಕೆ 
ದೆ. ಇವ 


ಮ್‌ 


0] 


ಬೇಕಾಗಿ 
ಒಂದು ಹಂತಕ್ಕೆ ನಾ 


208 
ಕೋಟ ರೂ 
ಂಡ 


ರರ್ಬುಮಾಡಿದರೂ ಕೂಡ ನಿಜಬಾದ 


[2 


[3 


೪, 


ಐದ. 


ರಿ 


[pa 


py 
(7 


ವಿ 


ಮಾ 


ಯೂ € 


3 


ತ್ತಾ ಇದೆ. ಕಾಲೇಜಿನಲ್ಲಿ 


ಗೂ ಕೂಡ ಒಂದು ಕ 


_ 


ಪಾಠಪವಚನು 


[en 


Sof 


ಎಂಬ ಕ 
ಫಿಕೊಡತಕ್ಕೆ 


[se 


pp} 


ಣೀಡಿದರೆ ಅಲ್ಲಿ ಹೇ 
ಕೊಂಡು ಬರಲಿ ಎಂದು 


ಮ 


Ne, 


| 
— 


fs 


fs 


ಭ್ಲಾಸದ ಅವಶ್ತಕತೆ ಇದೆಯೋ ಅಂತಹ ಕಡೆ ಇವತ್ತಿನ ದಿವಸ ನಃ 
K8 


$ 
ತಿಯನ್ನು 


ರ ಸಿತಿಗ 
ಥಿ 
ನೋಡಿದರೆ, « 


ಗ 


C 


೪ 
ಭಾವನೆಯಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾ 


ಹಳ್ಳಿಗಾಡಿನಲ್ಲಿ ಎಲ್ಲ ವಿದ್ದಾ 
ಎಂದು ಅಲ್ಲ. ಬೆಂಗಳೂ 


ಪ್ರಗತಿಯನ್ನು 


ಡಿದರೆ ಹಳ್ಳಗಳ 


[ad 
OA 


2 


p 


+ 
13 
HS) 
Ie 
ಓ) 


ಸಂಸದೀಯ ಪಟು 209 


ಅಲ್ಲ. ಅಲ್ಲಿ 4ತರಗತಿಗಳಿದ್ದರೆ ಅಲ್ಲಿ ಎಷ್ಟು ಜನ ಉಪಾಧ್ಯಾಯರು ಇರಬೇಕು ಎಂಬ ಲೆಕ್ಕಾಚಾರ 


೨ 
ಮಾಡಿ ಅಲ್ಲಿಗೆ Lae ನೇಮಕ ಮಾಡುತ್ತಿದ್ದರೆ ಇಲ್ಲಿ ಹಳ್ಳಿಯ ಕಡೆ ಯಾರೂ ಅದನ್ನು 
ಕೇಳುವುದಿಲ್ಲ ಎಂದು ನೂರಾರು ವಿದ್ಯಾರ್ಥಿಗಳಿಗೂ ಒಬ್ಬರೇ ಉಪಾಧ್ಮಾಯರನ್ನು ಇಟ್ಟಿರುವಾಗ 
ಅವರಿಗೆ ಎಷ್ಟರ ಮಟ್ಟಿಗೆ ದ ನಡೆಯುತ್ತದೆ? ಅಂತೂ ಹಳ್ಳಿಯವರ ಗ್ರಹಚಾರ ಚೆನ್ನಾಗಿಲ್ಲ 
ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ತಳಪಾಯ ಜೆನ್ನಾಗಿ ಬೀಳಬೇಕು ಅದಕ್ಕೆ ಮುಖ್ಯವಾಗಿ ಪ್ರಾಥಮಿಕ 
ಹಾಗೂ ನರ್ಸರಿ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆದರೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅ 

ಅನುಕೂಲವಾಗುತ್ತದೆ. ಯಾವಾಗ ಹಳ್ಳಿಯ ಹುಡುಗರಿಗೆ ಪ್ರಾರಂಭದಲ್ಲಿ ಚೆನ್ನಾಗಿ ಬೀಳಬೇಕಾದ 
ತಳಪಾಯ ಬೀಳುವುದಿಲ್ಲವೋ ಆಗ ಅವರು ಮುಂದಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಬಹಳ 
ಕಷ್ಟಕ್ಕೀಡಾಗಬೇಕಾಗುವುದು. ಏಕೆಂದರೆ ಅವರ ಮುಂದಿನ ವಿದ್ವಾಭ್ಯಾಸವೆಲ್ಲಾ ಆ ಅಭದ್ರವಾದ 
ತಳಹದಿಯಮೇಲಲೆ ಸಾಗುತ್ತಿರುವುದು. ಇನ್ನು ಇಲಾಖೆಯ ಅಧಿಕಾರಿಗಳ ವಿಚಾರಕ್ಕೆ ಬಂದರೆ ಟೆಕ್ನಿಕಲ್‌ 
ವಿದ್ವಾಭ್ಯಾಸಕ್ಕೆ ಒಬ್ಬ ಡೈರೆಕ್ಷರು, ಕೊಲಿಜಿಯೆಟ್‌ ವಿದ್ಯಾಭ್ಯಾಸಕ್ಕೆ ಒಬ್ಬ ಡೈರೆಕ್ಷರು, ಹೀಗೆ ನಾಲ್ದಾರು 
ಡೈರೆಕ್ಷರುಗಳಿದ್ದಾರೆ. ಆದರೆ ಈ ದಿವಸ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಸರ್ಕಾರದವರು 46ಕೋಟಿ 


ರೂಪಾಯಿಗಳನ್ನು ಖರ್ಚುಮಾಡುತ್ತಿದ್ದರೂ ಇದಕ್ಕೆ ಒಬ್ಬರು ಪ್ರತ್ಯೇಕ ಡೈರೆಕ್ಷರಿಯಲ್ಲಿ, ಇನ್ನಾದರೂ 


Nan) 


ಇದಕ್ಕೆ ಒಬ್ಬ ಪತ್ಯೆ ಕಡೆ ೈರಕ್ಕರನ್ನು ಹಾಕಿ ಅಂದರೆ ಅವರು ಫುಲ್‌ಟೆ 


hes) 
ಮಾಡಿ ಇದಕ್ಕೆ ಒದಗಿಸಿರತಕ್ಕ ಹಣ ಸಮರ್ಪಕವಾದ ರೀತಿಯಲ್ಲಿ MR ಮಾಡಿದರೆ 


ಆಗೇನಾದರೂ ಹಳ್ಳಿ ಜನರಿಗೆ ಸ್ಪಲ್ಪ ಅನುಕೂಲವಾಗಬಹುದು ಆದ್ದರಿಂದ ಸರ್ಕಾರದವರು ಇತ್ತ 


[a] 
ಕಡೆಗೆ ಹೆಚ್ಚಿನ ಗಮನ ಕೊಡಬೇಕೆಂದು ನಾನು ಸಲಹೆ ಮಾಡುತ್ತೇನೆ. 


ಇನ್ನು ಈ ದಿವಸ ನಮ್ಮ ವಿದ್ಯಾಭ್ಯಾಸ ಮಟ್ಟ ಒಂದು ಕಡೆಯಿಂದ ಇಳಿಮುಖವಾಗುತ್ತಿ 
ಇನ್ನೊಂದು ಕಡೆಯಿಂದ ವಿದ್ಯಾರ್ಥಿಗಳಲ್ಲಿ ಎಲ್ಲಿ ನೋಡಿದರೂ ತೀರಾ ಆಶಾಂತಿ ಅಸಮಾಧಾನಗಳು 
ಮೂಡುತ್ತಿವೆ. ಇದಕ್ಕೆ ಕಾರಣವೇನು ಎಂಬುದನ್ನು ನಾವು ಈಗ ಕೂಲಂಕಷವಾಗಿ ಪರಿಶೀಲನೆ 
ಮಾಡಬೇಕಾಗಿದೆ. ಈ ಅಶಾಂತಿ ಕೇವಲ ಒಂದು ರಾಜದಲ್ಲಿಲ್ಲ ಇದು ಇಡೀ ರಾಷದಾದ್ಧಂತವೂ 
ಹರಡಿದೆ. ಇಂದಿನ ವಿದ್ಯಾಭ್ಮಾಸದ ಕ್ರಮದಲ್ಲಿ ತನ್ನ ಜೀವನವನ್ನು ತಾನು ರೂಪಿಸಿಕೊಳ್ಳತಕ್ಕ ಅವಕಾಶ 
ಇಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಮನಗಂಡಿದ್ದಾರೆ. ಅವರಿಗೆ ಇಂದಿನ ವಿದ್ಯಾಭ್ಯಾಸದಲ್ಲಿ ಜಿಗುಪ್ಪೆ 
ತಲೆದೋರಿದೆ ಅವರು ತಮ್ಮ ಮುಂದಿನ ಭವಿಷ್ಯದ ಬಗೆ ಯಾವ ಒಂದು ಆಶೋತ್ತರವನ್ನೂ 
ಕಾಣದಿರುವುದರಿಂದ ಆ ಯುವಕರಲ್ಲೇ ಅಶಾಂತಿ ಮೂಡಿದೆ ಅವರಲ್ಲಿ ಈ ಸರ್ಕಾರ ನಡೆಸತಕ್ಕ 


ನಾಯಕನ ಬಗ್ಗೆ ಅವರಿಗೆ ಇರಬೇಕಾದ ಎಶ್ವಾಸ ಇಂದು ಮಾಯವಾಗುವುದಕ್ಕೂ ಇದೇ ಮೂಲ 


ಎಂದು ಹೇಳಿ ಅವರ ತಲೆಯ ಮೇಲೆ ಹೊಡೆದು ಅವರನ್ನು ಮೂಲೆಗೆ ಕೂಡಿಸಿಬಿಟ್ಟರೆ ಅದಕ್ಕೆ 
ಒಂದು ಒಳ್ಳೆಯ ಔಷಧಿಯನ್ನು ಹಾಕಿದ ಹಾಗೆ ಆಯಿತೆಂದು ಅವರು ಭಾವಿಸಿದ್ದರೆ ಅದಕ್ಕಿಂತ 
ಮೌಢ್ಯ ಬೇರೆ ಇಲ್ಲ. ನಮ್ಮ ಎದ್ಯಾಭ್ಯಾಸದಲ್ಲಿ ಹಳೇ ಕಂದಾಚಾರದ ಪದ್ಧತಿಯನ್ನೇ ಇನ್ನೂ 
ಮುಂದುವರಿಸಿಕೊಂಡು ಬರುತ್ತಿರುವುದು ಇಂಥ ವಿದ್ಯಾಭ್ಯಾಸದಿಂದ ಜನರು ಮುಂದೆ ತಮ್ಮ 
ಒಂದು ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಎಂಬುದಾಗಿ ವಿದ್ಯಾರ್ಥಿಗಳು ಇಂದು ಪ್ರಶ್ನೆ 
ಮಾಡುತ್ತಿದ್ದಾರೆ. ಆದರೆ ಸರ್ಕಾರದವರು ಆ ಫಸ್ನೆಗೆ ಸರಿಯಾದ ಉತ್ತರವನ್ನು ಕೂಡದೆ ತಪ್ಪಿಸಿಕೊಂಡು 


ಓಡುತ್ತಿದ್ದರೆ ಅದಕ್ಕೆ ತಾವು ಒಂದು ಸಮಾದಾನ ಮಾಡಿದಂತಾಗಲಿಲ್ಲ, ಅ ಸಮಸ್ಥೆಯನ್ನು ಎದುರಿಸಿದಂತೆ 


” 


ಆಗುವುದಿಲ್ಲ. ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳು ಇಂದಿನ ಕಾಲೇಜ್‌ ವಿದ್ಯಾಭ್ಯಾಸ ತಿರುಳಿಲ್ಲ. ಎಂದು 
ದೊಡ್ಡ ಚಳವಳಿಯನ್ನು ಹೂಡಿದ್ದರಿಂದ ಅನೇಕ ಕಡೆಗಳಲ್ಲಿ ಕಾಲೇಜುಗಳನ್ನು ಮುಚ್ಚಲಾಗಿದೆ. ಹಾಗೆ 


೨ [8 


0 


ಕಾಲೇಜುಗಳನ್ನು ಮುಚ್ಚಿದರೂ ಅದೇನೂ ಒಂದು ಸಲ್ಯೂಷನ್‌ ಆಗಲಾರದು. ಅದು ಅಷ್ಟು ಉಗ್ರ 

ಸ್ವರೂಪ ತಾಳುವುದಕ್ಕೇನು ಕಾರಣ ಎಂಬುದನ್ನು ನಾವು ಕಂಡುಹಿಡಿಯುವದಕ್ಕೆ ಈಗ ಪ್ರಯತ್ನ 
ಮಾಡಬೇಕಾಗಿದೆ. ಆದರ ಹಿನ್ನೆಲೆಯೇನು ಎಂಬುದನ್ನು ಕಾಣಬೇಕಾಗಿದೆ. ಅಷ್ಟು ದೊಡ್ಡ ಪಮಾಣದಲ್ಲಿ 
ಅದರ ಪುಚಾರ ನಡೆಯುವುದಕ್ಕೆ ಮೂಲ ಕಾರಣವನ್ನು ನಾವು ಪರಿಶೀಲನೆ ಮಾಡಿಕಂಡು 
ಹಿಡಿಯಬೇಕಾಗಿದೆ. 


ಇನ್ನು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ದಂಃ ಗೆಕೋರರು, ಚಳವಳಿ ಮಾಡುತ್ತಾರೆ. 
ಹೋರಾಟ ಮಾಡುತ್ತಾರೆ. ಅದಕ್ಕೋಸ್ಕರ ವಿಶ್ವವಿದ್ಯಾನಿಲಯಗಳು ಎಕೆ ಬೇಕು ಎಂದು ಕೆಲವರು 
ಹೇಳುತ್ತಾರೆ. ಈ ಚಳವಳಿ ಭಿ ಸೂರು ರಾಜ್ಯದಲ್ಲಿ ಒಂದರಲ್ಲೇ ಅಲ್ಲ. ಸ್ಪಾತಂತ್ರ್ಯ ನಂತರ ದೇಶದ 
ಎಲ್ಲಾ ಮೂಲೆ ಮೂಲೆಗಳಲ್ಲಿಯೂ ನಡೆಯುತ್ತಿದೆ. ಪಾಶ್ಚಿಮಾತ್ಯ ದೇಶಗಳಿಗೆ ನಾನು ಹೋಗಿದ್ದಾಗ 
ಅ pe 
೯ಗಳ ಚಳವಳಿ ಇಂದು ನ ಎಂಬುದಾಗಿ ಹೇಳಿದ್ದಾರೆ. ಈ ವಿಚಾರದಲ್ಲಿ ಕ್ರಾಂತಿ 
o 


ಮ ಎದ್ದಿರುವಾಗ. ನಮ್ಮ ವಿದ್ಯಾರ್ಥಿಗಳ ಹಾದಿ ಸರಿಯೆಂದು ಅವರು 
ಒಂದು ಚಳವಳಿ ರೂಪಕ್ಕೆ ಬಂದಿದೆ. ವಿದ್ಧಾರ್ಥಿಗಳಲ್ಲಿ ಈ ವಿಚಾರ ಕ್ರಾ 


ಸಂಸದೀಯ ಪಟು 211 


ಅವರನ್ನು ಶಾಲೆಗಳಿಗೆ ಹೊರಟು ಹೋಗಿ ಎಂದು ಹೇಳಬಾರದು. ಇದನ್ನು ಯಾವ ರೀತಿಯಾದರೂ 


ಸರಿಮಾಡಿ ಅವರಿಗೂ ಸ್ಥಾನಮಾನ ಕೊಡುವುದು ಒಳ್ಳೆಯದು. ಈಗಿನ ವದ್ಮಾಬ್ಯಾಸ ಸಮದಲ್ಲಿ 


ವಿದ್ಯಾರ್ಥಿಗೆ ಮುಂದೆ ತನ್ನ ಜೀವನವನ್ನು ನಡೆಸತಕ್ಕ ಒಂದು ಅವಕಾಶವನ್ನು ಕೊಡಲಿಲ್ಲವೆಂಬ 
ಮನಸ್ಸು ಮೂಡಿದೆ. ಅವನ ವಿಚಾರ ಕ್ರಾಂತಿ ಅಲ್ಲಿ ಮೊದಲನೆಯದಾಗಿ ಮೂಡಿದೆ. ಅದಕ್ಕೆ ತಕ್ಕ 
ಸಿದ್ದೌಷಧಿಯನ್ನು ಕಂಡು ಹಿಡಿದು ವಿದ್ಯಾರ್ಥಿಗಳನ್ನು ಕೊಡಿಸಿಕೊಂಡು ಅವರಲ್ಲಿ ನಂಬಿಕೆ ಹುಟ್ಟಿಸಿ 
ಅವರಿಗೆ ಸೆಕೆಂಡರಿ ಬೋರ್ಡ್‌ನಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಅವರ ಸಲಹೆ ಪಡೆಯುವುದು 
ಸೂಕ್ತವೆಂದು ನಾನು ಸಲಹೆ ಮಾಡುತ್ತೇನೆ. 


ಟೆಕ್ನಿಕಲ್‌ ಎಜುಕೇಷನ್‌ ವಿಷಯ. ನಾವು ಅವನಿಗೆ ಕೊಡುವ ವಿದ್ಯಾಭ್ಯಾಸದಿಂದ ಅವನ; 
ತನ್ನ ಜೀವನದಲ್ಲಿ ಮುಂದೆ ಯಾವುದಾದರೂ ಒಂದು ಉದ್ಯೋಗವನ್ನು ಕಲ್ಲನೆ ಮಾಡಿಕೊಳ್ಳಬೇಕು 
ಎನ್ನುವ ಉದ್ದೇಶವನ್ನು ಇದರಲ್ಲಿ ಇವತ್ತು ನಾವು ನೋಡುತ್ತಿದ್ದೇವೆ. ಈ ಟೆಕ್ನಿಕಲ್‌ ಎಜುಕೇಷನ್ನಿಗೆ 
ಅನೇಕ ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಖಿರ್ಚುಮಾಡುತ್ತಿದ್ದೇವೆ. ನಮ್ಮ ಇಂಜಿನಿಯರಿಂಗ್‌ 
ಕಾಲೇಜಿನಲ್ಲಿ ಓದತಕ್ಕ ವಿದ್ಯಾರ್ಥಿಗಳಿಗೆ ಮತ್ತು ಔದ್ಯೋಗಿಕ ಶಾಲೆಗಳಲ್ಲಿ ಉತ್ತೀರ್ಣರಾದಂಥ 
ವಿದ್ಯಾರ್ಥಿಗಳಿಗೆ ಏನೂ ಕೆಲಸವಿಲ್ಲ. ನನಗೆ ಕೆಲಸವಿಲ್ಲ, ನಾನು ನಿರುದ್ಕೋಗಿಯಾಗಿದ್ದೇನೆ ಎಂಬುದಾಗಿ 
ಅನೇಕರು ಬೀದಿಯಲ್ಲಿ ಅಲೆದಾಡುತ್ತಿದ್ದಾರೆ. ಈಗ ಪರೀಕ್ಷೆಗಳಲ್ಲಿ ಪಾಸ್‌ ಮಾಡಿದವನ ಗತಿ 
ಏನಾಗುತ್ತಿದೆಯೆನ್ನುವುದುನ್ನು ನಾವೆಲ್ಲರೂ ಇವತ್ತು ಆಳವಾಗಿ ಯೋಚನೆ ಮಾಡಬೇಕಾಗಿದೆ. ಇಂತಹ 
ಬುದ್ದಿವಂತರ ಶಕ್ತಿಯನ್ನು ಉಪಯೋಗಿಸುವ ಸ್ಥಿತಿಯಲ್ಲಿ ನಾವಲ್ಲ. ಇದು ಒಂದು ದೇಶದ ದೌರ್ಬಾಗ್ಯ. 


ಅನೇಕ ಸಂಘ ಸಂಸ್ಥೆಗಳು ಬೇಕಾದಷ್ಟು ಹಣವನ್ನು ಖರ್ಚುಮಾಡಿ ಸಿದ್ದಮಾಡಿರತಕ್ಕ ಈ ವಿದ್ಯಾರ್ಥಿಗಳ 


ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗುತ್ತಿದೆ. ಈಗ ನಿರುದ್ಯೋಗ ಸಮಸ್ಯೆ ಅವರಲ್ಲಿ ಬೆಳೆಯುತ್ತಿದೆ. ಈ 
ವಿಷಯವಾಗಿ ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡುತ್ತಿದ್ದಾರೆ. ಕಾಲೇಜುಗಳನ್ನು 
ಇಟ್ಟುಕೊಳ್ಳಬೇಕೋ ಬೇಡವೋ ಎಂದು, ವರ್ಷೇ ವರ್ಷೆ ಇಂಜನಿಯರಿಂಗ್‌ ಗ್ರಾಜುಯೇಟ್ಸ್‌ 
ಸಾವಿರಾರು ಜನರು ಪಾಸಾಗಿ ಬರುತ್ತಿದ್ದಾರೆ. ಔದ್ಗೋಗಿಕ ಕಾಲೇಜುಗಳಿಂದಲೂ ಪಾಸಾಗಿ ಬರುತ್ತಾರೆ 
ಆದರೆ ಅವರಿಗೆ ಕೆಲಸಗಳಿಲ್ಲ. ಸರ್ಕಾ 


ರ 
ಹೇಳುತ್ತಾರೆ. ಅಂದಮೇಲೆ ಈ ಪ್ರಶ್ನೆಯನ್ನು ಯಾರು ಸರಿಮಾಡಬೇಕು. ಇದು ವಿದ್ಯಾಭ್ಯಾಸ 


ಸ 
ps : pe ಪಿ, ಸಾ: py ವಾ್‌ ನಾ ನ್‌ ನ ಖಿ 
ಇಲಾಖೆಯವರು ಎಲ್ಲರೂ ಕಲೆತು ಚರ್ಚೆ ಮಾಡತಕ್ಕ ಮಹಪತ್ತವಾದಂಥ ವಿಚಾರ. ಒಚ್ಡಿನಲ್ಲಿ ಇದಕ್ಕೆ 
u pe] ೬ u 
ka ಘನವ ಾ ವನ್ನ ವಾ ಮೆ PS PBA ST 
ವದಾಖಭ್ದಾಸ ಇಲಾಖಿಯವರು ಮಾರ್ಗದರ್ಶಕರು ಆಗಬೇಕು 


ಗಿ ಜೇವನ ಮಾಡತಕ್ಕ ಒಂದು ಮಾರ್ಗವನ್ನು 
೦ಜನಿಯರಿಂಗ್‌ ಗಾಜುಯೇಟ್‌ ಪಾಸಾದ 


ವ 


ಗೆ ಸಂತವಾ 


ಬೀದರ 


p) 


ವಿದಾರ್ಥಿಗಳು ₹ 


) 


Ry 


ಇಲ್ಲಿ ವಿದ್ಯಾರ್ಥಿಯು ತನ್ನ ಕಾಲ ಮೇಲೆ ನಿಂತುಕೊಂಡು 


. ಹೊರದೇಶಗಳಲ್ಲಿ ಆ ಒಂ 


ಊಟ) 
ಸೆ 


. ವಿದ್ಯಾರ್ಥಿಯು ಕೆಲಸ ಮಾಡಿ, 


“Earn while you lear” ow 


WB 


ದಾನೆ. ಅವರು ಕಾಯಕವೇ ಕೈಲಾಸ ಎಂಬಂತೆ, ಯಾ 


ಲಿ 


[A 


ಅದಕ್ಕೆ ಮರ್ಯಾದೆ ಇದೆ. ಅದು ಅವರಿ 
ರನಾದ ಮೇಲೆ ಯಾವ ಕೆಲಸವೇ ನಾನು 


[2 
pe 
ದಲಿ, 


ಕೆಲಸ ಮಾ 


) 
Nv 


ಪಾಯೋಗಿಕವಾಗಿ ನಮ ವಿಶವಿದಾನಿಲಯದಲ್ಲಿ ಮಾಡಬೇಕೆಂಬ 


€ 


[a] 
ಸೂ 


್ಯ 


ಡುತ್ತಾರೆ. ಅಲ್ಲಿ ಏ 


ಆದನ್ನು ಮಾ 


ಘಾ 


= 


—. 
ನ್ನು ಸಲ 


ದ 


ಲ 


ಶಿ 20-30 


¥ 


ಸುತ್ತಿದ್ದಾರೆ. ಈ ರೀ 
|] 


& 


ಗ್‌ ಕೆಲಸಗಳನ್ನು ಮಾ. 


ಲ 


3೦ಗ್‌, ಬುಕ್‌ ಬ್ಲೆಂಡಿಂ 


p) 


ದರಿಂದ ವಿದಾರ್ಥಿಗಳಿಗೆ ಎರಡು ಮೂರು ರೂಪಾಯಿ 


Com 
» “ 


ಪಾದನೆ ಮಾಡತಕ್ಕ ಅವಕಾ 


ಸಂ 


ಣ 
Kk 


ನಗಿ ಕೊಟ್ಟರೆ, ಅಲ್ಲಿ ಇನ 


ಷಾ 
A 


ಣ್ನಿ ಅವೇಕ 


eet Woes et 
2 


— 
LANA 


ತ್ರ. 


ಎಂದು ಹೀಳು 


ಹೆಗಂದವನ 


RS 
ಬಿಲದ 


pa) 


ಜನೆ ಆನ್‌ ಬೆ 


ಒಂದು ವರ್ಷ 


2 
Ney 


ಮ 
ರುದಾಗಿಿ ಪಿಯು 


pe 
NO 


ಜಾಲ ಆಳ ಬು 


[Cs 


13 


ರ 


pA 
i 
| 7 
9) 
ಫ್ರಿ 

ಸ 
[8 
tv 
[Ne 


ಕಾಲ ಇದ್ದುದನ್ನು ಅನೇಕ ಬದಲಾವಣೆಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತಿನ 
ದಿವಸ ಬದಲಾವಣೆ ಅವಶ್ಯ ಇದೆ. ಮೊದಲನೆಯದಾಗಿ, ಪಿಯುಸಿ ಕೋರ್ಸನ್ನು ಒಂದು ವರ್ಷ 

ಕಾಲ ಇದ್ದುದನ್ನು ಎರಡುವರ್ಷ ಮಾಡತಕ್ಕದ್ದು. ಈ ನಿಲುವು ಬಹಳ ಒಳ್ಳೆಯ ನಿಲುವು 
ಶ್ಲಾಘನೀಯವಾದುದು. ಸ ಆದ ಮೇಲೆ ಅವನು ಕಾಲೇಜು ಶಿಕ್ಷಣಕ್ಕೆ ಹೊಂದಿಕೊಳ್ಳುವುದ್‌ೆ 
ಒಂದು ವರ್ಷವಾಗುತ್ತದೆ. ಒಂದು ವರ್ಷದ ಕೊನೆಯಲ್ಲಿ ಪರೀಕ್ಷೆಯಲ್ಲಿ ಕೇರ್ಗಡೆಯಾಗುವುದಕ್ಕೆ 
ಬಹಳ ಕಷ್ಣ. ಇದನ್ನು ಎರಡು ವರ್ಷ ಮಾಡಿದರೆ, ಹಿಂದೆ ಇದ್ದ ಇಂಟರ್‌ಮೀಡಿಯೇಟ್‌ 
ರೀತಿಯಾಗಿರುತ್ತದೆ. ಇನ್ನೊಂದು ವಿಚಾರ ಇದನ್ನು ಯಾರು ಮಾಡಬೇಕು ಅಥವಾ ಜೂನಿಯರ್‌ 
ಕಾಲೇಜ್‌ ಮಾಡಿ, ಎರಡು ವರ್ಷದ ಶಿಕ್ಷಣವನ್ನು ಅವರಿಗೆ ಬಿಡಬೇಕೇ ಎಂಬುದು. 


ಈ ರೀತಿಯಾಗಿ ಎಸ್‌ಎಸ್‌ಎಲ್ಲಿ ಪಾಸಾದ ಮೇಲೆ ವಿದ್ಯಾರ್ಥಿಗೆ ವಿಶ್ವವಿದ್ಯಾನಿಲಯದ 
ಒಂದು ಗಾಳಿ ದೊರಕಿಸುವ ಹಾಗೆ ಮಾಡಬೇಕು. ಎಸ್‌ಎಸ್‌ಎಲ್ಲಿ ಪಾಸಾದ ಮೇಲೆ ಎರಡು ವರ್ಷಗಳ 
ಪಿಯುಸಿ ಮಾಡಿದರೂ ಸರಿ. ಆದರೆ ಎಸ್‌ಎಸ್‌ಎಲ್ಲಿಯಲ್ಲಿ ಉತ್ತೀರ್ಣನಾದ ನಂತರ ವಿದ್ಧಾರ್ಥಿಗೆ 
ವಿಶ್ವವಿದ್ಧಾನಿಲಯದ ಗಾಳಿ ದೊರಕಿಸುವ ಉದ್ದೇಶದಿಂದ ಬೇರೆ ಬೇರೆ ಜೂನಿಯರ್‌ ಕಾಲೇಜುಗಳನ್ನು 
ಮಾಡಿ ಎರಡು ವರ್ಷಗಳ ಶಿಕ್ಷಣವನ್ನು ಕೊಟ್ಟರೆ ಬಹುಶಃ ವಿದ್ಧಾ ರ್ಥಿಗಳಿಗೆ ಯೂನಿರ್ವಸಿಟಿಯ 
ವಾತಾವರಣದಿಂದ ಅವರ ಮನಸ್ಸಿನಲ್ಲಿ ಒಳ್ಳೆಯ ಪರಿಣಾಮ ಆಗತಕ್ಕಂಥ ಅವಕಾಶ ಇರುವುದರಿಂದ 
ಜೂನಿಯರ್‌ ಕಾಲೇಜುಗಳನ್ನು ಮಾಡುವುದಕೆ ಏರ್ಪಾಡು ಮಾಡುವುದು ಒಳ್ಳೆಯದು ಎಂದು 
ನಾನು ಸಲಹೆ ಮಾಡುತ್ತೇನೆ. ಶಿಕ್ಷಣ ಮಾಧ್ಯಮ ರಾಜ್ಯಭಾಷೆಯಾಗಬೇಕು. ಕನ್ನಡವೇ ಆಗಬೇಕು 
ಎನ್ನುವ ವಿಚಾರದಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಎಲ್ಲರೂ ಇದನ್ನು ಒಪ್ಪಿಕೊಂಡಿದ್ದಾರೆ. 
ಪಜಾಪಭುತ್ತದಲ್ಲಿ ಜನಸಾಮಾನ್ಯರ ಭಾಷೆಯಲ್ಲಿ ವಿದ್ವಾಭ್ಯಾಸ ಆಗಬೇಕು ಎನ್ನುವುದರಲ್ಲಿ ಯಾರದೂ 
ಭಿನ್ನಾಭಿಪ್ರಾಯವಿಲ್ಲ. ಆ ಒಂದು ಭಾಷೆ ಯಾವುದು ಎಂದರೆ ಕನ್ನಡ ಭಾಷೆ. ಕನ್ನಡ ಭಾಷೆಯಲ್ಲಿ 
ವಿದ್ಯಾಭ್ಯಾಸ ಆಗಬೇಕು. ಕನ್ನಡ ರಾಜ್ಯದಲ್ಲಿ ಕನ್ನಡ ಭಾಷೆ ಚೆನ್ನಾಗಿ ಬೆಳೆಯಬೇಕು. ಈ ಹೊತ್ತು 
ಭಾಷೆಯ ವಿಚಾರದಲ್ಲಿ ಒಂದು ದೊಡ್ಡ ಗೊಂದಲ ಎದ್ದಿದೆ. ಕನ್ನಡ ಭಾಷೆ ಬೆಳೆಯಬೇಕು. ಕನ್ನಡ 
ಭಾಷೆ ರಾಜಭಾಷೆಯಾಗಬೇಕು. ಎನ್ನುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಇಂಗ್ಲೀಷ್‌ ಭಾಷೆಯ 
ಸ್ಥಾನಮಾನ ಎಷ್ಟು, ಹಿಂದಿ ಭಾಷೆಯ ಸ್ಥಾನಮಾನ ಎಷ್ಟು ಎಲ್ಲೆಲ್ಲಿ ಇರಬೇಕು ಎನ್ನುವ ಒಂದು 

ನರ ಬಹಳ ಮುಖ್ಯವಾದದ್ದು. ಟೆಕ್ನಿಕಲ್‌ ಎಜುಕೇಷನ್‌, ಇಂಜನಿಯರಿಂಗ್‌, ಮೆಡಿಕಲ್‌ ಹೈಯರ್‌ 


ವಿಚಾ 
ಪೋಸ್ಟ್‌ ಗಾಜುಯೇಟ್‌ €೩ನ ಪರಿಜ್ಞಾನ ಬೇಕು ಎಂದು ಅನೇಕ ಜನ ಹೇಳುತ್ತಾರೆ. 


A 
nad 
[My 
TL 
[2] 
[9) 


ಕೊಳ್ಳುವುದಕ್ಕೆ ಅಭ್ವಂತರವಿಲ್ಲ. ಇಂಗ್ಲೀಷ್‌ ಹೊರಟುಹೋಗಬೇಕು. ಅದರ ಬದಲು ಹಿಂದೀ ಬರಬೇಕು. 
ಎಂದು ಹೇಳುವುದರ ಮೇಲೂ ದೊಡ್ಡೊಂದು ಪಬಲವಾದ ವಿರೋಧ ಇದೆ. ಡಾ.ಕೆ.ವಿ.ಪುಟ್ಟಪ್ರನವರು 


ಇಂದು ಪ 
ಹೇಳಿದ್ದಾರೆ. ಕನ್ನಡ ಭಾಷೆ ಬೆಳೆಯಬೇಕು ಮತ್ತು ಕನ್ನಡ ಭಾಷೆ ರಾಜ್ಯಭಾಷೆ ಆಗಬೇಕೆಂದು ಆದರೆ 
ಈಗಲೇ ಇಂಗ್ಲೀಷ್‌ ಹೋಗಬೇಕು ಎಂದು ಹೇಳಿ ಇಂಗ್ಲೀಷ್‌ ನೊಗತಪ್ಪಿಸಿ ಹಿಂದಿ ನೊಗ 


ಹೇರುವುದಾದರೆ ಕಷ್ಟವಾಗುತ್ತದೆ. ಚೆನ್ನಾಗಿ ಕನ್ನಡ ಭಾಷೆಯನ್ನು ಕಲಿಸಿ ಕನ್ನಡನೊಗ ಹೇರಬೇಕು 
ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರಯೋಗ ಮಾಡುವುದರ ಮುಖಾಂತರ ಆ ಕೆಲಸವನ್ನು ಸಾಧನೆ 
ಮಾಡಬೇಕು. * ಸ ಆಫ್‌ ಕನ್ನಡ ಸ್ಪಡೀಸ್‌ಗೆ ಪಠ್ಯ ಪುಸ್ತಕಗಳ ಅಭಾವ ಇದೆಯೆಂದರೆ 
ಇದು ಬಹಳ ಹೀನಾಯವಾದ ವಿಷಯ. ಇನ್ನಿಸ್ಟಿಬ್ಯೂಟ್‌ ಆಫ್‌ ಕನ್ನಡ ಸ್ಪಡೀಸ್‌ಗೆ ಕನ್ನಡ 
ಪಠ್ಯಪುಸ್ತಕಗಳನ್ನು ತಾಂತ್ರಿಕ ಜ್ಞಾನದಲ್ಲಿ ವಿಜ್ಞಾನದಲ್ಲಿ ಎಲ್ಲಾ ಫ್ಯಾಕಲ್ಲೀಸ್‌ನಲ್ಲಿಯೂ ಭಾಷಾಂತರ 
ಮಾಡಿ ಒಳ್ಳೊಳ್ಳಯ ಪಠ್ಯಪುಸ್ತಕಗಳನ್ನು ಇಡುವುದಕ್ಕೆ ವ್ಯ ವ್ಯವಸ್ಥೆ ಮಾಡಬೇಕು. ಡಾ.ಕೆ.ವಿ.ಪುಟ್ಟಪ್ಪನವರ 
ನೇತೃತ್ವದಲ್ಲಿ ಈ ಒಂದು ಕಾರ್ಯವನ್ನು ಮಾಡುವುದಕ್ಕೆ ವ್ಯವಸ್ಥೆ ಮಾಡಬೇಕು. ಹೆಚ್ಚಿನ ರೀತಿಯಲ್ಲಿ 
ಅವರ ಒಂದು ಸಹಾಯವನ್ನು ಪಡೆದು, ಆ ಒಂದು ಕಾಯಣ್ಷೆ ಇನ್ನೂ ಹೆಚ್ಚನ ಹಣವನ್ನು 
ಒದಗಿಸಿ ಒಳ್ಳೊಳ್ಳೆಯ ಪಠ್ಯಪುಸ್ತಕಗಳನ್ನು ತಯಾರು ಮಾಡತಕ್ಕ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ 
ಮಾಡಿದರೆ ಅದರಿಂದ ಒಳ್ಳೆಯ ಪ್ರಯೋಜನವಾಗುತ್ತದೆ. ತಾಂತ್ರಿಕ ಮತ್ತು ವಿಜ್ಞಾನ ಶಾಖೆಯಲ್ಲಿ 
ಸರಿಯಾದಂತಹ ಪಠ್ಯಪುಸ್ತಕಗಳು ಇಲ್ಲದೇ ಇದ್ದರೆ ವಿದ್ಯಾಭ್ಯಾಸ ಮಾಡುವುದು ಕಷ್ಟ. ಆದ್ದರಿಂದ 
ಇಂಗ್ಲೀಷ್‌ ಭಾಷೆಯಲ್ಲಿ ಇರುವಂತಹ ಈ ಪಠ್ಯಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಭಾಷಾಂತರ 
ಮಾಡುವುದಕ್ಕೆ ವ್ಯವಸ್ಥೆ ಮಾಡಬೇಕು. ಈ ರೀತಿಯಾಗಿ ಎಲ್ಲಾ ಸೆಬ್ದೆಕ್ಷುಗಳಲ್ಲಿಯೂ ಇರತಕ್ಕಂಥ 
ಪಠ್ಯಪುಸ್ತಕಗಳನ್ನು ಭಾಷಾಂತರ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪಠ್ಯ ಪುಸ್ತಕಗಳನ್ನು 
ಒದಗಿಸತಕ್ಕದ್ದು ಸರ್ಕಾರದ ಕರ್ತವ್ಯ ಎಂದು ನಾಸು ಹೇಳುತ್ತೇನೆ. 


3 


ಸಂಸದೀಯ ಪಟು 215 


ಮನಸಿನ ಮೇಲೆ ಕೆಟ್ಟ ಪರಿಣಾಮವನ್ನುಂಟುಮಾಡತಕ್ಕ ಸಂದರ್ಭ ಇದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ 
ಸೌಕರ್ಯಗಳನ್ನು ಒದಗಿಸಬೇಕು, ಒಳ್ಳೆಯ ಗಾಳಿ ಒಳ್ಳೆಯ ವಾತಾವರಣ ಇರಬೇಕು ಅವರು 
ಆಟವಾಡುವುದಕ್ಕೆ ಒಳ್ಳೆಯ ಆಟದ ಮೈದಾನುಗಳು ಇರಬೇಕು ಅವರು ವಾಸಮಾಡುವುದಕ್ಕೆ ಒಳ್ಳೆಯ 
ಹಾಸ್ಟಲ್‌ ಸೌಕರ್ಯ ಇರಬೇಕು. ಅವರಿಗೆ ಆ ಸೌಕರ್ಯಗಳು ಸರಿಯಾಗಿ ಇಲ್ಲದೆ ಇರುವುದರಿಂದ 
ಪೇಟೆಯಲ್ಲಿರತಕ್ಕ ವಿದಾರ್ಥಿಗಳ ಮನಸಿನ ಮೇಲೆ ಕೆಟ್ಟ ಪರಿಣಾಮವನ್ನುಂಟುಮಾಡಿದೆ. ವಿದ್ದಾರ್ಥಿಗಳು 
ಸಿನಿಮಾಮಂದಿರಗಳಲ್ಲಿ ಪೇಟೆಗಳಲ್ಲಿ ಅಲೆದಾಡುತ್ತಿದ್ದಾರೆ. ಅವರ ದೈಹಿಕ ಆರೋಗ್ಯದ ಮೇಲೆ ಕೆಟ್ಟ 
ಪರಿಣಾಮವನ್ನುಂಟು ಮಾಡಿದೆ. ಅದು ವಿದ್ಯಾರ್ಥಿಗಳಲ್ಲಿ ಮಾಯವಾಗಬೇಕಾದರೆ ಸರ್ಕಾರದವರು 
ಎಲ್ಲಾ ಸ್ಕೂಲು ಕಾಲೇಜುಗಳಿಗೂ ಎಲ್ಲಾ ಕಡೆಗಳಲ್ಲಿಯೂ ಒಳ್ಳೆಯ ಆಟದ ಮೈದಾನಗಳನ್ನು 
ಒದಗಿಸಿಕೊಡಬೇಕು. ಹಾಸ್ತಲುಗಳ ಸೌಕರ್ಯವನ್ನು ಹೆಚ್ಚಿಸುವುದರ ಮುಖಾಂತರ ಅವರಿಗೆ ಒಂದು 
ಒಳ್ಳೆಯ ವಾತಾವರಣವನ್ನು ಸರ್ಕಾರದವರು ಕಲ್ಪಿಸಿಕೊಡಬೇಕು ಎಂದು ನಾನು ಹೇಳುತ್ತೇನೆ. 


ಇನ್ನು ಕೊನೆಯದಾಗಿ ವಿದ್ಧಾಭ್ಯಾಸ ಕ್ರಮದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡುವುದರ 
ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವಿಚಾರ ಕ್ರಾಂತಿ ಮೂಡುವುದು ಅವಶ್ಯಕ. ವಿದ್ಯಾರ್ಥಿಗಳಲ್ಲಿ ವಿಚಾರ 
ಧಾರೆಯನ್ನು ಹರಿಸುವಂತಹ ಒಂದು ವಿದ್ಯಾಭ್ಯಾಸವನ್ನು ಅವರಿಗೆ ಕೊಡುವುದು ಸರ್ಕಾರದ 
ಪಾಮುಖ್ಯವಾದ ಕರ್ತವ್ಯವಾಗಿದೆ. ಇಂಥಾ ಕೆಲಸವನ್ನು ಮಾಡುವುದಕ್ಕೆ ನಾನು ಕೆಲವು ಸಲಹೆಗಳನ್ನು 
ಕೊಟ್ಟಿದ್ದೇನೆ. ಅದನ್ನು ಆಚರಣೆಗೆ ತರಬೇಕೆಂದು ನಾನು ಮಾಸ್ಕ ವಿದ್ಧಾಸಜಿವರಿಗೆ ಸಲಹೆ ಮಾಡುತ್ತೇನೆ. 
ನಾನು ಮೊದಲೇ ಹೇಳಿದ ಹಾಗೆ ಪ್ರಾಥಮಿಕ ಶಿಕ್ಷಣಕ್ಕೇ ಪ್ರತ್ಮೇಕ ಡೈರೆಕ್ಸರ್‌ ನೇಮಕ ಮಾಡುವುದು 
ಆಗಬೇಕು. ಮುಖ್ಯವಾಗಿ ಪ್ರಾಥಮಿಕ ಎದ್ಯಾಬ್ಯಾಸಕ್ಕಾಗಿ ಹೆಚ್ಚು ಆದ್ಯತೆಯನ್ನು ಕೊಡುವುದನ್ನು 
ಶೀಘವಾಗಿ ಮಾಡಬೇಕೆಂದು ಹೇಳಿ ನಾನು ನನ್ನ ಮಾತನ್ನು ಮುಕ್ತಾಯಮಾಡುತ್ತೇನೆ. 


% (ವಿ.ಸ. ನಡವಳಿಕೆ ದಿನಾಂಕ : 10ನೇ ಮಾರ್ಚ್‌, 1969) 


—#&-— 


ಎ 
೦ಬರ್‌ 1 ಆಗಿದೆ. ಯಾವ ಒಳ್ಳೆ 
ನ್ನು ಮರುಪಯೋಗ 


p 


ps) 


೧ 


ಬಳ 


ಛ್ನ ವೆ 


ೀಕೋಪಯೋಗಿ ಮತು ನೀರಾವರಿ ಇಲಾಖಾ ಬೇಡಿಕೆ * 
ಪಬ್ಲಿಕ್‌ ಎ 


ನಿಜವಾಗಿಯೂ ಉಪಯೋ 


ಶೆ 


ಮಾಡತಕ್ಷ 


3 


ಟಿ ರೂಪಾಯಿಗ 


ಅ 
Nv 


ಕೊ 


ನನೆ 
ನಿರೂಪಣೆ ಮಾಡಿರುವ ಪ್ರಕಾರ 
ಠ್‌ 


TE 


ಯದೆ ಬಿರುಕಲು ಬಿಟ್ಟಿರುವ ಕಟ್ಟಡಗಳು 
ವ 


Ene 
. ಮೃ 


Ne 


ನಾನ್‌ ಕಮರ್ಷಿಯಲ್‌ 


ಬು 


pe) 
ಯವರು. 


ಚಿ 
ಹೇಳ 


ತ್ರ: 
ಬುದನ್ನುಯೋ 


ಇದೆ ಎಂದು ಹೇಳುತ್ತಿದೆ. 


3 


ದೆ ಎಂ 


FN 
pr) 
ಕ 


Ks) 


A 


೬ 


ಸೇರಿ ಲೋಕೋಪಯೋಗಿ ಇಲಾಖೆಯದು 


ಪಾಸ್ತಿ 
-— 


ಹೂಡ 


ಮಾಡಿದೇವೆಂದು 


ಖೆಯಲ್ಲಿ ಮಾಡಿರತಕ್ಷ ಹಣ ಸರಿಯಾಗಿ 
py 


ಆಸ್ಥಿ 
ಸ 
[a 


ಫ 


ನ್‌ ಪಾಜೆಕ್‌ 1874 
pe] 


ಮುರುಕು ರಸ್ತೆ ಕಟ್ಸ್‌ ಮುಂತಾದ್ದು 


[A 


ರು ಕೋಟಿ ರೂಪಾಯಿ ಈ ವರ್ಷ ಕೊಡುತಿದೇವೆ, ಪತಿ 
ಸುಣ್ಣ 


ಹೇರಳವಾಗಿ ಹಣ ಕೊಟ್ಟಿ 


ಮು 
€ಗಿ 
ಎಷಿದೆ. ಅದರಿಂದ ಪ್ರಶಿ 
ನೆಗಳು, 


ಹಿ 


ಗೋಗಿ ಇಲಾಖೆಯ 


ಬಂದಿದೆ. ಈ ಇಲಾ 
$4 


Ne] 


A 


ಅದಕೆ ಬದಲಾಗಿ ನರಕ ಈ ಇಲಾಖೆಯಿಂದ ನಿರ್ಮಾಣವಾಗಿದೆ. 
ಕೋಪ 


99 ಕೋಟಿ ಆಂದರೆ ಸುಮಾರು 428 ಕೊ 


ಅದರಿಂದ ಮಾಡಿರುವ ಆಸ್ತಿ 
16 ಕೋಟಿ, ಹರಕು 


ಸಂಸದೀಯ ಪಟು 217 


ಇದರಲ್ಲಿ ಎಷ್ಟು ಭಾಗ ಕೆಲಸಕ್ಕೆ ವಿನಿಯೋಗವಾಗಿದೆ ಎಂಬುದನ್ನು ನಾನೀಗ ಪ್ರಶ್ನೆ ಮಾಡಬೇಕಾಗಿದೆ. 
ಇಂಡು ಒಂದು ಕೋಟಿ ರೂಪಾಯಿ ಅಂದಾಜು ಮಾಡಿದರೆ ಅದರಲ್ಲಿ ಕಂಟ್ರಾಕ್ಷರುಗಳಿಗೆ 
ಹೋಗುವುದು, ಇಂಜನಿಯರುಗಳು ಲಂಚ ತೆಗೆದುಕೊಳ್ಳುವುದು ವಗ್ಗೆ ರೆ ಎಲ್ಲಾ ಹೋಗಿ ಮಣ್ಣಿಗೆ 
ಬೀಳುವುದನ್ನು ಲೆಕ್ಕ ಹಾಕಿದರೆ ರೂಪಾಯಿಗೆ ನಾಲ್ಲಾಣೆ ಆದರೆ ಹೆಚ್ಚು ಸೇತುವೆ ಕಟ್ಟಿದರೆ 3 ತಿಂಗಳಲ್ಲಿ 
ಮುರಿದು ಬೀಳುವುದು, ಬಂಗಲೆ ಕಟ್ಟಿದರೆ ತಿಂಗಳು ಎರಡು ತಿಂಗಳಲ್ಲಿ ಬಿದ್ದುಹೋಗುವುದು. 
ಅನೇಕ ಕಟ್ಟಡಗಳಲ್ಲಿ ಬಿರುಕು ಬಿಟ್ಟಿದೆ, ಮಳೆ ಬಂದಾಗ ಕೊಡೆ ಹಿಡಿಯಬೇಕಾದ ಪರಿಸ್ಥಿತಿ ಕೆಲವು 
ಕಟ್ಟಡಗಳಲ್ಲಿದೆ. ಆಸ್ಪತ್ರೆಗೆ ಹೋದರೆ ಮಳೆ ಬಂದಾಗ ಒಳಗಡೆ ಇದ್ದರೂ ಕೊಡೆ ಹಿಡಿಯಬೇಕು. 
ಇಂಥ ಕಟ್ಟಡ ವಗೈರೆ ಸೇರಿ 9 ಕೋಟಿ ರೂಪಾಯಿ ಆಸ್ತಿ ಇದೆ ಎಂದು ಹೇಳುವರು. 


ಈ ರೀತಿ ಅಪವ್ಯಯ ನಡೆಯುವುದು ಸರಿಯೇ ಹಣವನ್ನು ಸರಿಯಾಗಿ ಖರ್ಚುಮಾಡುವ 
ಶಕ್ತಿ ರಾಜ್ಯದಲ್ಲಿದೆಯೇ ಎಂದು ಪಶ್ನೆ ಮಾಡಬೇಕಾಗಿದೆ. ಇಷ್ಟು ಖರ್ಚು ಮಾಡಿದರೂ ಯಾವ 
ಪಾಜೆಕ್ಟೂ ಪೂರ್ಣವಾಗಿಲ್ಲ. ಮೈಸೂರು ದೇಶವನ್ನು ಟೂರಿಸ್ಟ್‌ ಪ್ಯಾರಡೈಸ್‌ ಎಂದು ಹೇಳಿದರು. 
ಈ ದೇಶದಲ್ಲಿ ಪ್ರವಾಸಿಗಳಿಗೆ ಒಳ್ಳೆಯ ರಸ್ತೆಯಿದೆಯೇ ಅನೇಕರು ಇದನ್ನು ನೋಡಿ ಬೈದಿದ್ದಾರೆ. 
ಕಾರು ಸರಿಯಾಗಿ ಹೋಗುವುದಕ್ಕೆ ಕೆಲವು ಕಡೆ ಯೋಗ್ಯವಾದ ರಸ್ತೆಯಿಲ್ಲ. ಬೇಲೂರು ಶ್ರವಣಬೆಳಗೊಳ 
ಮುಂತಾದ ಸ್ಥಳಗಳನ್ನು ನೋಡುವುದಕ್ಕೆ ಹೋಗಬಾರದು. ಎಂದು ಅಲ್ಲಿಗೆ ಹೋಗಿ ಬಂದವರು 
ಹೇಳುತ್ತಾರೆ. ಅಲ್ಲಿಯ ರಸ್ತೆಗಳ ಪರಿಸ್ಥಿತಿ ಹಾಗಿದೆ. 6500 ಮೈಲಿಗಳಷ್ಟು ಒಳ್ಳೆಯ ರಸ್ತೆ ನಮ್ಮ 
ರಾಜ್ಯದಲ್ಲಿ ಇದೆ ಎಂದು ಯಾರೋ ಹೇಳಿದರು. ಮಿರ್ಜಾರವರು ಹಿಂದೆ ದಿವಾನರಾಗಿದ್ದರು, 
ಅವರ ಕಾಲದಲ್ಲಿ ದೇಶದ ಆದಾಯ ಕೇವಲ ಒಂದೆರಡು ಕೋಟಿ ಮಾತ್ರ ಇತ್ತು. ಆದರೆ ಅವರು 
ಮಾಡಿಸಿರುವ ಸಿಮೆಂಟ್‌ ರಸ್ತೆಗಳು ಇವೆ ಬೆಂಗಳೂರಿನಿಂದ ನಾಗಮಂಗಲದವರೆಗೆ ಮಾಡಿಸಿರುವ 
ಸಿಮೆಂಟ್‌ ಕಾಂಕ್ರೀಟ್‌ ರಸ್ತೆ ಈಗಲೂ ಕೂಡ ಚೆನ್ನಾಗಿದೆ. ಅದೇ ನೀವು ಮಾಡಿಸಿರುವ ರಸ್ತೆಗಳು 
ಕೊರಕಲು ಬಿದ್ದಿವೆ. ಒಳ್ಳೆಯ ರಸ್ತೆಗಳನ್ನು ಹಿಂದಿನವರು ಮಾಡಿಸಿದಂತೆ ಮಾಡಿಸುವ ಶಕ್ತಿ ನಿಮಗಿಲ್ಲ. 


ಇನ್ನು ನೀರಾವರಿ ಯೋಜನೆಗಳಿಗೆ ಬರುತ್ತೇನೆ. ಕಾವೇರಿ ನೀರನ್ನು 
ಉಪಯೋಗಿಸಿಕೊಳ್ಳಲು ಇರುವ ಅವಧಿ 1924ಕ್ಕೆ ಮುಗಿಯುವುದು. ಅಷ್ಟರೊಳಗೆ ನಮಗೆ 
ಅವಕಾಶವಿರುವಷ್ಟು ನೀರನ್ನು ಉಪಯೋಗಿಸಬೇಕು. ನಮ್ಮ ದೇಶದಲ್ಲಿ ಯೋಜನೆಯನ್ನೂ 
ಪೂರ್ತಿಯಾಗಿ ಮಾಡಿಲ್ಲ. ಇನ್ನು ಕೇವಲ ನಾಲ್ಕು ವರ್ಷ ಅವಕಾಶವಿದೆ. ವಿಶ್ವಪ್ರಯತ್ನ ಮಾಡುತ್ತಿದ್ದಾರೆ. 
ತಮ್ಮ ನೀರನ್ನು ಉಪಯೋಗಿಸಬಾರದೆಂದು ಮದ್ರಾಸು ಸರಕಾರದವರಾಗಲೇ ಅರ್ಜಿ ಹಾಕಿದ್ದಾರೆ. 
ಇಷ್ಟು ತಕರಾರುಗಳ ಮಧ್ಯೆ ಯೋಜನೆಗಳನ್ನು ಮಾಡುವ ಕಕ್ತಿ ನಿಮಗಿದೆಯೇ ಇಂದು ಮೈಸೂರಿಗೆ 


218 ಎಸ್‌. ಶಿವಪ್ಪ 


ದೊಡ್ಡ ಹೊಡೆತ ಬೀಳುವ ಪರಿಸ್ಥಿತಿಯಿದೆ. ಮೊನ್ನೆ ದೆಹಲಿಗೆ ನಾನು ಹೋಗಿದ್ದಾಗ ಬೇರೆ ಕೆಲಸಕ್ಕೆ 
ಹೋಗಿದ್ದರೂ ಕೂಡ ಕಾವೇರಿ ನೀರಿನ ವಿಚಾರದಲ್ಲಿ ಕೇರಳದವರು ಅದನ್ನು ಮಾಡಬಾರೆಂದು 
ಹೇಳುತ್ತಿದ್ದಾರೆ ಇಷ್ಟು ತಕರಾರುಗಳ ಮಧ್ಯ ಯೋಜನೆಗಳನ್ನು ಮಾಡುವ ಶಕ್ತಿ ನಿಮಗಿದೆಯೇ 
ಇಂದುಮ್ನೆ ಸೂರಿಗೆ ದೊಡ್ಡ ಹೊಡೆತ ಬೀಳಲು ಪರಿಸ್ಥಿತಿಯಿದೆ ವಿಚಾರವನ್ನು ಪ್ರಧಾನಿಗಳ ಹತ್ತಿರ 
ಪ್ರಸ್ತಾಪಮಾಡಿದೆ. ಹಂಚಿಕೆಯಲ್ಲಿ ಆಗಿರುವ ಅನ್ಕಾಯದ ಬಗ್ಗೆ ಕೇಂದ್ರದ ಧೋರಣೆಯೇನೆಂದು 
ಕೇಳಿದೆ. ನಮ್ಮ ರಾಜ್ಯಕ್ಕೆ 24ರ ಒಪ್ಪಂದದ ಪ್ರಕಾರ ಮೂರು ರೀತಿಯಲ್ಲಿ ಅನ್ಯಾಯವಾಗಿದೆ. 
ಒಪ್ಪಂದವಾದಾಗ ಮದ್ರಾಸು ಪ್ರಬಲವಾದ ರಾಜ್ಯವಾಗಿತ್ತು. ಅದು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದು 
ಆಗ ಪ್ರಿನ್ಸ್‌ ಲಿಸ್ಟೇಟ್‌ ಆಗಿತ್ತು. ಆದುದರಿಂದ ಅವರಿಗೆ ಅನುಕೂಲವಾಗಿ ಒಪ್ಪಂದವಾಯ್ತು. ನಮಗೆ 
ಅನ್ಯಾಯಮಾಡಿ ಕೈ ಹಿಡಿದು ರುಜುಹಾಕಿಸಿದರು. ಹೀಗಿರುವಾಗ ಸರಿಯಾದ ಒಪ್ಪಂದವೆನ್ನಾಲಾಗಿದೆ. 
ಆದ್ದರಿಂದ ಮೈಸೂರಿಗೆ ಸಹಾಯವಾಗುವುದಿಲ್ಲ. ಎಂದು ಐದು ನಿಮಿಷದಲ್ಲಿ ಮುಖ್ಯವಾದ 
ಲೋಪದೋಷವನ್ನು ಹೇಳಿದೆ. 24ರ ಒಪ್ಪಂದದ ಪ್ರಕಾರ ಮೈಸೂರು 4 ಟಿಎಂಸಿಎಫ್‌ಟಿ 
ಉಪಯೋಗಿಸಿಕೊಳ್ಳಬಹುದು ಎಂದು ಒಂದು ಪ್ಯಾರಾದಲ್ಲಿದೆ. ಇನ್ನೊಂದು ಪ್ಯಾರಾದಲ್ಲಿ 
ಕೃಷ್ಣರಾಜಸಾಗರದಿಂದ ಇಷ್ಟು ನೀರು ಬಿಡಬೇಕು ಎಂದಿದೆ. ಒಂದಕ್ಕೊಂದು ಸಮಂಜಸವಾಗಿಲ್ಲ. 
ಒಂದು ಕಡೆ 6 ಟಿಎಂಸಿಎಫ್‌ಟಿ ಉಪಯೋಗಿಸಿಕೊಳ್ಳಬಹುದೆಂದು ಹೇಳಿದರೆ ಇನ್ನೊಂದು ಕಡೆ 
ಅದನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲದ ಷರತ್ತಿದೆ. ಇಂತ ಒಪ್ಪಂದವಾಗಿದೆ. ಹೀಗಿರುವಾಗ 
ಅದನ್ನು ಕಟ್ಟುನಿಟ್ಟಾಗಿ ಆಚರಣೆಗೆ ತನ್ನಿ ಎಂದು ಹೇಳಲು ಕೇಂದ್ರ ಸರಕಾರಕ್ಕೆ ಅಧಿಕಾರವಿದೆಯೇ 
ಎಂದು ಪ್ರಧಾನಿಗಳನ್ನು ಕೇಳಿದೆ. ಮತ್ತೊಂದು, ಮೈಸೂರು ಸರ್ಕಾರ ಕೃಷ್ಣ ನದಿ ನೀರಿನ ಹಂಚಿಕೆ 
ಬಗ್ಗೆ ಆರು ವರ್ಷದಿಂದ ಪೊಟೆಸ್ಟ್‌ ಮಾಡಿದ್ದೆ ನಾಗಾರ್ಜುನ ಸಾರಗ ಕಟ್ಟಬಾರದು ಎಂದು ಪತಿಭಟಿಸಿದ್ದೆ. 
ಕೇಂದ್ರದಲ್ಲಿರುವ ಮಂತ್ರಿಗಳು ಅದನ್ನು ಕಂಡರೂ ಕಾಣದಂತೆ ನಾಗಾರ್ಜುನ ಸಾರಗ 
ಪೂರ್ಣವಾಗುವವರೆಗೆ ಸುಮ್ಮನಿದ್ದು ಈಗ ಪಂಚಾಯಿತಿಗೆ ಆ ವಿಚಾರವನ್ನು ಒಪ್ಪಿಸಿದ್ದಾರೆ.” 
ಕೆ.ಎಲ್‌. ರಾಯರು ಹೀಗೆ ಮಾಡಿದ್ದಾರೆ. ಅದೇ ಅವರು ಇಂದು ಮೈಸೂರು ಸರಕಾರಕ್ಕೆ ಕಾಗದ 
ಬರೆದು ನೀವು ಕಾವೇರಿ ನೀರಿನ ಒಪ್ಪಂದವನ್ನು ಮುರಿದಿದ್ದೀರಿ ಕಾವೇರಿಗೆ ಸಂಬಂಧಪಟ್ಟ ಯಾವ 
ಯೋಜನೆಯನ್ನೂ ಮಾಡಬಾರದು ಎಂದು ತಿಳಿಸಿದ್ದಾರೆ. ಹೀಗಿರುವಾಗ ಪ್ರಧಾನಿಯಾಗಿ ನಿಮ್ಮ 
ಅಭಿಪ್ರಾಯವೇನು ಎಂದು ಮೈಸೂರಿನ ಪ್ರಜೆಯಾಗಿ ನಾನು ಕೇಳಿದೆ. ಇಂಥ ಕಟ್ಟಾಜ್ಞೆ ಮಾಡಿದ್ದಾರೆ 
ಏನು ಮಾಡಬೇಕು. ಜನರಿಗೆ ನ್ಯಾಯವನ್ನು ಹೇಗೆ ಒದಗಿಸುವಿರಿ ಆ ಬಗ್ಗೆ ಭರವಸೆ ಕೊಡಿ ಎಂದು 
ಕೇಳಿದಾಗ ನಿಜವಾಗಿಯೂ ಅನ್ಯಾಯವಾಗಿದೆ ಎಂದು ಹೇಳಿದರು. ಮತ್ತೆ ಹೇಳಿದೆ, ಇಂದು ನಮ್ಮ 
ಕಡೆಗೆ 24ರ ಒಪ್ಪಂದವಾದ ಮೇಲೆ ಕೆಲವು ಪದೇಶಗಳು ಮೈಸೂರಿಗೆ ಬಂದಿವೆ, ಕೊಳ್ಳೆಗಾಲ, ಕೊಡಗು 


ಸಂಸದೀಯ ಪಟು 219 


ನಮಗೆ ಸೇರಿವೆ, ಆದುದರಿಂದ ನಮಗೆ ಹೆಚ್ಚು ಅವಕಾಶವಿದೆ. ಕಾವೇರಿ ವ್ಯಾಲಿಯಲ್ಲಿರುವ ಇತರ 
ಪ್ರದೇಶಗಳು ನಮಗೆ ಹೊಸದಾಗಿ ಸೇರಿರುವುದರಿಂದ ನಮಗೆ ಹೆಚ್ಚು ಕಾವೇರಿ ನೀರು ಬರಬೇಕಾಗಿದೆ. 
ಆ ಕಾರಣದಿಂದ 24ರ ಒಪ್ಪಂದವನ್ನು ಕಿತ್ತು ಹಾಕಬೇಕು. ಮೈಸೂರಿಗೆ ಹೆಚ್ಚು ಅವಕಾಶ ಕೊಡಬೇಕು 
ಎಂದು, ಅದಕ್ಕೆ ಪಧಾನಿಗಳು ನಿಜವಾಗಿ ಅನ್ಮಾಯವಾಗಿದೆ ಎಂಬುದು ನನ್ನ ಮನಸಿಗೆ ಗೊತ್ತಾಗುತ್ತಿದೆ 
ಅದರ ಬಗ್ಗೆ ವಾದವನ್ನು ಸರಿಯಾಗಿ ಮಾಡಿ ಎಂದು ಹೇಳಿದರು. ನಮ್ಮ ಹಕ್ಕನ್ನು ಪಡೆಯಲು 
ಸರಿಯಾದ ವಾದ ಮಾಡಲು ಪ್ರಯತ್ನಿಸಬೇಕು. ಇದೇ ಸಮಯದಲ್ಲಿ ಮದ್ರಾಸಿನ ಪುತಿನಿಧಿಗಳನ್ನು 
ಭೇಟಿಮಾಡಿದೆ, ಡಿಎಂಕೆ ಪ್ರತಿನಿಧಿಗಳನ್ನು ಕಂಡು ಮೈಸೂರು ಮತ್ತು ಮದ್ರಾಸಿಗೆ ಒಳ್ಳೆಯ 
ಬಾಂಧವ್ಯವದೆ. ತಮಿಳುನಾಡು ಮತ್ತು ಕನ್ನಡಿಗರು ಹೊಂದಿಕೊಂಡಿದ್ದಾರೆ. ಆದರೆ ಕಾವೇರಿ 
ಸಮಸ್ಮೆಯಿದೆ, ಅದು ಒಂದು ರಾಜ್ಯದಲ್ಲಿ ಹುಟ್ಟುವುದು, ಇನ್ನೊಂದು ರಾಜ್ಯದಲ್ಲಿ ಹರಿಯುವುದು, 
ಕಾವೇರಿ ಸಮಸ್ಯೆಯಿದೆ, ಅದು ಒಂದು ರಾಜ್ಯದಲ್ಲಿ ಹುಟ್ಟುವುದು ಇನ್ನೊಂದು ರಾಜ್ಯದಲ್ಲಿ 
ಹರಿಯುವುದು ಹೀಗಿರುವಾಗ ವೈಮನಸ್ಯಕ್ಕೆ ಎಡೆಯಿರಬಾರದು ಎಂದು ಮದ್ರಾಸಿನ 
ಮುಖ್ಯಮಂತ್ರಿಗಳಾದ ಕರುಣಾನಿಧಿಯವರಿಗೆ ಹೇಳಿದೆ, ಇಂದು ಮೂರು ನಾಲ್ಕು ಲಕ್ಷ ಎಕರೆಗಳಿಗಾಗಿ 
ಅಣೆಕಟ್ಟು ಕಟ್ಟಲು ಅಡಿಮಾಡುವುದು ಯೋಗ್ಮವಲ್ಲ ಎಂದು ಹೇಳಬೇಕು. ಇಬ್ಬರು ಮುಖ್ಯಮಂತ್ರಿಗಳೂ 
ಕುಳಿತು ಯೋಚನೆ ಮಾಡತಕ್ಕ ವಿಚಾರವಿದು. ಕೇಂದ್ರಕ್ಕೆ ಹೋಗುವುದಕ್ಕೆ ಮುಂದೆ ಈ ವಿಚಾರದಲ್ಲಿ 
ಮೈಸೂರು ಸರ್ಕಾರ ತನ್ನ ಸಾಮರ್ಥ್ಯದಿಂದ ಮದ್ರಾಸ್‌ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹಾಗೂ 
ಕೇಂದ್ರದಲ್ಲಿ ಕೂಡ ಸಾಮರ್ಥ್ಯದಿಂದ ವಾದ ಮಾಡಿದರೆ ಖಂಡಿತವಾಗಿ ನ್ಯಾಯ ದೊರಕುತ್ತದೆ. 
ಎಂದು ನಾನು ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ತಿಳಿಸಲು ಇಷ್ಟಪಡುತ್ತೇನೆ. ಈ ವಿಚಾರದಲ್ಲಿ 
ನಾವು ಕಳೆದ ಎರಡು ದಶಕಗಳಿಂದ ಏನೊಂದು ಸಾಧನೆ ಮಾಡಿದ್ದೇವೆ, ಆ ಸಾಧನೆ ಏನೇನೂ 
ಸಾಲದು, ನಮ್ಮ ಮೈಸೂರು ರಾಜ್ಯ ನೀರಾವರಿಯಲ್ಲಿ ಇಷ್ಟೊಂದು ಹಿಂದೆ ಬಿದ್ದಿರುವುದಕ್ಕೆ ಹೊಂದಿರತಕ್ಕ 
ರಾಜ್ಯವೆಂದರೆ ಮೈಸೂರು ರಾಜ್ಯ, ಕೇವಲ 9 ಪರ್ಸೆಂಟ್‌ ಮಾತ್ರ ನೀರಾವರಿ ಪ್ರದೇಶವನ್ನು 
ಹೊಂದಿರುವುದು. ನಮ್ಮ ನೀರನ್ನು ನಾವು ಉಪಯೋಗಿಸಿಕೊಳ್ಳುವ ಶಕ್ತಿ ನಮಗೆ ಸಾಕಷ್ಟು ಇಲ್ಲದೆ 
ಇರುವುದು ಶೋಚನೀಯವಾದುದು ಎಂದು ನಾನು ವಿಷಾದದಿಂದ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ 
ಹೇಳಬೇಕಾಗಿದೆ. 


ಮೈಸೂರು ದೇಶದಲ್ಲಿ ಬಹಳ ದುಃಖದಾಯಕವಾದ ವಿಚಾರವೆಂದರೆ ಮೈಸೂರು ಸರ್ಕಾರ 
ಅಪಾರವಾದ ಹಣವನ್ನು ವೆಚ್ಚ ಮಾಡಿ ನೀರಾವರಿ ಇತಾದಿ ಯೋಜನೆಗಳನ್ನು ತೆಗೆದುಕೊಳ್ಳಲು 
ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಿದೆಯೋ ಅದೇ ರೀತಿ ಇಂಜನಿಯರುಗಳ ಶಿಕ್ಷಣ 


\ 


220 ವಸ್‌. ಶಿವಪ್ಪ 


ಇಂಜನಿಯರಿಂಗ್‌ ಕಾಲೇಜುಗಳ ಏರ್ಪಾಡು ಮಾಡುವುದರ ಮೂಲಕ ಸಹಸ್ರಾರು 
ಇಂಜನಿಯರುಗಳನ್ನು ನಿರ್ಮಾಣ ಮಾಡಿದೆ. ಪಾಲಿಟೆಕ್ಲಿಕ್‌ ನಿಂದ ಐದಾರು ಸಾವಿರ ಅಭ್ಯರ್ಥಿಗಳು 
ಪಾಸಾಗಿ ನಮ್ಮ ರಾಜ್ಯಕ್ಕೆ ಕೋಟಿಗಟ್ಟಲೆ ಹಣ ಖರ್ಚುಮಾಡಿ ಶಕ್ತಿಯನ್ನು ಉಪಯೋಗಿಸತಕ್ಕ ಚೈತನ್ಯ 
ನಮ್ಮ ರಾಜ್ಯಕ್ಕೆ ಇಲ್ಲ. ಕೋಟಿ ಗಟ್ಟಲೆ ಹಣ ಖರ್ಚುಮಾಡಿ ಇಂಜನಿಯರಿಂಗ್‌ ಕಾಲೇಜುಗಳನ್ನು 
ಮಾಡಿ ಇಂಜನಿಯರುಗಳನ್ನು ತರಬೇತಿ ಮಾಡಲಾಗಿದೆ. ಈ ಹೊತ್ತು ಅವರಿಗೆ ಉದ್ಯೋಗವಿಲ್ಲ. 
ಅವರ ಜ್ಞಾನಸಂಪತ್ತನ್ನು ಪಡೆಯತಕ್ಕ ಶಕ್ತಿ ಸರ್ಕಾರಕ್ಕೆ ಇಲ್ಲ. ಒಂದು ಕಡೆ ಅವರಿಗೆ ಉದ್ಯೋಗವಿಲ್ಲ. 
ಅವರ ಜ್ಞಾನಸಂಪತ್ತನ್ನು ಪಡೆಯತಕ್ಕ ಶಕ್ತಿ ಸರ್ಕಾರಕ್ಕೆ ಇಲ್ಲ. ಒಂದು ಕಡೆ ಈ ರಾಜ್ಯ ಎಷ್ಟು 
ಅಭಿವೃದ್ಧಿಯಾಗಬೇಕಿತ್ತೂ ಅಷ್ಟು ಆಗಿಲ್ಲ. ಎಂದು ಹೇಳುವಾಗ, ಅದನ್ನು ಅಭಿವೃದ್ಧಿ ಮಾಡುವುದಕ್ಕೆ 
ತಯಾರಾಗಿರತಕ್ಕ ಯುವಕ ಇಂಜನಿಯರ್‌ ಪದವೀಧರರು ಈ ದೇಶದಲ್ಲಿ ಸಜ್ಜಾಗಿ ನಿಂತಿದ್ದಾರೆ. 
ಅವರನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡತಕ್ಕ ಶಕ್ತಿ ಸರ್ಕಾರಕ್ಕೆ ಇಲ್ಲ. ನೂರು ಕೋಟಿ 
ರೂಪಾಯಿ ಖರ್ಚು ಮಾಡತಕ್ಕ ಯೋಜನೆಗಳಿರುವಾಗ, ನಮ್ಮಲ್ಲಿ ನಿರುದ್ಯೋಗಿ ಇಂಜನಿಯರುಗಳಿಗೆ 
ಕೆಲಸ ಕೊಡುವುದಕ್ಕೆ ಸಾಧ್ಯವಿಲ್ಲವೇ ಎಂದು ಕೇಳುತ್ತೇನೆ. ಇವತ್ತು ದೊಡ್ಡ ಕಂಟ್ರಾಕ್ಷರುಗಳು ಹತ್ತಾರು 
ಕೋಟಿ ರೂಪಾಯಿ ಕೆಲಸ ಮಾಡುವುದಕ್ಕೆ ತಮಗೆ ಬೇಕಾದ ಜನರನ್ನು ಇಟ್ಟುಕೊಂಡು ಕೆಲಸ 
ಮಾಡುತ್ತಾರೆ. ಸರ್ಕಾರ, ಏನು ಕೆಲಸ ಬಂದರೂ ಕಂಟ್ರಾಕ್ಸ್‌ ಎಂದು ಕಂಟ್ರಾಕ್ಷರಿಗೆ ಕೊಡುವಾಗ 
ಸರ್ಕಾರದ ಸಿಬ್ಬಂದಿ ಇಷ್ಟೊಂದು ಏಕೆ ಇರಬೇಕು ಇಷ್ಟೊಂದು ದೊಡ್ಡ ಸಿಬ್ಬಂದಿ, ಇಷ್ಟು ಜನ ಚೀಫ್‌ 
ಇಂಜನಿಯರುಗಳು ಮತ್ತು ಅವರ ಸಹಾಯಕರು ಇರತಕ್ಕ ಇಲಾಖೆ, ತನ್ನ ಇಲಾಖೆಯ ಮುಖಾಂತರ 
ಕೆಲಸ ಮಾಡಿಸುವುದಕ್ಕೆ ಏಕೆ ಪ್ರಯತ್ನ ಮಾಡಲಿಲ್ಲ. ಮಾನ್ಯ ಚನ್ನಬಸಪುನವರು ಮಂತ್ರಿಗಳಾಗಿದ್ದ 
ಕಾಲದಲ್ಲಿ ಕಂಟ್ರಾಕ್ಷರನ್ನು ಎಬಿಸಿ ಇತ್ಕಾದಿ ವಿಂಗಡಿಸಿದರು. ಶರಾವತಿ ಮೊದಲಾದ ಯೋಜನೆಗಳಿಗೆ 
ಎ ದರ್ಜೆ ಕಂಟ್ರಾಕ್ಷರೇ ಬರಬೇಕು ಬಿ ದರ್ಜೆ ಕಂಟ್ರಾಕ್ಷರು ಬರುವ ಹಾಗಿಲ್ಲ ಎಂದು ಹೇಳಿದ್ದರು. 
ಕಂಟ್ರಾಕ್ಷರುಗಳ ವರ್ಗವನ್ನು ಏಕೆ ಸೃಷ್ಟಿಮಾಡುತ್ತಿದ್ದೀರಿ. ಎಂದು ನಾನು ಆವಾಗಲೂ ಹೇಳಿದೆ, 
ಈಗಲೂ ಹೇಳುತ್ತಾ ಇದ್ದೇನೆ ವಿದ್ಯಾವಂತ ನಿರುದ್ಯೋಗಿ ಇಂಜಿನಿಯರುಗಳಿದ್ದರೂ ಅವರಿಗೆ ಯಾವ 
ದೊಡ್ಡ ಕೆಲಸಗಳನ್ನೂ ಕೊಡುವುದಿಲ್ಲ ಯಾವನು ಅವಿದ್ಯಾವಂತನಾಗಿದ್ದಾನೆ. ಯಾರು ಜೇಬು. 
ತುಂಬ ದುಡ್ಡುಕೊಡುತ್ತಾನೆ. ಅವನಿಗೆ ಕಂಟ್ರಾಕ್ಸ್‌ ಕೊಡುತ್ತಾರೆ. ಪದವೀಧರರಾದ ಇಂಜನಿಯರುಗಳು 
ಕಂಟ್ರಾಕ್ಟ್‌ಗೆ ಅರ್ಜಿ ಹಾಕಿದರೂ ಕಂಟ್ರಾಕ್ಟ್‌ ಸಿಕ್ಕುವುದಿಲ್ಲ. ವಿದ್ಯಾವಂತ ಇಂಜನಿಯರಾದವನು ಇಷ್ಟು 
ಕೆಲಸ ಮಾಡಿದ್ದೇನೆ. ಇಷ್ಟು ದುಡ್ಡ ಕೊಡಿ ಎಂದು ಕೇಳುತ್ತಾನೆ. ಅವರಿಂದ ಜೇಬಿಗೆ ಹಣ 
ಬರುವುದಿಲ್ಲವೆಂದು ಅವನಿಗೆ ಕಂಟ್ರಾಕ್ಸ್‌ ಕೊಡುತ್ತಿಲ್ಲ. ಈ ಕಾರಣದಿಂದ ಅವರೆಲ್ಲ ಬೀದಿ 
ಬಿಕಾರಿಗಳಾಗಿದ್ದಾರೆ. ಎ ವರ್ಗದ-ಕಂಟ್ತಾಕ್ಷರುಗಳೆಂದು ಮಾಡಿರುವುದರಿಂದ ದೊಡ್ಡ ದೊಡ್ಡ ಕೆಲಸಗಳಿಗೆ 


ಸಂಸದೀಯ ಪಟು - 221 


ಅವರನ್ನು ಬಿಟ್ಟು ಬೇರೆಯವರು ಬರುವ ಹಾಗೆಯೇ ಇಲ್ಲ ದೊಡ್ಡ ದೊಡ್ಡ ಕಂಟ್ರಾಕ್ಷರುಗಳು 
ಕೆಲವರೇ ಕೆಲಸ ಹಂಚಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಅವರಿಗೂ ಮಂತ್ರಿಗಳಿಗೂ ನೇರವಾದ 
ವ್ಯವಹಾರವಿದೆ. 


ತೀ ಬಿ. ರಾಚಯ್ಯ : ಮಾನ್ಯ ಚನ್ನಬಸಪ್ಪನವರು ಇದ್ದಾಗ ಕಂಟ್ರಾಕ್ಷರುಗಳ ವರ್ಗೀಕರಣ 
ಮಾಡಿದರು. ಈಗ ನಿರುದ್ಯೋಗಿ ಇಂಜನಿಯರಿಂಗ್‌ ಪದವೀಧರರು ಕಂಟ್ರಾಕ್ಸ್‌ ತೆಗೆದುಕೊಳ್ಳಬೇಕಾದರೆ 
ಎನ್‌ಕಂಬರೆನ್ಸ್‌ ಸರ್ಟಿಫಿಕೇಟ್‌ ಮತ್ತು ಸಾಲ್‌ವೆನ್ಸಿ ಸರ್ಟಿಫಿಕೇಟ್‌ ಕೊಡಬೇಕಾಗಿಲ್ಲ. ಹಾಗೆಯೇ 
ಕಂಟ್ರಾಕ್ಟ್‌ ಕೊಡಬೇಕೆಂದು ಈ ಸರ್ಕಾರ ಆಜ್ಞೆ ಮಾಡಿದೆ. 


\ 

ತೀ ಆರ್‌.ದಯಾನಂದ ಸಾಗರ್‌: ಒಂದು ಕೋಟಿ, ಎರಡು ಕೋಟಿ ರೂಪಾಯಿ 
ವೆಚ್ಚದ ಕೆಲಸಗಳನ್ನು ವಿದ್ಯಾವಂತ ನಿರುದ್ಯೋಗಿ ಇಂಜಿನಿಯರುಗಳಿಗೆ ಸಾಲ್‌ವೆನ್ನಿ ಸರ್ಟಿಫಿಕೇಟ್‌ 
ವಗೈರೆ ಇಲ್ಲದೆ ಕೊಡುತ್ತೀರಾ? 


ಬಿ. ರಾಚಯ್ಯ-- ಈಗ ಸಾಲ್‌ವೆನ್ನಿ ಸರ್ಟಿಫಿಕೇಟ್‌ ಕೊಡಬೇಕಾಗಿಲ್ಲ. ಮತ್ತೆ ಕಂಟ್ರಾಕ್ಸ್‌ 
ಕಾರ್ಪೊರೇಷನ್‌ ಎಂದು ಮಾಡಿದಾಗ ಅವರಲ್ಲಿ ಅನೇಕ ಜನಗಳಿಗೆ ಕೆಲಸ ಸಿಕ್ಕುತ್ತದೆ. 


ಸ್‌.ಶಿವಪ್ಪ:- ವ್ಯವಸಾಯ ಸಚಿವರು ಲೋಕೋಪಯೋಗಿ ಇಲಾಖೆಯ ಪರವಾಗಿ 
ಉತ್ತರ ಕೊಟ್ಟರು, ಆಜ್ಜೆ ಏನು ಮಾಡಿದ್ದಾರೆ. ಎನ್ನುವುದು ಕಾಗದದ ಮೇಲಿದೆ. ಎಷ್ಟು ಕೆಲಸಗಳು ಈ 
ರಾಜ್ಯದಲ್ಲಿ ಕಂಟ್ರಾಕ್ಷರ್‌ ಮೂಲಕ ನಡೆಯುತ್ತಿದೆ. ಪದವೀಧರರಿಗೆ ಎಷ್ಟು ಕೆಲಸಗಳು ಕೊಟ್ಟಿದ್ದಾರೆ. 
ಎನ್ನುವ ಅಂಕಿ ಅಂಶಗಳು ಉತ್ತರ ಕೊಡುವಾಗ ತಿಳಿಸಿದರೆ ಸರ್ಕಾರ ಮಾಡುವುದು ಸರಿ ಎಂದು 
ಹೇಳುತ್ತೇನೆ. 


ಬಡಪಾಯಿ ನಿರುದ್ಕೊ; ಗಿ ಇಂಜನಿಯರಿಂಗ್‌ ಪದವೀಧರರಿಗೆ ಕೊಡತಕ್ಕ ಹತ್ತಿಪುತ್ತು 
ರೂಪಾಯಿ ಕೆಲಸ. ಒಡ್ಡರಿಗೆ ಕೊಡುವಂಥ ಕೆಲಸವನ್ನು ಪದವೀಧರರಿಗೆ ಕೊಡುತ್ತಾರೆ. ದೊಡ್ಡ 
ದೊಡ್ಡ ಕಂಟ್ರಾಕ್ಷಗಳನ್ನು ಕೊಡುವುದಕ್ಕೆ ಬೇಕಾಗಿರುವುದು ಇಂಜಿನಿಯರಿಂಗ್‌ ವಿದ್ಯೆಯಲ್ಲ. ಅದಕ್ಕೆ 
ಕಾಗಿರುವ ಅಂಥ ವ್ಯವಹಾರ ಜ್ಞಾನವಿರುವವರಿಗೆ ದೊಡ್ಡ ದೊಡ್ಡ ಕಂಟಾಕ್ಷುಗಳು ಸಿಕ್ಕುತ್ತವೆ. 
ಮಂತ್ರಿಗಳ ಹತ್ತಿರ ಮ ಮಾಡುವ ವಿದೆ ಇಂಜಿನಿಯರಿಂಗ್‌ ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ. 


ಅವನಿಗೆ ಕಾನ್‌ ಇರುತದೆ. 


ಶ್ರೀ ಎಸ್‌.ಶಿವಪ್ಪ:- ಒಬ್ಬ ಪದವೀಧರರ ಕಂಟ್ರಾಕ್ಷರು ಬಂದ. ಏನು ಕೆಲಸ ಮಾಡುತ್ತಿದ್ದೆ. 
ಆ ಕೆಲಸದಲ್ಲಿ ಎಷ್ಟು ಉಳಿಸಿದೆ ಎಂದು ಕೇಳಿದ್ದಕ್ಕೆ ನನಗೆ ಉಳಿಸುವುದಕ್ಕಾಗಲಿಲ್ಲವೆಂದು ಹೇಳಿದ. 
ಹಣ ಉಳಿಸುವುದಕ್ಕೆ ಮಾಡಬಾರದ ಕೆಲಸ ಮಾಡಬೇಕು. ಸಿಮೆಂಟ್‌ ಹಾಕುವ ಕಡೆ ಮಣ್ಣು ಹಾಕಬೇಕು. 
ಗಾರೆ ಹಾಕುವ ಕಡೆ ಮಣ್ಣು ಹಾಕಬೇಕು. ಅರ್ಧರ್ಧ ಕೆಲಸ ಮಾಡಿ ದುಡ್ಡು ಮಾಡಬೇಕು 
ಇಂಜನಿಯರುಗಳಿಗೆ ಅಷ್ಟು ಕೊಡಬೇಕು. ಎಂದು ಹೇಳಿದ. ಆದ್ದರಿಂದ ಇಂಥವರಿಗೆ ಹೇಗೆ ಕಂಟ್ರಾಕ್ಸ್‌ 
ಕೆಲಸವನ್ನು ಕೊಡುತ್ತಾರೆ. ಕಂಟ್ರಾಕ್ಸ್‌ ಕೆಲಸ ಮಾಡುವವರು ಪದವೀಧರರ ಕಂಟ್ರಾಕ್ಷರನನ್ನು ನಮ್ಮ 
ಪ್ರೊಫೇಷನ್‌ ಕೆಡಿಸುತ್ತಿದ್ದೀಯ, ಸತ್ಕವಂತನಾಗಿ ಕೆಲಸ ಮಾಡುವುದಕ್ಕೆ ಬಂದು ನಮ್ಮ ಪ್ಲೊಫೇಷನ್‌ 
ಡಿಗ್ನಿಟಿ ಹಾಳು ಮಾಡುತ್ತಿದ್ದೀಯಾ ಎಂದು ಬಯ್ದರಂತೆ ಈ ಹೊತ್ತು ಒಂದು ಕೆಲಸಕ್ಕೆ ಟೆಂಡರ್‌ 
ಹಾಕಬೇಕಾದರೆ ಎಲ್ಲ ಲೆಕ್ಕ ಹಾಕುತ್ತಾರೆ. ಕೆಲಸಕ್ಕೆ ಎಷ್ಟಾಗುತ್ತದೆ. ಸೂಪರ್‌ವೈಜರಿನಿಂದ ಹಿಡಿದು 
ಮೇಲ್ಲಟ್ಟದವರೆಗೆ ಹಂಚುವುದಕ್ಕೆ ಎಷ್ಟಾಗುತ್ತದೆ. ಎಂಬುದಾಗಿ ಮಾಸ್ಟರ್‌ ಹಿರಣ್ಣಯ್ಯ ಅವರ ನಾಟಕದಲ್ಲಿ 
ಹೇಳುವ ಹಾಗೆ ಪ್ರತಿಯೊಂದಕ್ಕೂ ಇಷ್ಟು ಕೊಡಬೇಕು ಎಂದು ಬೋರ್ಡ್‌ ಹಾಕಿದರೆ ಬಹಳ 
ಚೆನ್ನಾಗಿರುತ್ತದೆ. ಯಾವುದೇ ಪ್ರಾಜೆಕ್ಟ್‌ ಮಂಜೂರಾಗಬೇಕಿದ್ದರೂ ಕೂಡ ಕಂಟ್ರಾಕ್ಷರು ಇಂಜನಿಯರ 
ಹತ್ತಿರ ಹೋಗಿ ಕೆಲಸ ಮಾಡಿಸಿಕೊಂಡು ಬರುತ್ತಾರೆ. ಈ ಹೊತ್ತು ಆಗಿರುವಂಥ ಪ್ರಾ ಪಾಜೆಕ್ಷುಗಳಲ್ಲಿ 
ಅರ್ಥ ಪೊಲಿಟಿಕಲ್‌ ಪ್ರಾಜೆಕ್ಷುಗಳು. ನೀರಿಲ್ಲದೆ ಇರುವ ಕಡೆ ಕೆರೆ ಕಟ್ಟುತ್ತಾರೆ. ಚಿಕ್ಕಮಗಳೂರಿನಲ್ಲಿ 
ಯಾರಿಗೋ ಒಬ್ಬ ದೊಡ್ಡವರಿಗೆ ಕಂಟ್ರಾಕ್ಸ್‌ ಕೊಡುವುದಕ್ಕೆ 25ಲಕ್ಷ ರೂಪಾಯಿ ಪಾಜೆಕ್ಟ್‌ ಕೆಲಸ 
ಮಾಡಿಸಿದರಂತೆ ಅಲ್ಲಿ ನೀರು ಇಲ್ಲ. ಮಣ್ಣು ಹಾಕಿ ಕಟ್ಟೆ ಹಾಕಿದ್ದಾರಷ್ಟೆ ಇಂಥ ಪಾಜೆಕ್ಸ್‌ಗಳು ಎಷ್ಟೊಂದು 
ಇವೆ. ಸರ್ಕಾರದ ಲೆಕ್ಕದ ಪ್ರಕಾರ 500 ಕೋಟಿ ರೂಪಾಯಿ ಆಸ್ಥಿ ಇದೆ ಎಂದು ಹೇಳುತ್ತಾರೆ. ಈ 
ಪಾಜೆಕ್ಸ್‌ಗಳಿಂದ ಎಷ್ಟು ಲಾಭ ಬರುತ್ತಿದೆ. ಎಂದು ನಾನು ಕೇಳುತ್ತಿದ್ದೇನೆ. ಲಾಭ ಬರುವುದು ಹಾಗಿರಲಿ, 
ಮಾಡಿರುವ ಸಾಲಕ್ಕೆ 27 ಕೋಟಿ ರೂಪಾಯಿ ಬಡ್ಡಿ ಪ್ರತಿವರ್ಷ ಕೂಡಬೇಕಾಗಿದೆ. ಬಡ್ಡಿ ಮತ್ತು 
ಸಾಲವನ್ನು ತೀರಿಸುವುದಕ್ಕೆ ಮತ್ತು ಬಡ್ಡಿ ಕೊಡುವುದಕ್ಕೆ ಆಗಿದೆ. 

ಇನ್ನು ನೀರಾವರಿ ಯೋಜನೆಯ ಬಗ್ಗೆ ಮಾತನಾಡುವಾಗ ಇನ್ನೊಂದು ವಿಷಯ 
ಹೇಳುತ್ತೇನೆ. ಇರಿಗೇಷನ್‌ ಆಕ್ಸ್‌ ಎಂದು ಒಂದು ಕಾನೂನು ಮಾಡಿದ್ದಾರೆ. ಹಿಂದಕ್ಕೆ ಇದ್ದಂಥ ತರಿ 
ಕಂದಾಯ ವಜಾ ಮಾಡಿ ವಾಟರ್‌ ರೇಟ್‌ ಬೆಟರಮೆಂಟ ಲೇವಿಯನ್ನು ರೈತನ ಮೇಲೆ ವಿಧಿಸಿದ್ದಾರೆ. 
ಮೊದಲಿನಕ್ಕಿಂತ ಐದರಪ್ಪು ಆಗಿದೆ. ಹಿಂದೆ ಇರತಕ್ಕಂಥ ತರಿ ಕಂದಾಯ ಮಾತ್ರ ಹಾಕಬೇಕು. ಈ 


ಸಂಸದೀಯ ಪಟು 223 


ನಮಸ್ಸಾರ ಹಾಕುತ್ತೇನೆ. ಮೊದಲು ಎಸ್ನಿಮೇಟು ಮಾಡುತ್ತಾರೆ. ಆ ಮೇಲೆ ರೀ ಎಸ್ನಿಮೇಟು ಆಗುತ್ತದೆ. 
ರಿವಿಜನ್‌ ಆಫ್‌ ರೇಟಗಿ ಆಗುತ್ತದೆ ಹೀಗೆ 10ಲಕ್ಷಕ್ಕೆ ಎಸ್ನಿಮೇಟು ಆದುದು 50ಲಕ್ಷ ಇಲ್ಲವೆ ಒಂದು 
ಕೋಟಿವರೆಗೆ ಅದು ಹೋಗುತ್ತದೆ. There is no planning. They donot know how 
to prepare the estimate. Where is the storage today? ಯಾವ ಕೆಲಸವಾದರೂ 
ಅದಕ್ಕೆ ಸರಿಯಾದ ಎಸ್ನಿಮೇಟು ಇಲ್ಲ. ಕಂಟ್ರಾಕ್ಷರನು ಹಣ ಪಡೆಯಬಹುದು. ಅವನು ಎಷ್ಟಕ್ಕೆ 
ಎಸ್ನಿಮೇಟು ಕೊಡುತ್ತಾನೋ ಅಷ್ಟಕ್ಕೆ ಎಸ್ನಿಮೇಟು ಪುನರ್‌ ವಿಮರ್ಶೆಯಾಗುತ್ತದೆ ಹೀಗೆ ಸರಕಾರದ 
ಖಜಾನೆಯಲ್ಲಿಯ ಹಣ ದುರುಪಯೋಗವಾಗುತ್ತಿದೆ. ಕಂಟ್ರಾಕ್ಷರನು ಸರಿಯಾದ ರೀತಿಯಲ್ಲಿ 
ಎಸ್ಸಿಮೆಂಟ್‌ ಹಾಕುವುದಿಲ್ಲ. ದಾರಿ ಒಡೆದು ಹೋಗಿ, ರಸ್ತೆ ಸರಿಯಾಗಿ ಇರುವುದಿಲ್ಲ. ನಾಲ್ಕನೇ 
ಒಂದು ಭಾಗ ಸಿಮೆಂಟ್‌ ಹಾಕುವುದಿಲ್ಲ. ದಾರಿ ಒಡೆದು ಹೋಗಿ, ರಸ್ತೆ ಸರಿಯಾಗಿ ಇರುವುದಿಲ್ಲ. 
ನಾಲ್ಕನೇ ಒಂದು ಭಾಗ ಸೀಮೆಂಟ್‌ ಹಾಕುತ್ತಾನೆ. ಇವರ ಸ್ನೋರ್‌ ಬೀದಿಯಲ್ಲಿಯೇ ಇರುತ್ತದೆ. 
ಬೀದಿಯಲ್ಲಿ ಎಲ್ಲಾ ಸಾಮಾನು ಬಿದ್ದಿರುತ್ತದೆ. ವಿದ್ಯುತ್‌ ಶಕ್ತಿ ಇಲಾಖೆಯ ತಂತಿಯ ಬೆಲೆ ಇದೆ. 
ಟನ್‌ ಗಟ್ಟಲೆ ತಾಮ್ರದ ತಂತಿ ಹೋಗಿದೆ. ಇವರ ಫಿಜಿಕಲ್‌ ಸ್ಥಾಫ್‌ ವೆರಿಫಿಕೇಷನ್‌ ಎಲ್ಲಿ ಇದೆ ಲೆಕ್ಕ 
ಇಲ್ಲ. ಪತ್ರ ಇಲ್ಲ ಪಿಡಬ್ಬ್ಯೂಡಿ ಇಲಾಖೆಯ ಸಾಮಾನು ಬೀದಿಯಲ್ಲಿದೆ. ಒಂದು ನೂರು ಕೋಟಿಯಲ್ಲಿ 
50 ಕೋಟಿ ಅನ್ಯಥಾ ವೆಚ್ಚ ಮಾಡುವ ಇಲಾಖೆಯಾಗಿದೆ. ಬಜೆಟ್ಟಿನಲ್ಲಿ ಒದಗಿಸಿರತಕ್ಕ ಹಣವನ್ನು 
ಸರಿಯಾಗಿ ಖರ್ಚು ಮಾಡಿದರೆ ಎರಡರಷ್ಟು ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಎಂದು ನಾನು 
ನಂಬಿದ್ದೇನೆ. 1ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಇದರಲ್ಲಿ ಬಹು ಭಾಗವನ್ನು ಕಂಟ್ರಾಕ್ಷರರು 
ಲಂಚದ ರೂಪದಲ್ಲಿ ಹಂಚುತ್ತಾರೆ. ಆದುದರಿಂದ ಜನ ಏನು ಅನ್ನುತ್ತಾರೆ. ಅಂದರೆ ಇದು ಪಜ್ಲಿಕ್‌ 
ವಕ್ಸ್‌ ಡಿಪಾರ್ಟಮೆಂಟ್‌ ಅಲ್ಲ. ಪಬ್ಲಿಕ್‌ ಎನಿಮಿ ನಂಬರ್‌ ಒನ್‌ ಡಿಪಾರ್ಟ್‌ಮೆಂಟ್‌. ಪಬ್ಲಿಕ್‌ ವೇಸ್ಟ್‌ 
ಡಿಪಾರ್ಟಮೆಂಟ್‌ ಎಂದು ಹೇಳುತ್ತಾರೆ. ಪಬ್ಲಿಕ್‌ ವರ್ಕ್ಸ್‌ ಡಿಪಾರ್ಟಿಮೆಂಟಿನಲ್ಲಿ ರಿಸರ್ಜ್‌ ಮಾಡುವ 
ಇಲಾಖೆ ಅಲ್ಲ. ರಸ್ತೆ ಹೇಗೆ ಮಾಡಬೇಕು ಎಂಬುದು ಇವರಿಗೆ ಗೊತ್ತಿಲ್ಲ. ಮೈಸೂರು ಬೆಂಗಳೂರು 
ರಸ್ತೆ ಹೇಗೆ ಮಾಡಿದ್ದಾರೆ. ನೋಡಬಹುದು. ಹಳೇ ಕಂದಾಚಾರದ pas ಕೆಲಸ ಮಾಡುತ್ತಾರೆ. 


ಹಣ ಸಿ ಎಂದು ಹೇಳುತ್ತೇನೆ. io ಕೋಟಿಯಲ್ಲಿ 70 ಮ 
ಕೆಲಸವಾಗುವುದಿಲ್ಲ ಮತ್ತು ಹಣ ದುರ್ವಿನಿಯೋಗವಾಗುತ್ತದೆ. ಈ ಕಾರಣಗಳಿಗೋಸ್ಕರ ಈ 


ಡಿಮ್ಯಾಂಡನ್ನು ವಿರೋಧ ಮಾಡಿ ನನ್ನ ಮಾತು ಮುಗಿಸುತ್ತೇನೆ. 
* (ವಿ.ಸ. ನಡವಳಿಕೆ ದಿನಾಂಕ : 28ನೇ ಮಾರ್ಚ್‌, 1969) 


—%k— 


224 ಎಸ್‌, ಕಿವಪ 


ಅಭಾವ ಪರಿಸ್ಥಿತಿಯ ಮೇಲಿನ ಚರ್ಚೆ 1970 * 


ತೀ ಎಸ್‌.ಶಿವಪ್ಪ ಅವಣಚೆಳಗೊಳ):- ಮಾನ್ಯ ಅಧ್ಯಕ್ಷರೇ, ಮಾನ್ಯ ರೆವಿನ್ಕೂ ಸಚಿವರು 
ಈ ಸಭೆಯ ಮುಂದೆ ಒಂದು ವರದಿಯನ್ನು ರಾಜ್ಯದ ಅಭಾವ ಪರಿಸ್ಥಿತಿಯ ಬಗ್ಗೆ ಇಟ್ಟಿದ್ದಾರೆ. ಈ 
ರಾಜ್ಯದ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಅಂತಹ ವಿಷಯದ ಬಗ್ಗೆ ಚರ್ಚೆ ಮಾಡುವ 
ಕಾಲದಲ್ಲಿ ಮಳೆ ಬಂದುಬಿಡುತ್ತದೆ. ಹಿಂದೆ ಕೂಡ ಸಾವು ಅಭಾವ ಪರಿಸ್ಥಿಶಿಯ ಬಗ್ಗೆ ಅನೇಕ ಸಲ 
ಚರ್ಚೆ ಮಾಡುವಾಗ ಕೂಡ ಚರ್ಚೆಯ ಹಿಂದಿನ ದಿನ ಅಥವಾ ಮುಂದಿನ ದಿನ ಮಳೆ ಬಂದು 
ಸರ್ಕಾರದವರು ಎಲ್ಲ ಸುಭಿಕ್ಷವಾಗಿದೆ ಎಂದು ಹೇಳಿಬಿಟ್ಟರು. ಮಳೆ ಬಂದ ಮೇಲೆ ಏನಾದರೂ 
ಪರಿಹಾರ ಕೆಲಸಗಳನ್ನು ತೆಗೆದುಕೊಂಡರೆ ಅದು ಅನಾವಶ್ಯಕವಾಗುತ್ತದೆ ಎಂದು ಸರ್ಕಾರದವರು 
ಹೇಳುವ ಮಟ್ಟಿಗೆ ಮಳೆ ದೇವರು ಈ ಸರ್ಕಾರಕ್ಕೆ ರಕ್ಷಣೆ ಕೊಡುತ್ತಾ ಬಂದಿದ್ದಾನೆ. ಈ ಅಭಾವ 
ಪರಿಸಿತಿ ನಮ್ಮ ರಾಜ್ಯದಲ್ಲಿ ಕಳೆದ ಐದು ವರ್ಷದಿಂದಲೂ ಕೂಡ ಇದೆ. ಈಗ 6ನೇ ವರ್ಷದಲ್ಲಿ ಕೂಡ 
ಅಭಾವ ಪರಿಸ್ಥಿತಿ ಇದೆ ಎಂಬುದನ್ನು ಸರ್ಕಾರವೇ ಒಪ್ಪಿಕೊಂಡಿದೆ. ಈ ದುರ್ಭಿಕ್ಷದ ಪರಿಹಾರಕ್ಕಾಗಿ 
ಸರ್ಕಾರದವರು ಇದುವರೆಗೆ ಏನೇನು ಕೆಲಸ ಮಾಡಿಲ್ಲ ಎಂಬುದನ್ನು ನಾನು ಇವತ್ತು ತಮ್ಮ ಮುಖೇನ 
ಸರ್ಕಾರದ ಗಮನಕ್ಕೆ ತರುವುದಕ್ಕೆ ಇಚ್ಛೆ ಪಡುತ್ತೇನೆ. 

(Mr. Chairman (Smt. Nagaratnamma Hiremath) in the Chair) 


ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಬರ ಬಂದು ಜನರಿಗೆ ಅನ್ನ ಇಲ್ಲದೆ, 
ದನಗಳಿಗೆ ಮೇವು ಇಲ್ಲದೆ ಎಲ್ಲರೂ ಅಂದುಕೊಂಡಾಗ ಈ ಸರ್ಕಾರ ಗಾಢನಿದ್ದೆಯಿಂದ ಎಚ್ಚೆತ್ತು 
ನಂತರ ವಿಚಾರ ಮಾಡುತ್ತದೆಯೇ ಹೊರತು ಕಳೆದ 6 ವರ್ಷಗಳಿಂದ ಕ್ಲಾಮ ಪರಿಹಾರದ ಬಗ್ಗೆ 
ಯಾವ ಒಂದು ಶಾಶ್ವತವಾದ ಪರಿಹಾರ ಕಾಮಗಾರಿಯನ್ನು ಕೈಕೊಂಡಿಲ್ಲ. ಈ ಬಗ್ಗೆ ಸರ್ಕಾರದ 
ಹತ್ತಿರ ಯಾವ ಒಂದು ಯೋಜನೆಯೂ ಕೂಡ ಇಲ್ಲವಲ್ಲಾ ಎಂಬ ವಿಚಾರದಲ್ಲಿ ನಾನಾದರೂ 
ಕೂಡ ಬಹಳ ವ್ಯಥೆ ಪಡುತ್ತಿದ್ದೇನೆ. ಇವತ್ತು ನಮ್ಮ ರಾಜ್ಯದ ಎರಡೂಮುಕ್ಕಾಲು ಕೋಟಿ ಜನಸಂಖ್ಯೆಯಲ್ಲಿ 
ಸುಮಾರು ಒಂದೂ ಮುಕ್ಕಾಲು ಕೋಟಿ ಜನರು ವ್ಯವಸಾಯವನ್ನೇ ಅವಲಂಬಿಸಿದ್ದಾರೆ, ಕ್ಷಾಮ 
ಬಂದಾಗಲೆಲ್ಲಾ ಈ ಸರ್ಕಾರ ಆಕಾಶದ ಕಡೆ ನೋಡುತ್ತಿದೆಯೇ ಹೊರತು ಕಷ್ಟದಲ್ಲಿರತಕ್ಕಂಥ ಜನರ 
ಸಹಾಯಕ್ಕೆ ಬರುತ್ತಿಲ್ಲ. ಆಂತಹ ಒಂದು ದುರ್ಬರತೆ ಈ ಸರ್ಕಾರಕ್ಕೆ ಇದೆ. ಭಾವ ಪರಿಹಾರಕ್ಕೋಸ್ಸರ 
ಇದುವರೆಗೆ ರಾಜ್ಯದ ಯಾವ ಯಾವ ತಾಲ್ಲೂಕ್‌ಗಳಲ್ಲಿ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ 


ತಾತ್ಮಾಲಿಕವಾದಂಥ ಯೋಜನೆಗಳಿಗೆ ಎಷ್ಟು ಬರ್ಚು ಮಾಡಿದ್ದೀ 


- ವಿ PRL | 
ರಿ ಶಾಶತವಾದಂಥ ಯೋಜನೆಗಳಿಗೆ 
oN] 


ಇದುವರೆಗೆ ಎಷ್ಟು ಹಣವನ್ನು ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಿ ಎಂಬ ವಿವರಗಳನ್ನು ಸಭೆಯ 


ಸಂಸದೀಯ ಪಟು 225 


ಮುಂದಿಡಬೇಕೆಂದು ಈಗ ತಾನೇ ಮಾನ್ಯ ಹುಚ್ಚಮಾಸ್ತಿಗೌಡರು ಕೇಳಿದರು. ಇದು ಬಹಳ 
ಮುಖ್ಯವಾದುದು. ಅದನ್ನು ಹೇಳಿ ಎಂದರೆ ನಮ್ಮ ಸಚಿವರು ಇದಕ್ಕೆ ಸಂಬಂಧಪಟ್ಟ ಅಂಕಿ ಅಂಶಗಳು 
ಈಗ ನನ್ನ ಹತ್ತಿರ ಇಲ್ಲ ಇದನ್ನು ಈ ದಿವಸ ಇಲ್ಲ ನಾಳೆಯೊಳಗಾಗಿ ಹೇಳುತ್ತೇನೆಂದು ಹೇಳುತ್ತಾರೆ. 
ಇದನ್ನು ನೋಡಿದರೆ ನನಗೆ ಇವೊತ್ತು ಅನಿಸುವುದು ಅವರಲ್ಲಿ ಯಾವ ಅಂಕಿ ಅಂಶಗಳೂ ಇಲ್ಲ. 
ನಮಗೆ ಇಲ್ಲಿ ಒದಗಿಸಿರುವುದಲ್ಲೇ ನೋಡಿ ತೃಪ್ತಿ ಪಡೆಯಬೇಕು ಎಂದು ಹೇಳುತ್ತಾ ಇಲ್ಲಿ ಸುಮಾರು 
ಮೂರುವರೆ ಕೋಟಿಯಷ್ಟು ಹಣವನ್ನು ಕ್ಷಾಮ ಪರಿಹಾರಕ್ಕಾಗಿ ಕೊಡಿ ಎಂದು ಕೇಳುತ್ತಿದ್ದಾರೆ. 
ಇದೂ ಅಲ್ಲದೆ ಇಲ್ಲಿ ನಮಗೆ ಒದಗಿಸಿರುವ ಪಟ್ಟಿಯಲ್ಲಿ ಕ್ಲಾಮ ಪರಿಹಾರ ಕಾರ್ಯಗಳು ಕಳೆದ 
ಆರು ವರ್ಷಗಳಿಂದ ಯಾವ ರೀತಿ ಕಾರ್ಯಗತವಾಗಿದೆ ಎನ್ನುವುದನ್ನು ಹೇಳಿದ್ದರೂ ಇದರಲ್ಲಿ 
ಕ್ಲಾಮಕ್ಕೆ ಒಳಗಾಗಿರುವ ಜನಕ್ಕಾಗಲೀ ಯಾವ ಪರಿಹಾರಗಳೂ ದೊರಕಲಿಲ್ಲ. ದುಡ್ಡನ್ನೇನೂ ಖರ್ಚು 
ಮಾಡಿದ್ದಾರೆ. ಇದರಿಂದ ಕ್ಷಾಮ ಪರಿಹಾರವಾಗಲಿಲ್ಲ. ಈ ಹಣವನ್ನು ಎಲ್ಲಿ ಖರ್ಚು ಮಾಡಿದ್ದಾರೆಂದರೆ 
ಎಲ್ಲಿ ಕಾಂಗ್ರೆಸ್ಸು ಪಕ್ಷದವರು ಇದ್ದಾರೋ ಅಂತಹ ಕಡೆಗಳಲ್ಲಿ ಕ್ಷಾಮ ಪರಿಹಾರಕ್ಕೋಸ್ಸರ ಖರ್ಚು 
ಮಾಡಿದ್ದಾರೆ ಮತ್ತು ಇದರಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಖರ್ಚು ಮಾಡಿದ್ದೇವೆಂದು ವಿವರಗಳನ್ನೂ 
ಕೊಟ್ಟಿದ್ದಾರೆ. ಆದರೆ ನಿಜವಾಗಿಯೂ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬಹಳ ಕಷ್ಟಕ್ಕೆ ಸಿಕ್ಕಿರುವ ಬಡಪಾಯಿ 
ಜನಕ್ಕೆ ಸರಕಾರ ಖರ್ಚು ಮಾಡಿರುವುದನ್ನು ನೋಡಿದರೆ ಶೇಕಡಾ ಐದರಷ್ಟು ಜನಕ್ಕೂ ಇದರ 
ಸಹಾಯ ದೊರೆತು ಪರಿಹಾರ ಸಿಗಲಿಲ್ಲ. ಮತ್ತು ಸರಕಾರಕ್ಕೆ ನಾವು ಇಲ್ಲಿ ಪದೇ ಪದೇ ಹೇಳುತ್ತಲೇ 
ಬರುತ್ತಿದ್ದೇವೆ. ಕ್ಷಾಮ ಪರಿಹಾರ ಕಾರ್ಯಗಳಿಗಾಗಿಯೇ ಒಂದು ಪತ್ಯೇಕ ಇಲಾಖೆ ಮಾಡಬೇಕು 
ಎಂದು. ಆದರೆ ಸರಕಾರ ಇದುವರೆಗೂ ಹಾಗೆ ಮಾಡಲಿಲ್ಲ. ಹಾಗೆ ಮಾಡಿದ್ದರೆ ಎಲ್ಲಿ ಮಳೆ ಇಲ್ಲಿ 
ಅಲ್ಲಿ ಬೇಗನೇ ರಿಲೀಫ್‌ ಕೆಲಸಗಳನ್ನು ತೆಗೆದುಕೊಂಡು ಜನಕ್ಕೆ ಹೆಚ್ಚು ಸಹಾಯ ಮಾಡಲು 
ಅನುಕೂಲವಾಗುತ್ತದೆ. ಈಗೇನೂ ಕ್ಲಾಮ ಬಂದಿದೆ ಎಂದು ಅಲ್ಲಲ್ಲಿ ರಿಲೀಫ್‌ ಕಾಮಗಾರಿಗಳನ್ನು 
ಮಾಡುತ್ತಿದ್ದಾರೆ. ಹಣವೇನೋ ಇದಕ್ಕೆ ಖರ್ಚಾಗುತ್ತಿದೆ. ಆದರೆ ಇದು ಹೇಗೆ ಆಗುತ್ತಿದೆ ಎಂದರೆ 
ಮಳೆ ಬಂದಾಗ ಒಂದೊಂದು ಸಾರಿ ಒಂದು ರೀತಿಯ ಹುಳಗಳು ಹುಟ್ಟಿಕೊಳ್ಳುತ್ತವೆ. ಹಾಗೆ 
ರಿಲೀಫ್‌ ಕೆಲಸಗಳನ್ನು ಮಾಡಲು ರಿಲೀಫ್‌ ಕಂಟ್ರಾಕ್ಷರುಗಳು ಎನ್ನುವಂತಹ ಬಾರಿ ಖದೀಮರುಗಳು 
ಹುಟ್ಟಿಕೊಂಡಿದ್ದಾರೆ. ಇವರಿಗೆ ರಸ್ತೆ ಕೆಲಸಗಳನ್ನು ಮಾಡಿದ್ದರೆಂದು ಹೇಳುತ್ತಾರೆ. ಆದರೆ ಅಲ್ಲಿ ರಸ್ತೆಗಳ 
ಕೆಲಸವೇ ಆಗಿರುವುದಿಲ್ಲ. ಇವರೆಲ್ಲಾ ಬಹು ಬುದ್ದಿವಂತರಾದ ಜನರು. ಇಂತಹ ಕ್ಷಾಮದ ಒಂದು 
ನೆಪ ಹೇಳಿಕೊಂಡು ಮಾಡಿಸುವುದಕ್ಕಾಗಿಯೇ ಇಂತಹ ಜನ ಹುಟ್ಟಿ ಕೊಂಡಿರುತ್ತಾರೆ. ಇವರೆಲ್ಲ: 

ಮಳೆ ಬರಲಿ, ಬಾರದಿರಲಿ, ರಿಲೀಫ್‌ ಕೆಲಸಗಳನ್ನು ಮಾಡಿದ ಮೇಲೆ ಇವರಿಗೆ ಒಂದು ರೀತಿಯಾದ 


ಕ್ರಾಂತಿ ಹಾಗೂ ರಾಷ್ಟಕ್ಕೆ ಅನುಕೂಲವಾದ ಯಾವ ಕೆಲಸಗಳೂ ಆಗುತ್ತಿಲ್ಲ, ಬಾವಿ ಕೆಲಸಗಳನ 


f 
ಯ್ದ 


226 ಎಸ್‌. ಶಿವಪ್ಪ 


ಮಾಡುತ್ತೇವೆಂದು ಮಾಡುತ್ತಾರೆ. ಆದರೆ ಬಾವಿಗಳಲ್ಲಿ ನೀರೇ ಬರುವುದಿಲ್ಲ. ಕಳೆದು ಐದು 
ವರ್ಷಗಳಿಂದಲೂ ಕ್ಷಾಮ ಪರಿಹಾರದ ಕೆಲಸಗಳನ್ನು ಒಂದು ಸುವ್ಯವಸ್ಥಿತವಾದ ರೀತಿಯಲ್ಲಿ 
ಮಾಡಬೇಕು ಮತ್ತು ಇದಕ್ಕಾಗಿ ಪ್ರತ್ಯೇಕವಾದ ಒಂದು ಇಲಾಖೆ ಏರ್ಪಾಡು ಮಾಡಬೇಕು ಎಂದು 
ಹೇಳಿದರೂ, ಇದುವರೆಗೂ ಸರಕಾರ ಇದರ ಕಡೆಗೆ ಗಮನ ಕೊಡಲಿಲ್ಲ. ಇದನ್ನು ನಾವು ಇಲ್ಲಿ 
ಅನೇಕ ಸಾರಿ ಸರಕಾರಕ್ಕೆ ಹೇಳುತ್ತಿದ್ದರೂ ಇನ್ನೂ ಮಾಡಲಿಲ್ಲ. ಇಂತಹ ಒಂದು ಪ್ರತ್ಯೇಕವಾದ 
ಇಲಾಖೆ ಮಾಡಿದರೆ ಆಗ ಇದಕ್ಕೆ ಕೊಡುವ ದುಡ್ಡು ಸರಿಯಾಗಿ ಉಪಯೋಗವಾಗಿ ಅಲ್ಲಲ್ಲಿ ಸ್ಪಲ್ಪ 
ಮಟ್ಟಿನ ಕೆಲಸಗಳಾದರೂ ಆಗುತ್ತಿತ್ತು. ಮತ್ತು ಇದರಿಂದ ಶಾಶ್ವತವಾದ ಪರಿಹಾರ ಕಾರ್ಯಕ್ರಮಗಳನ್ನು 
ತೆಗೆದುಕೊಳ್ಳುವುದಕ್ಕೂ ಸಹಾಯವಾಗುತ್ತಿತ್ತು. ಇದಕ್ಕಾಗಿ ನಾವು ಸಲಹೆ ಮಾಡುತ್ತಿರುವುದು ಶಾಶ್ವತವಾದ 
ಪರಿಹಾರ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಇದಕ್ಕೆ ಪತ್ಯೇಕವಾದ ಒಂದು ಇಲಾಖೆ ಇರಬೇಕು, 
ಇದು ಅಗತ್ಯ. ಸರಕಾರ ಇಂತಹ ಒಂದು ಇಲಾಖೆಯನ್ನು ಮಾಡಿದ್ದರೆ ಅವರಿಗೆ ಬೇಕಾದ ಹಣ 
ಪಡೆಯಲು ಕಷ್ಟವಾಗುತ್ತಿತ್ತು. ಈಗ ಮಾಡುತ್ತಿರುವ ಕೆಲಸಗಳಿಂದಾಗಿ ಸರಕಾರಕ್ಕೆ ನಷ್ಟವಾಗುತ್ತಿದೆ. 
ಸರಕಾರ ಈಗ ಕ್ಷಾಮದ ಪರಿಹಾರ ಕಾರ್ಯಗಳಿಗಾಗಿ ಇಷ್ಟೊಂದು ಹ ಹಣ ಖರ್ಚು ಮಾಡುತ್ತಿದ್ದರೂ 
ಇದರಿಂದ ನಿಜವಾಗಿ ಯಾವ ಪರಿಹಾರಗಳೂ ಕೂಡ ಆಗುತ್ತಿಲ್ಲ. ಸರಕಾರ ಇಲ್ಲಿ ಕೊಟ್ಟರುವ ಅಂಕಿ 
೦ಶಗಳನ್ನು ನೋಡಿದರೆ ಇದರಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ 
ಕ ವಿವರಗಳನ್ನು ಕೊಟ್ಟಿದ್ದಾರೆ ಮತ್ತು ಇದು ಯಾವ ರೀತಿ ಹಂಚಿಕೆ ಆಗಿದೆ ಎನ್ನುವುದನ್ನೂ 
ತಿಳಿಸಿದ್ದಾರೆ. ಇದರಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾಂ ಹಾಗೂ ಗುಲ್ಬರ್ಗಾ ಹೀಗೆ ಎಲ್ಲಾ 
ಡಿವಿಜನಗಳಲ್ಲೂ ಕ್ಲಾಮ ಪರಿಹಾರ ಕಾರ್ಯಕ್ರಮಗಳಿಗಾಗಿ ದುಡ್ಡನ್ನು ಹಂಚೆಬಿಟ್ಟಿದ್ದಾರೆ. ಕೆಲವು 
ಕಡೆಗೆ ಹೆಚ್ಚು ಕೊಟ್ಟಿದ್ದಾರೆ ಕಲವು ಕಡೆ ಕಡಿಮೆ ಹಂಚಿದ್ದಾರೆ. ಹಾಸನ ಜಿಲ್ಲೆಗೆ ಸಾವಿರದಷ್ಟು ಹಂಚಿದ್ದಾರೆ 
ಇನ್ನೊಂದು ಕಡೆ ಹೆಚ್ಚು ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಭಾಗಗಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ 
ಹಂಚಿರುವುದನ್ನು ಇದರಲ್ಲಿ ತೋರಿಸಿದ್ದಾರೆ. ಇವೆಲ್ಲ ಏನು ತೋರಿಸುತ್ತದೆ ಎಂದರೆ ಕ್ಷಾಮ ಪರಿಹಾರ 
ಕಾರ್ಯ ಹಾಗೂ ಅಭಾವದ ಒಂದು ನೆಪ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ತಮಗೆ 
ಬೇಕಾದವರಿಗೆ ಮ ಹಂಚಿಬಿಟ್ಟಿದ್ದಾರೆ. ನಿಜವಾಗಿ ಎಲ್ಲಿ ಮಳೆ ಬೆಳೆ € Bs ಅಂತಹ 


ಸಹಾಯ ಆವರಿಗೆ id ಜನರಿಗೆ ಏನು ನಿರೀಕ್ಷೆ ಮ ಅದರಂತೆ ಇಲ್ಲಿರುವ ಅಂಕಿ ಅಂಶಗಳು 
ಇಲ್ಲ. ಆದುದರಿಂದ ನಾನು ಇಲ್ಲಿ ಸರಕಾರವನ್ನು ಕೇಳುತ್ತೇನೆ. ಐವೊತ್ತಿನವರೆಗೆ ಎಷ್ಟು ಕಡೆಯಲ್ಲಿ 
pe 


ಮಳೆಯಾಗದೆ ದನಗಳಿಗೆಮೇವಿಲ್ಲದೆ ಜನ ತೊಂದರೆ ಪಡುತ್ತಿದ್ದಾರೆ. ಫಸ ವಿವರಗಳಿವೆಯೇ 


ಸಂಸದೀಯ ಪಟು 227 


ದನಗಳು ಸತ್ತು ಹೋಗಿವೆ. ಈ ಎಲ್ಲಾ ವಿವರಗಳ ಅಂಕಿ ಅಂಶಗಳನ್ನು ಏನಾದರೂ ತಾವು ತರಿಸಿ 
ಇಟ್ಟಿದ್ದೀರಾ ಮತ್ತು ಇಂತಹ ಒಂದು ಸ್ಕಾಟಿಸ್ಸಿಕ್‌ ಇಲ್ಲದೆ ನಾವು ಇಲ್ಲಿ ಚರ್ಚೆ ಮಾಡುವುದರಿಂದ 
ಏನು ಪ್ರಯೋಜನವಾಗುತ್ತದೆ ಮತ್ತು ಅಲ್ಲಿ ನಾವು ಯಾವ ಆಧಾರದ ಮೇಲೆ ಚರ್ಚೆ ಮಾಡಬೇಕು 
ಇಂತಹ ವಿವರಗಳನ್ನು ಕೊಡಬೇಕೆಂದು ಈಗಾಗಲೇ ಮಾನ್ಯ ಸದಸ್ಯರಾದ ಶ್ರೀಮಾನ್‌ 
ಹುಚ್ಚಮಾಸ್ಸಿಗೌಡರು ಸರಕಾರವನ್ನು ಇಲ್ಲಿ ಕೇಳಿದರು. ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಒದಗಿಸಿದ್ದೀರಿ ಮತ್ತು 
ನಿಮ್ಮ ಕ್ಷಾಮ ಪರಿಹಾರದ ನೀತಿ ಏನು ಅಲ್ಲದೆ ನಮ್ಮ ಅಸೆಂಬ್ಲಿಯಲ್ಲಿ ಪ್ರತಿಸಾರಿಯೂ ಬರಗಾಲದ 
ಒಂದು ನೆಪ ಮಾಡಿಕೊಂಡು ಹಣವನ್ನೇನೋ ಖರ್ಚು ಮಾಡುತ್ತಿದ್ದೀರಿ ಹಿಂದಿನ ಸಾರಿ ತಾಲ್ಲೂಕು 
ಬೋರ್ಡು ಚುನಾವಣೆಗಳು ಬಂದಿತ್ತು. ಅದಕ್ಕೆ ಸ್ವಲ್ಪ ಕಾಲದ ಮೊದಲೇ ಕ್ಷಾಮದ ನೆಪ ಮಾಡಿಕೊಂಡು 
ತಮಗೆ ಎಲ್ಲಿ ಹೆಚ್ಚು ಓಟುಗಳು ಬರುತ್ತವೋ ಅಲ್ಲಿಗೆ ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ. ಚುನಾವಣೆ 
ಕಾಲಕ್ಕೆ ಸರಿಯಾಗಿ ಬರಗಾಲದ ನೆಪ ಮಾಡಿ ಖರ್ಚು ಮಾಡುವುದು ಸರಿಯೇ ಇನ್ನು 
ಯೋಜನೆಗಳೆಂದು ಮಾಡಿರುವುದು ಬರೀ ಕಾಗದದಲ್ಲಿ ಇದೆ. ಇದರಿಂದ ಜನಕ್ಕೆ ಏನೂ 
ಅನುಕೂಲವಾಗುತ್ತಿಲ್ಲ. ಇದುವರೆಗೂ ಜನತೆಗೆ ಮೋಸ ಮಾಡಿದಿರಿ. ಇನ್ನು ಮುಂದೆ ಜನತೆಗೆ 
ಇಂತಹ ಮೋಸವನ್ನು ಮಾಡುತ್ತಾ ಹೋದರೆ ಜನತೆಗೆ ಮೋಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಜನ 
ನಿಮ್ಮನ್ನು ಈಗ ಅರ್ಥ ಮಾಡಿಕೊಂಡಿದ್ದಾರೆ. ನಮಗೆ ಒದಗಿಸಿರುವ ಪಟ್ಟಿಯಲ್ಲಿ ಎಷ್ಟು ಪರಿಹಾರ 
ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಎಷ್ಟು ಜನರಿಗೆ ಕೆಲಸಗಳನ್ನು ಕೊಡಲಾಗಿದೆ 
ಎನ್ನುವ ವಿವರಗಳನ್ನು ಸ್ವಲ್ಪ ಕೊಟ್ಟಿದ್ದಾರೆ. ಇದನ್ನು ನೋಡಿದರೆ ಕೆಲವು ಜಿಲ್ಲೆಗಳಿಗೆ ಹೆಚ್ಚು ಕೊಟ್ಟಿದ್ದಾರೆ. 
ಕೆಲವು ಕಡೆ ಕಡಿಮೆ ಕೊಟ್ಟಿದಾರೆ. ಧಾರವಾಡ ಜಿಲ್ಲೆ 18,8,950ರೂಪಾಯಿಗಳನ್ನು ಕೊಟ್ಟಿದ್ದಾರೆ. 
11,25(ಜಸಕ್ಕೆ ಕೆಲಸಗಳನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಹಾಸನ ಜಿಲ್ಲೆಯನ್ನು ಸ ಹಾಸನಕ್ಕೆ 
12,500 ರೂಪಾಯಿಗಳು ಮತ್ತು 15,532ಜನಕ್ಕೆ ಕೆಲಸಗಳನ್ನು ಕೊಡಲಾಗಿದೆ, ಬೆಳಗಾಂ ಜಿಲ್ಲೆಯಲ್ಲಿ 
807ಜನರಿಗೆ ಕೆಲಸಗಳನ್ನು ಕೊಡಲಾಗಿದೆ ಮತ್ತು 7,45,750ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ನಮ್ಮ 
ಹಾಸನ ಜಿಲ್ಲೆಗೆ ಕೇವಲ ಹದಿನೈದು ಸಾವಿರ ಜನಕ್ಕೆ ಕೆಲಸಗಳನ್ನು ಒದಗಿಸಲಾಗಿದೆ. ಎಂದು ಹೇಳಿದ್ದಾರೆ 
ಮತ್ತು ಇಲ್ಲಿಗೆ ಹಣ ಒದಗಿಸಿರುವುದೂ ಬಹಳ ಕಡಿಮೆ. ಕೆಲವು ಕಡೆಗಳಲ್ಲಿ ದುಡ್ಡು ಹಂಚಿಕೆ 
ಮಾಡಿರುವುದೂ ಸರಿಯಾಗಿಲ್ಲ. ಕ್ಷಾಮ ಪರಿಹಾರಕ್ಕಾಗಿ ಹಣವನ್ನು ವಿತರಣೆ ಮಾಡುವಾಗ ಇ 
ಒಂದು ಶಾಶ್ವತವಾದ ಮಾರ್ಗ ಕಂಡು ಹಿಡಿದು ಇದಕ್ಕೆ ತಕ್ಕಂತೆ ಒಂದು ರೂಪ ಕೊಡಬೇಕು. ಇದರ 
ಬಗ್ಗೆ ಹಣದ ಬೇಡಿಕೆ ಬೇಡುವಾಗ ಗ್ರಾಂಟು ಬೇಕಾದರೂ ಆಗಲೀ ಸಬ್‌ಸಿಡಿ ಬೇಕಾದರೂ ಆಗಲಿ 


ಮಟ್ಟಿನ ಕೆಲಸಗಳು ಆಗಿವೆ ಎಂದು ಇದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದರೆ ನಾವು ಇದರ ಬಗ್ಗೆ ಇಲ್ಲಿ 


ವಿ ಜ್‌ ಸು ಸಿ 


228 ಎಸ್‌, ತಿವಪ್ರ 


ಚರ್ಚೆ ಮಾಡಬಹುದಾಗಿತ್ತು ಮತ್ತು ಸರಕಾರ ಇದಕ್ಕೆ ಉತ್ತರ ಕೊಡಲೂ ಸಾಧ್ಯವಾಗುತ್ತಿತ್ತು. ಈ ರೀತಿ 
ಹಣವನ್ನು ಹಂಚುವುದರಿಂದ ಕ್ಷಾಮ ಪರಿಹಾರ ಕಾಯಣ್ರಮಗಳು ಯಶಸ್ವಿಯಾಗುವುದಿಲ್ಲ. ಯಾವ 
ಉದ್ದೇಶಕ್ಕಾಗಿ ಸರಕಾರ ಖರ್ಚು ಮಾಡಬೇಕೆಂದು ಮಾಡುತ್ತದೆಯೋ ಅಂತಹ ಉದ್ದೇಶ ಇಂತಹ 
ಕಾರ್ಯಗಳಿಂದ ಸಾಧ್ಯವಾಗುವುದಿಲ್ಲ. ಇಲ್ಲಿ ಕೊಟ್ಟಿರುವ ಅಂಕಿ ಅಂಶಗಳೇ ಇದನ್ನು ತೋರಿಸುತ್ತದೆ. 
ಇದರಲ್ಲಿ ಕೆಲವು ವಿಚಾರಗಳನ್ನು ಎಂದರೆ ಎಮರ್ಜನ್ಸಿ ಫೀಡಿಂಗು ಪ್ರೋಗ್ರಾಂ, ಸ್ನೇರ್ಸಿಟಿ ಫಾಡರ್‌ 
ಇತ್ಕಾದಿ ಕೆಲವು ಕೆಲಸ ಕಾರ್ಯಗಳನ್ನು ಹೇಳಿದ್ದಾರೆ. ಆದರೆ ಇಂತಹ ಕೆಲಸಗಳನ್ನು ಮಾಡಲು 
ಆರಂಭಮಾಡುವಾಗ ದೇವ ದಯೆಯಿಂದಲೋ ಏನೋ ಈ ಸಾರಿ ಒಳ್ಳೆಯ ಮಳೆಬಂದು ಜನಗಳಿಗೆ 
ಎಲ್ಲ ಕಡೆಯಲ್ಲೂ ಕುಡಿಯಲು ನೀರು ಮತ್ತು ದನಗಳಿಗೆ ಕುಡಿಯಲು ನೀರು ಸಿಗಲು 
ಅನುಕೂಲವಾಯಿತು. ಇಂತದ ಮಳೆ ಇಲ್ಲದಿದ್ದರೆ ಇದರ ಪರಿಣಾಮ ಬಹಳ ಕೆಟ್ಟದ್ದಾಗುತ್ತಿತ್ತು. 
ನಾವು ಇಲ್ಲಿಗೆ ಬರುವುದಕ್ಕೆ ಮುಂಜೆ ಜನರಿಗೆ ಹಾಗೂ ದನಗಳಿಗೆ ನೀರು ಕುಡಿಯಲು ಕೂಡ 
ಸಿಗುತ್ತಿಲ್ಲ ಮತ್ತು ಕೆಲವು ಕಡೆಗಳಲ್ಲಿ ಜನರು ಒಂದು ಕೊಡ ನೀರನ್ನು 5-6-10ಮೈಲಿಗಳ ದೂರ 
ಹೋಗಿ ತೆಗೆದುಕೊಂಡು ಕಷ್ಟಪಡುತ್ತಿದ್ದರು ಮತ್ತು ಕೆಲವು ಕಡೆಗಳಲ್ಲಿ ದನಗಳು ನೀರಿಲ್ಲದೆ ಸತ್ತು 
ಹೋದವು. ಇದಕ್ಕೆ ಕಾರಣ ಸಕಾಲದಲ್ಲಿ ಮಳೆ ಬರಲಿಲ್ಲ. ನಮ್ಮ ಕಡೆಯಲ್ಲಿ ಹಳ್ಳಿಕಾರ್‌ ದನಗಳು 
ಇದ್ದುವು. ಇಂದು ನೀವು ಎಷ್ಟು ಕೋಟಿ ಹಣ ಖರ್ಚು ಮಾಡಿದರೂ ಇವನ್ನು ಉತ್ಪತ್ತಿ ಮಾಡಲು 
ಸಾಧ್ಯವಿಲ್ಲ. ಬರಗಾಲದ ಕಾರಣದಿಂದಾಗಿ ಕೆಲವು ಕಡೆ ಇಂತಹ ಒಳ್ಳೆಯ ಜಾತಿಯ ಎಷ್ಟೋ ದನಗಳು 
ನೀರಿಲ್ಲದೆ ಸತ್ತು ಹೋಗಿ ಜನತೆಗೆ ಭಾರಿನಷ್ಟವುಂಟಾಗಿದೆ. ನಮ್ಮ ವ್ಯವಸಾಯ ಮಂತ್ರಿಗಳು ಇಲ್ಲಿ 
ಬಂದು ನಮಲ್ಲಿ ರಿಗ್‌ ಯಂತ್ರ ಬಂದಿದೆ, ಇದರಿಂದ ಬೇಕಾದಷ್ಟು ಬಾವಿ ತೋಡಿಸಿ ನೀರು ಕೊಡುತ್ತೇವೆ 
ಎಂದು ಬಾಯಲ್ಲಿ ಹೇಳುತ್ತಾರೆ. ಎಷ್ಟು ಕಡಗಳಲ್ಲಿ ಇಂತಹ ಯಂತ್ರಗಳನ್ನು ತೆಗೆದುಕೊಂಡು ಹೋಗಿ 
ಬಾವಿ ತೋಡಿಸಿದ್ದಾರೆ ಮತ್ತು ಆ ಬಾವಿಗಳಲ್ಲಿ ನೀರೇನಾದರೂ ಬಂದಿದೆಯೇ ಎನ್ನುವುದನ್ನು ಪರೀಕ್ಷೆ 
ಮಾಡಿದ್ದಾರೆಯೇ ಇವು ಯಾವುದನ್ನೂ ಮಾಡುತ್ತಿಲ್ಲ. ಇಷ್ಟು ಮಳೆ ಬಿದ್ದಿದ್ದರೂ ಅನೇಕ ಊರುಗಳಲ್ಲಿ 
ಇನ್ನೂ ಮಳೆಯಾಗದೆ ಕೆರೆಗಳೆಲ್ಲಾ ಬತ್ತಿ ಹೋಗಿವೆ. ಜನರಿಗೆ ದನಕರುಗಳಿಗೆ ಕುಡಿಯುವುದಕ್ಕೆ 
ನೀರಿಲ್ಲ. ಈ ಸರ್ಕಾರದವರಿಂದ ಬಡಜನರಿಗೆ ಉಪಕಾರ ಮಾಡುವುದಕೆ ಸಾಧ್ಯವಿಲ್ಲವೆಂದೇ ಮಳೆರಾಯ 


ಬಂದಹಾಗೆ ಕಾಣುತ್ತಿದೆ. ಇತ್ತೀಜೆಗೆ ಮಳೆ ಬಂದುದರಿಂದ ಅಲ್ಲಲ್ಲೆ ಕೆಲವು ಕಡೆ ಜನರಿಗೂ 


ಗಳಿಗೂ 
ನಮ್ಮ ಹಾಸನ ಜಿಲ್ಲೆಯ 2-3 ತಾಲ್ಲೂಕುಗಳಲ್ಲಿ ಮಳೆಯೇ ಬಾರದೆ ಬಹಳ A 


ಸಂಸದೀಯ ಪಟು 229 


ಸಾಕಬೇಕಾಗಿದೆ. ಅವರಿಗೆ ಬೇಕಾದ ಕೂಲಿಯ ಕೆಲಸವನ್ನು ಅವರಿಗೆ ಸಾಕಷ್ಟು ಒದಗಿಸಬೇಕು. ಅವರಿಗೆ 
ಹೊಟ್ಟೆಗೆ ಬಟ್ಟೆಗೆ ಸಾಕಾಗುವಷ್ಟು ಕೂಲಿ ಸಿಕ್ಕುವಂತ ಕೆಲಸಗಳನ್ನು ಒದಗಿಸಬೇಕು. ಹೀಗೆ ಈ ನಿರ್ಗತಿಕ 
ರೈತರನ್ನು ಸಾಕತಕ್ಕ ಜವಾಬ್ದಾರಿ ಸರ್ಕಾರದ್ದು, ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಬಡಬಗ್ಗರಿಗೆ ಅಗ್ಗದ ದರದಲ್ಲಿ 
ಆಹಾರಧಾನ್ಯಗಳು ಸಿಕ್ಕು ಅನುಕೂಲ ಮಾಡಬೇಕು. ಈ ದಿವಸ ಪ್ರತಿಯೊಂದು ಜಿಲ್ಲೆಯಲ್ಲೂ 
ಲಕ್ಷಾಂತರ ಜನರು ಕೂಲಿ ಕೆಲಸಕ್ಕೆ ತಯಾರಾಗಿದ್ದಾರೆ. ಇನ್ನೆರಡು ವಾರಗಳು ಕಳೆದ ನಂತರ ಇವರಿನ್ನೂ 
ಜಾಸ್ತಿ ಆಗುತ್ತಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ನಣದಷ್ಟು ಕೆಟ್ಟ ತಾಲ್ಲೂಕು 
ಇನ್ನೊಂದಿಲ್ಲವೆಂದೇ ಹೇಳಬಹುದು. ಆ ತಾಲ್ಲೂಕಿನಲ್ಲಿರತಕ್ಕ ಕೆರೆಗಳಿಗೆ ನೀರು ಬಂದಿಲ್ಲ. ಬೆಳೆಗಳೂ 
ಸಹ ಚೆನ್ನಾಗಿಲ್ಲ. ಅನೇಕ ಕಡೆ ಕುಡಿಯಲು ನೀರಿಲ್ಲ. ಆ ತಾಲ್ಲೂಕಿನಲ್ಲಿ ಲಕ್ಷಗಟ್ಟಲೆ ಜನರು ಕೂಲಿ 
ಕೆಲಸಕ್ಕೆ ಹಾತೊರೆಯುತ್ತಿದ್ದಾರೆ. ಅಂಥ ಒಂದು ತಾಲ್ಲೂಕಿಗೆ ಅಲ್ಲಿಯ ಜನರಿಗೆ ಕೂಲಿ ಕೆಲಸ ಒದಗಿಸಲು 
50ಸಾವಿರ ಜನರೆಂದು ಇಟ್ಟುಕೊಂಡರೂ ಎಷ್ಟು ಕನಿಷ್ಠ 50ಸಾವಿರ ರೂಪಾಯಿಗಳು ಬೇಕು. ತಿಂಗಳಿಗೆ 
15ಲಕ್ಷ ಆಯಿತು. ಅಂದಾಗ ಒಂದು ವರ್ಷಣ್ಕೆ ಎಷ್ಟು ಹಣಬೇಕಾಗುವುದು ಎಂಬುದನ್ನು ಊಹಿಸುವುದಕ್ಕೆ 
ಕಷ್ಟವಾಗುತ್ತದೆ. ಪರಿಸ್ಥಿತಿ ಹೀಗಿರುವಾಗ ಸರ್ಕಾರದವರು ಒಂದೊಂದು ಜಿಲ್ಲೆಯ ಮಟ್ಟಿಗೆ 
ಹೇಳುವುದಾದರೆ ಬತ್ತಿದ ಸಮುದ್ರಕ್ಕೆ ಎರಡು ಹನಿ ನೀರನ್ನು ಬಿಟ್ಟ ಹಾಗಿದೆ. ದೇಶದಲ್ಲಿ ಈ ದಿವಸ 
ಎಲ್ಲೆಲ್ಲಿ ಜನರು ಕ್ಷಾಮಕ್ಕೆ ಸಿಕ್ಕಿ ನರಳುತ್ತಿದ್ದಾರೆ. ಅಂಥ ಜನರಿಗೆಲ್ಲಾ ಒಂದು ಅನುಕೂಲವನ್ನು 
ಕಲ್ಲಿಸಬೇಕಾಗಿದ್ದರೆ ಸರ್ಕಾರದವರು ಈಗ ಎಷ್ಟು ಹಣವನ್ನು ಒದಗಿಸಿದ್ದಾರೋ ಇದರ ಐದರಷ್ಟು 
ಹಣವನ್ನು ಒದಗಿಸಿದರೂ ಸಾಲವೆಂದು ಕಾಣುತ್ತಿದೆ. 


ಇನ್ನು ಪರದೇಶದವರು, ಕೇರ್‌ ಸಂಸ್ಥೆಯಂತಹವರು ನಮಗೆ ಒದಗಿಸುತ್ತಿರುವ ಹಾಲಿನ 
ಪುಡಿ ಮತ್ತಿತರೆ ಸಾಮಾನುಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಹಂಚುವುದಕ್ಕೆ ನಮ್ಮ ಸರ್ಕಾರಕ್ಕೆ 
ಸಾಧ್ಯವಾಗಿಲ್ಲ. ಸರ್ಕಾರದವರು ಇದರ ಬಗ್ಗೆ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ರೂಪಿಸಿಲ್ಲ. 
ಯಾರೋ ಒಬ್ಬ ಶಾಲಾ ಉಪಾಧ್ಯಾಯನಿಗೆ ಇದರ ವಿತರಣೆ ಕಾರ್ಯವನ್ನು ವಹಿಸಿರುತ್ತಾರೆ. ಆತನು 
ಅರ್ಥವನ್ನು ಪೇಟೆಯಲ್ಲಿ ಮಾರಿ ಉಳಿದರ್ಧವನ್ನು ಹೇಗೆ ವಿಲೇವಾರಿ ಮಾಡುತ್ತಾನೋ ಅದೂ 
ಕೂಡ ತಿಳಿಯದಾಗಿದೆ. ಆ ಕೇರ್‌ ಸಂಸ್ಥೆಯಿಂದ ಬರತಕ್ಕ ರವೆ, ಹಾಲಿನ ಪುಡಿ ಇವುಗಳೆಲ್ಲಾ ಹೀಗೆ 
ದುರ್ವಿನಿಯೋಗವಾಗುತ್ತಿದೆ. ಯಾರೋ ಪುಣ್ಯಾತ್ಮರು ಕೊಟ್ಟದ್ದನ್ನೂ ಕೂಡ ಸರಿಯಾಗಿ ವಿತರಣೆ 
ಮಾಡುವುದಕ್ಕೆ ಸರ್ಕಾರದವರ ಕೈಲಾಗಲಿಲ್ಲ ಎಂದರೆ ಏನು ಹೇಳಬೇಕು ಒಬ್ಬ ಮನುಷ್ಯನಿಗೆ 
30-40ರೂಪಾಯಿ ಸಂಬಳ ಕೊಟ್ಟರು ಕೂಡ ಚಿಂತೆಯಿಲ್ಲ ಬಿಟ್ಟ ಕೆಲಸ ಮಾಡಿಸತಕ್ಕ ಆಲೋಚನೆಯನ್ನು 
ಬಿಟ್ಟು ಅದರ ಬಗ್ಗೆ ಒಂದು ನಿರ್ದಿಷ್ಟ ಸಂಬಳದ ಮೇಲೆ ಕೆಲಸಮಾಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು. 


230 ಎಸ್‌. ತಿವಪ 


ಹಾಗಿಲ್ಲವಾದರೆ ಆ ಸಮಾನುಗಳ ವಿತರಣೆ ಸರಿಯಾಗಿ ಆಗುವುದಿಲ್ಲ. ಸಂಬಳವಿಲ್ಲದೆ 

ಅಸಮಾಡುವಂಥ ಧರ್ಮರಾಯರು ನಮ್ಮಲ್ಲಿ ಇರುವುದಿಲ್ಲ. ಆದ್ದರಿಂದ ಸರಿಯಾದ ಸಂಬಳ 
ಕೊಟ್ಟು ಈ ಕೆಲಸವನ್ನು ವಿತರಣೆಯಿಂದ ನಡೆಸಬೇಕೆಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಇನ್ನು 
ನೀವು ವಾಟರ್‌ ಸಫ್ಲೈಸ್ಥೀಂ ಹಾಕುವಾಗ ತಾಲ್ಲೂಕ್‌ವಾರ್‌ ಸರಿಯಾಗಿ ಹಾಕಿಲ್ಲ. ಈವೊತ್ತಿನ ದಿವಸ 
ಮಂತ್ರಿಗಳಿಗೆ ಬೇಕಾದ ಕಡೆ ರೂರಲ್‌ ವಾಟರ್‌ಸಫ್ರೈಸ್ಥೀಮನ್ನು ಮಾಡುತ್ತೀರಿ. ಯಾರಾದರೂ 
ನಿಮ್ಮಲ್ಲಿ ಒಂದು ಗಲಾಟೆ ಮಾಡುವಂಥವರಿಗೆ ದೇವರ ಪ್ರಸಾದ ಕೊಟ್ಟ ಹಾಗೆ ಅವರ ಕೆಲಸ 
ಮಾಡಿಕೊಡುವುದು ಸರಿಯಲ್ಲ. ಪ್ರತಿಯೊಂದು ಶಾಲ್ಲೂಕಿಗೂ ಪ್ರತಿಯೊಂದು ಜಿಲ್ಲೆಗೂ ವಾಟರ್‌ 
ಸಪ್ಪೆ ಸಮ್‌ ಬಗ್ಗೆ ಸಮನಾಗಿ ಹಂಚುವುದು ಸರ್ಕಾರದ ಜವಾಬ್ದಾರಿಯಾಗಿರಬೇಕು. ಇದರಲ್ಲಿ 
ರಾಜಕೀಯ ಇದೆಯೇ ವಿನಃ ಮತ್ತೇನೂ ಇಲ್ಲ ಎಂದು ಹೇಳಬೇಕಾಗಿದೆ. ಈವೊತ್ತು ತಾಲ್ಲೂಕು 
ಬೋರ್ಡ್‌ ಸದಸ್ಯರೂ ನಿಮ್ಮವರೇ ಆಗಿದ್ದಾರೆ ಎಂದು ನಿಮ್ಮ ರಾಜಕೀಯವನ್ನು ಬೆಳೆಸುವುದು 
ಸರಿಯಲ್ಲ. ನಿಮ್ಮ ದೃಷ್ಟಿಕೋನ ಆ ರೀತಿ ಇದೆ. ಆದುದರಿಂದ ಈ ರೂರಲ್‌ ವಾಟರ್‌ ಸಫ್ಲೈ 
ಸ್ಥೀಮನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವುದಕ್ಕೆ ನಿಮಗೆ ದಕ್ಷತೆ ಇಲ್ಲವೆಂದು ಹೇಳುತ್ತೇನೆ. 
ನಮ್ಮ ತಾಲ್ಲೂಕು 2ಲಕ್ಷ ಪಜಾಸಂಖ್ಯೆ ಇರತಕ್ಕಂಥ ತಾಲ್ಲೂಕು. ಅಲ್ಲಿಗೆ ಕಡಿಮೆ ಹಣವನ್ನು ಒದಗಿಸಿದ್ದೀರಿ. 
ನಿಮಗೆ ಬೇಕಾದವರಿಗೆ, ಮಂತ್ರಿಗಳ ಮನೆಗಳು ಇರುವ ಕಡೆ ಮತ್ತು ನಿಮ್ಮ ಜನಗಳು ಇರುವ ಕಡೆ 
ಬೇಕಾದ ಸೌಕರ್ಯವನ್ನು ಮಾಡಿಕೊಡುವುದು ಸರಿಯಲ್ಲ. ಯಾವ ತಾಲ್ಲೂಕಿನಲ್ಲಿ ನೀರು ಇಲ್ಲ 
ಅಂತಹ ಕಡೆ ಪರೀಕ್ಷೆ ಮಾಡಿ ಆ ಜನಗಳಿಗೆ ತಕ್ಕ ಸೌಕರ್ಯವನ್ನು ಒದಗಿಸಿ ಕೊಡಬೇಕಾದ್ದು ಸರ್ಕಾರದ 
ಪಥಮ ಜವಾಬ್ದಾರಿ ಎಂದು ತಿಳಿಯಬೇಕು. ಕಂದಾಯವನ್ನು ವಸೂಲ್ಲಾಡುವ ಜವಾಬ್ದಾರಿಯನ್ನು 
ನೀವು ಯಾವ ರೀತಿ ಇಟ್ಟುಕೊಂಡಿದ್ದೀರೋ ಅದೇ ರೀತಿ ಅವರಿಗೆ ಬೇಕಾದ ಅನುಕೂಲತೆಗಳನ್ನೂ 
ಕೂಡ ಮಾಡಿಕೊಡತಕ್ಕಂಥಾಜವಾಬ್ದಾರಿಯೂ ನಿಮ್ಮದಾಗಿರಬೇಕು. ಅಂತಹ ಜವಾಬ್ದಾರಿಯನ್ನು 
ನೀವು ಸರಿಯಾಗಿ ನಿರ್ವಹಿಸಿಲ್ಲ ಎಂದು ನಾನು ಹೇಳುತ್ತೇನೆ. 


ಇನ್ನು ರಿಲೀಫ್‌ ಕಾಮಗಾರಿ ವಿಷಯ. ಇದಕ್ಕೆ ಕೊಟ್ಟಂಥ ಹಣವನ್ನು ರಾಜಕೀಯವಾಗಿ 
ಉಪಯೋಗಿಸುತ್ತಿದ್ದೀರಿ ಎಂದು ನಾನು ವಿಷಾದದಿಂದ ಹೇಳಬೇಕಾಗಿದೆ. ಈ ರಿಲೀಫ್‌ ಕಾಮಗಾರಿ 
ಕೆಲಸಕ್ಕಾಗಿ ಕೇಂದ್ರದಲ್ಲಿ ನಮ್ಮ ಸದಸರು ಏಸು ಇದ್ದಾರೋ ಆವರು (ಕೋಟಿ ರೂಪಾಯಿ ಬೇಕಾದರೂ 
ಅವರ ನೆರವನ್ನು ಕೇಳುತ್ತಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೂ ಕೂಡ ಮಾಡಿಕೊಡುತ್ತಾರೆ. ಆವಾಗ 
ರಿಲೀಫ್‌ ಕಾಮಗಾರಿ ಕೆಲಸವೂ ಸಹ ಶುರುವಾಗುತ್ತದೆ. ಚುನಾವಣೆ ಸಮಯದಲ್ಲೇ ಠಈ ರಿಲೀಫ್‌ 
ಮುಗಾರಿ ಕೆಲಸಬರುಮ್ರದನ್ನು ನೋಡಿದರೆ ಇದನ್ನು ರಾಜಕೀಂಯವಾಗಿ 


ಉಪಯೋಗಿಸಿಕೊಳ್ಳುತ್ತಾರೆಯೇ ವಿನಃ ಆ ಹಣವನ್ನು ಸಮನಾಗಿ ಹಂಚುವುದಕ್ಕೆ ಬರುವುದಿಲ್ಲ. ಈ 


ಸಂಸದೀಯ ಪಟು 231 


ಹಣವನ್ನು ಕಾಂಗೆಸ್‌ ಪಕ್ಷಕ್ಕಾಗಿ, ಬೇರೆ ಪಕ್ಷ ಯಾವುದಾದರೂ ಆಗಲಿ ಅದೆಲ್ಲವನ್ನೂ ಬಿಟ್ಟು 
ಎಲ್ಲದಕ್ಕೂ ಸಮನಾಗಿ ಹಂಚಬೇಕು ಎಂದು ನಾನು ಈ ಸಮಯದಲ್ಲಿ ಹೇಳುತ್ತೇನೆ, ಈಗ ಶೇಕಡ 
75ಭಾಗ ತಾಲ್ಲೂಕು ಬೋರ್ಡ್‌ಗಳು ನಿಮ್ಮ ಕೈಯಲ್ಲಿ ಇವೆ. ಹೋದ ಸಲದ ಚುನಾವಣೆಯಲ್ಲೂ 
ಕೂಡ ತಾಲ್ಲೂಕು ಬೋರ್ಡುಗಳು ನಿಮ್ಮ ಕೈಯಲ್ಲೆ ಇತ್ತು. ಆದುದರಿಂದ ಆವಾಗ ಇವಕ್ಕೆ ಸಾಕಷ್ಟು 
ಪರಿಹಾರವೂ ಸಿಕ್ಕಿತು. ಯಾವ ಪರಿಹಾರ ಸಿಕ್ಕಿದರೂ ಕೂಡ ನೀವು ತಾಲ್ಲೂಕ್‌ ಬೋರ್ಡ್‌ಗಳ 
ಮುಖಾಂತರವೇ ಹಂಚುತ್ಲೀರಿ. ಈಗ ಕೆಲವು ತಾಲ್ಲೂಕು ಬೋರ್ಡ್‌ಗಳ ಅಲ್ಲಿಯ ಅಧ್ಯಕ್ಷರು ವಿರೋಧ 
ಪಕ್ಷದವರೇ ಆಗಿರಲಿ ರಿಲೀಫ್‌ ಕಾಮಗಾರಿ ಕೆಲಸಗಳ ಈ ಹಣವನ್ನು ಹಂಚುವಾಗ ಅವರಿಗೂ 
ನೇರವಾದ ಜವಾಬ್ದಾರಿಯನ್ನು ಸ್ವಲ್ಲ ವಹಿಸಬೇಕು. ವಿಧಾನಸಭಾ ಸದಸ್ಯರು ಯಾವ ಕ್ಷೇತ್ರದಲ್ಲೇ 
ಇರಲಿ, ಅವರು ಈ ರಿಲೀಫ್‌ ವರ್ಕ್‌ ಕೆಲಸಗಳು ಎಲ್ಲೆಲ್ಲಿ ಆಗಿವೆ ಎಂದು ನೋಡಿಕೊಂಡು ಬರಲು 
ಒಂದು ವಾಹನವನ್ನು ತೆಗೆದುಕೊಂಡು ಹೋಗಿ ಬರಲು ಸಾಧ್ಯವಿಲ್ಲ. ಅವರಿಗೆ ಕೊಡುವ 
150ರೂಪಾಯಿ ಆಲೋಯೇನ್ಸ್‌ನಿಂದ ಎಲ್ಲಾ ಕೆಲಸಗಳನ್ನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವರು 
ವಾಹನ ಸೌಕರ್ಯವಿಲ್ಲದೆ ಯಾವ ಕೆಲಸವನ್ನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಒಂದು 
ತಿಂಗಳಿಗೆ ಒಂದು ವಾರ ಕಾಲವಾದರೂ ಅವರನ್ನು ತಮ್ಮ ಜೀಪಿನಲ್ಲಿ ಕರೆದುಕೊಂಡು ಹೋಗಿ 
ಎಲ್ಲೆಲ್ಲಿ ರಿಲೀಫ್‌ ವರ್ಕ್‌ ಕೆಲಸಗಳು ಆಗಿವೆಯೋ ಅಲ್ಲಿಗೆ ಅವರು ಭೇಟಿ ಕೊಡುವಂತೆ ಮಾಡಬೇಕೆಂದು 
ಹೇಳುತ್ತೇನೆ. 


ಇನ್ನು ಕೊಟ್ಟಿರತಕ್ಕಂಥ ಹಣ, ಕೇರ್‌ ಸಂಸ್ಥೆಯಿಂದ ಬಂದಿರತಕ್ಕಂಥ ಆಹಾರ ಆಯಾಮ 
ಸ್ಕೂಲುಗಳಿಗೆ ಸರಿಯಾಗಿ ತಲುಪಿದೆಯೇ ಇಲ್ಲವೇ, ಅವು ಸರಿಯಾಗಿ ವಿತರಣೆ ಆಗಿದೆಯೇ ಇಲ್ಲವೇ 
ಮತ್ತು ಅದನ್ನು ಸರಿಯಾಗಿ ಉಪಯೋಗಿಸಿದ್ದಾರೆಯೇ ಇಲ್ಲವೆ ಮತ್ತು ತಮ್ಮ ಕ್ಷೇತ್ರದ ಅಭಿವೃದ್ಧಿ 
ಮಂಡಲಿಯ ಹೊಂದಿದ ಜೀಪನ್ನು ಒದಗಿಸಿದರೆ, ಅವರು ಆಯಾಯ ಸ್ಥಳಗಳಿಗೆ ಬೇಟಿ ಕೊಟ್ಟರೆ 
ಸಲ್ಪ ಉತ್ತಮವಾಗಬಹುದು ಎಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 


ಇನ್ನು ಸರ್ಕಾರ ಮಾಡತಕ್ಕಂಥ ಕಾರ್ಯ ಎಷ್ಟಿದೆ ಎನ್ನುವ ಬಗ್ಗೆ ನಾನು ಮತ್ತೊಮ್ಮೆ 
ಎಚ್ಚರಿಕೆಯನ್ನು ಕೊಡುತ್ತೇನೆ. ಈವೊತ್ತು 35ಕೋಟಿ ರೂಪಾಯಿಗಳನ್ನು ವಿತರಣೆ ಮಾಡಿದ್ದೇವೆ 
ಎಂದು ಹೇಳಿದಿರಿ. ಇದರಲ್ಲಿ ಬಹುಭಾಗದ ಹಣ ಲೆಕ್ಕಕ್ಕೆ ಬಂದಿಲ್ಲ. ಈವಾಗ ಖರ್ಚು ಮಾಡುತ್ತಾ 
ಇರುವುದು ಏನೇನೂ ಸಾಲದು. ಇದನ್ನು ಟೆಂಪರರಿಯಾಗಿ ಖರ್ಚು ಮಾಡುವ ಬದಲು ಒಂದು 
ಖಾಯಂ ಪರಿಹಾರವನ್ನಾಗಿ ಮಾಡಿದರೆ ಈ ಕೆಲಸ ಹೆಚ್ಚು ದಕ್ಷತೆಯಿಂದ ಆಗುತ್ತದೆ ಎಂದು ಹೇಳುತ್ತೇನೆ. 


ಇದಕ್ಕೆ ಒಂದು ಶಾಶ್ತತವಾದ ಯೋಜನೆಯನ್ನು ಮಾಡಬೇಕು. ಇದರಲ್ಲಿ ರಾಜಕೀಯ ಬಳಸುವುದನ್ನು 


Gl 


ಫಿಸಿದರೆ ನಿಜವಾಗಿಯೂ ಈ ರಿಲೀಫ್‌ ವರ್ಕ್ಸ್‌ ಚೆನ್ನಾಗಿ ನಡೆಯುವುದೂ ಅಲ್ಲದೆ ಈ ಶಾಸನ 
ಸಭೆಯಲ್ಲಿ ಕೊಡತಕ್ಕಂಥ ಹಣವೂ ಕೂಡ ಸದುಪಯೋಗವಾಗುತ್ತದೆ. ಇಲ್ಲದೇ ಹೋದರೆ ನೀವು 
ಈ ಮಹಾ ಪಾಪಕ್ಕೆ ಗುರಿಯಾಗುತ್ತೀರಿ. ಅಲ್ಲದೇ ಸರ್ಕಾರದವರೇ ಅಂದರೆ ಕಾಂಗ್ರೆಸ್‌ನವರೇ ಈ 
ಪರಿಹಾರದ ಕೆಲಸವನ್ನು ಮಾಡುವುದಕ್ಕೆ ಹೊರಟರೆ 1972ನೇ ಇಸವಿಗೆ ಏನಾಗುತ್ತದೆ ಎಂದರೆ ನೀವು 
ಏನು ಮಾಡಲಾರಿರಿ. ನಿಮ್ಮ ಮೋಸ ಬಯಲಾಗಿದೆ. ಎಷ್ಟೋ ಹಳ್ಳಿಗಳ ಕಡೆ ನೀರು ಇಲ್ಲದೇ 
ದನಗಳು ಕ್ಲಾಮದಿಂದ ಸತ್ತು ಹೋದುವು. ಆದುದರಿಂದ ಈ ಒಂದು ಖಾಯಂ ಕ್ಷಾಮ ಪರಿಹಾರಕ್ಕಾಗಿ 
ಒಂದು ಮಂಡಲಿ ರಚನೆ ಮಾಡಿ. ಇಲ್ಲದೇ ಹೋದರೆ ಈ ಹಣ ಕಾಂಗೆಸ್‌ ಪರಿಹಾರಕ್ಕೆ 
ಹೋಗುವುದಲ್ಲದೆ ಈ ಹಣವನ್ನು ರಾಜಕೀಯಕ್ಕಾಗಿ ಬಳಸುವ ಪ್ರವೃತ್ತಿಯನ್ನೇ ಮುಂದುವರೆಸಿದರೆ 
ಜನತೆಯ ಶಾಪ ನಿಮ್ಮ ಮೇಲೆ ಬಿದ್ದು, ನೀವು ನಾಶವಾಗುತ್ತೀರಿ. ಇದಕ್ಕೆ ನೀವೇ ಕಾರಣರು ಎಂದು 
ಹೇಳಿ, ಅಧ್ಯಕ್ಷರು ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಕಾಗಿ ಅವರಿಗೆ ವಂದಿಸಿ ನನ್ನ 
ಮಾತನ್ನು ಮುಗಿಸುತ್ತೇನೆ. 

* (ವಿ.ಸ. ಕಲಾಪ ದಿನಾಂಕ 12ನೇ ಮಾರ್ಜ್‌, 1970) 


—k— 


ಗೆ ಇಲಾಖೆಯ ಮಸೂದೆ ಕುರಿತು 1974 


( 


ರಿ 


ಸಾ 


bet Ch 
RAS 


ಘಿ 
Ud A 


BEDBK BEC RSL 
Bbpod 5 BG § 
d Bu 1 A. BSCE NPKEK TH 
8B © Avy 5 ಬ 
WN bh & BABE 
3 1 WW pl YES 
RE 5 Ne gy xl ke DpH 
TOR BE Bq 
3 p Pr) 4 WED 2 
[CR ka ¥ ೨) ° 0 y 
[ (3 ey CC ಮ yp ¢ 
JMS GRS SERED 
EHSL YH 
4 TH EBL DBL 
3 ; ; 74 ೨ ೪ 
೧ ೮ 3 Ye Daw 
ps kd [3 4) BEB ke He 4 
3 ವ) 5 [2 B H B Led ಕ He 
wf 4 9 op g ASM. 
E ಸ t [e) Po] ~ Ke ot 
A) Fe B qj 2 5 B ಪ್ರ 
NE ಬ Hrd 
4h p34 
ಕ ತ 1 8 
@ 1 we ೦ RB gd B Ne 1) (sR 
BE Ng 
3 194 [C3 B KH 8) H ಖ IS) ನಿ 
Qo EH Hugs D 
DIS LEGG 
SBR SNES LSY 
EN 5 Bugs 
ಈ 2 fa |= ಟ T I {3 pe [913 [C) e 
G aw Fe 25 sD ERSE SS 
A: 85 RB BO 
(Bagi SiS 
Ep} ಗ 5 De) © Wo (6 0 [4 [a 
೫ 9 FT I CSC 
Rar 6 B ”5nksH”k 


pL 


(W 


ಸೋಡುವಂತೆ 


pe 
nm 


ಯಿಗಳ ವರೆಗೆ ತೆರಿ 


ಆ ರೀತಿ ಲಾರಿ ಮಾಲೀಕರು 
ಯಿಂದ 


(WN 


ಮಿ 
Fu 


) 


3 


ಮಿ ಬಂಡವಾಳ ಹಾಕಿ ಲಾರಿ 


ಹು 


5 


id 


ಬೇಕು. ಅ 


ರರೂ 


[ov 


ಲ್ಲ 


ಎ 
Y 

py 

Sy 


ಳಿ 


ಧಿಕಾರಿಗಳು ಒಂದು ರೀ 
. ಲಕ್ಷಾಂ 
£ರಿಯ 


ಇತ್ತೆ 
ಕಾರಣ ಅವರನ್ನು ಒಳೆಯ ದ 


ಒಕ 


» 


ವ್‌ 


(4) 


ಯ ಅ 


¢. 


ರುವವರು ವರ್ಷಕ್ಕೆ 10-12ಸಾಃ 


£೨: 


ಯುತವಾಗಿ ಕಾಣುವಂತೆ ಅ 


೦ಡಿದ್ದರೂ ಸಹ ಆರ್‌.ಟಿ. 


Pa 
ಸ 
AY 


ರಿ ಬಸ್‌ನ 


pa 
a 


k 
br 
pS) 


$ 


ನೈರಾಯಪ 


೦ದ ತ 


CN 
cu 


೧ನ್ನೆ ಬೆಂಗಳೂರಿ 


ಲಿ 
TUHWU 


ET 


3 
ಚಿನ್ನರಾಯಬಃ 


3 
REN 


(ಕುತ 
= 


ಕೆಂದುಹೆ 


'೦ದು ಸರ್ಕಾರದ ಹತ್ತಿರ ಸಾಕ 


Fo 
ಐ, 


-700 ಕಾಂಟ್ಟ ಸ್‌ 


uy 


€ 


pr 


'ಬ 


ತ್‌ 
ಲ್ಯ 
ko 


ದಲ್ಲಿ 600 
[5] 


[sD 
ಆ 


ಮ 


—. 
KN) 


ಕ್ಲಕಾಂ 


Tm 


— 
Cm) 


ದವರು ಏಎ 
ಸರ್ಕಾರದವರು ಉ 


A 
ದ್ದ ಸರ್ಕಾರ 


py 
I) 


We 


RN 


ಿ 


ಎ 


ಕೂ 


ಫು: 


ವ್ಯವಸ್ಥ 
[3] 


ಆದ ಕಾರಣ ಆವರು 


pe 
್‌ಾ 
ಇಲಲ. 


KR 
Kee 


p) 


ಟ್ರಾಕ್‌ ಕ 


್ಥ 


p)] 


ರ್ತವ್ನ ಏಕೆಂದರೆ ಅವರು ಸಹ ಸರ್ಕಾರ 


ಈ 


ಎ, 


೦ಡು ಗಾಡಿಗಳನು 


ಮಾಡಿಕೂ 


A 
Uy 


೦ಡಿರುವವರ ಸಾ 


ಷೆಣ 
Ko 


fol 
ಛಲ 


ಗಳನ್ನು 


_ © 
ರಗಿ5ತಿ ಬಿ 


(3 


ಹೆ: 
Kos 


ಅ ಐಂ 
PN 


Na 


5೮ 
Nee 


ಎಂಬುದನ್ನು ಆ 
್ಸಿ 


— 
S 


4 
ಇಲಿ 
BEG 
4 0 a 
5. 
೫ ಕ 
ip 
1 2 
ಸ 
Ie) 
0 
AD 
» ೫» 
RR 
go 
) ps 
“WH 4 
ಹ 
RR 
¢ u.. 
PR 
A 
ಭೆ oy Wy) 
4. » 
my 
( Hn x 
ಬಿಟ 
“8 [3 
3 pp) ra 
{ « 
[el ip nt 
[OSS 


upto date and hygienic restoents ಟೂರಿಸ್ಟ್‌ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ. ನಮ್ಮ 
ಕಡೆಯವರೂ ಹೋಗು ಅವರಿಗೆ ಒಳ್ಳೆಯ ನಿರ್ಮಲವಾದ ನೀರು ಬೇಕು. ಆಧುನಿಕ ರೀತಿಯಲ್ಲಿ 
ರೆಸ್ಲೋರೆಂಟ್‌ಗಳನ್ನು ಕಟ್ಟಿಸಬೇಕು. 

ಕಡೆಯದಾಗಿ ಪೊಲೀಸ್‌ ಮೆನೇಸ್‌ ಬಗ್ಗೆ ಹೇಳುತ್ತೇನೆ. ತೆರಿಗೆ ಕೊಡತಕ್ಕಂಥ ಜನರಿಗೆ ಆ 
ಪೊಲೀಸರಿಂದ ಆಗುವ ಕಾಟವನ್ನು ತಪ್ಪಿಸುವುದಕ್ಕೆ ಏರ್ಪಾಡು ಮಾದಿಕೊಡಬೆಕು. ತೆರಿಗೆ ಕೊಡತಕ್ಕುಫ 
ಜನತೆಗೆ ಇಲಾಖೆಯಿಂದ ಅನುಕೂಲ ಮಾಡಿಕೊಡಬೇಕು. ಆಧುನಿಕ ರೀತಿಯಲ್ಲಿ ಪ್ರಯಾಣ ಸೌಕರ್ಯ 
ಒದಗಿಸಲು ಈ ತೆರಿಗೆ ಹಣವನ್ನು ಉಪಯೋಗಿಸಿದರೆ ಮಾನ್ಯ ವಿರೋಧಪಕ್ಷದ ನಾಯಕರಿಗೂ 
ಕೂಡಾ ದ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. 


* (ವಿಸ ಸ. ಸಡವಳಿಕೆ ದಿನಾಂಕ 18ನೇ ಮಾರ್ಜ್‌, 1974) 


—x*— 


pe 


pe 


ಸೂರು ಲೋಕಾಯುಕ್ತ ಮತು ಉಪಟಯೋಕಾಯು 


ಇ. 
ಖು 


ಬಸರ 


ಮಾಮ 
ಬಲಗ: 


9) 


A 


RS 


WB 


ಸ 
ಯಿಂದ ಅರತ 


ಷ್‌ 


ಮೊ 
2X 


1947 


ಲ ಹಾಗೂ ಆಡಳಿತದಲ್ಲಿ 


ಅಧಿಕಾರಿಗ 


pa) 
ನ) 


ಮಾಡು 


(9) 


ಳು ಕಾನೂನು ಪರಿಪಾಲ 


ಬದಲಾವಣೆಗ 


1 
4 4 
॥H ಡ್‌ 
3 
e ೮ 
©) 
ಸತ 
2 
8 
€ 
Ky g 
ಚ್ಚ” fe) 
೫ 
೫) B 
HP (3 
» HH 
| 
ಬ 
IFA JE 
1 
1 ps 
13 3° 
Jt f 
3B @ 
»H 1 
pb ೫ 
Rg 
ವ AH 
«) 
» 


ವಿಚಾರ 


ಅನೇಕ ಸಾರಿ 


ಮಿ 
i 
[a 


ಲಿಲ್ಲ. ಇದರ ಬ 


ವದಕ್ಕಾಗ 


ಡ 


೦ಕಾದ ಈ ಕೊಳಚೆಯನ್ನು 


ps) 


[3 


ಷ್ಲಾಚಾರ 
ರ ಮುಖಿವಾದುದೇ 


3) 


೧ ಸರಿ. ಆದರೆ ಮುಖ್ಯವಾಗಿ 


py 
[NS 


d 


ಮ್‌ 
ಬ 


ಡೆಯುವುದಕ್ಕೆ ತಂದಿರುವ ಈ ಮಸೂದೆ ಬ 
ಹೇಳುವುದಾದರೆ ಕೇವಲ ಮಸೂದೆಯನ್ನು ತಂದು ಕಾ 


ಡಿದ ಮಾತ್ರದಿಂದಲೇ ಈ 


ಲ್ಲ 


ಮು 
ದು ಬಹಳ ಕಷಕರವಾದ 


— 
~ 


ನಮೂ 


ನ 


[a] 
ದೇ ಇದೆ. ಈಗ ಏನು 


[=] 


ದು. ಯಾವುದೇ 


ಇ 
ಥ ಕಾಲ 


ವಿಮರ್ಶೆ ಮಾಡತಕ್ಕಂ 
ಯಲು ಕೇವಲ ಕಾನೂನಿಂದಲೇ ಸಾ 


ನಿ 


ಪ್ಲುಗಳ 


ಸರ್ಕಾರಗಳು ಮಾಡಿ 


Ke 


ಹ 
K 


F) — 
ಬೋಕಾಯು' 


bisa 
We 


£೧ 
Ke] 


ಮ್ಲ 


ನನ್ನ 


4 


ಕೇವಲ ಒಂದೆರಡು 


ದ. 


we 
ಹೆಗಡೆಯವರು 


Te 


ಉಷೆ 


ಿ ಅಳವಡಿಸಿಕೆ 
pe 


ಣು 


ಬಂದಿ 


ದ 


A) 
[6 


ಮಾನ್‌ ರಾಮಕ್ಕ 


KN 
ಕ 


YU 


ನಡೆದಿದೆ ಎಂ 
ಂದಿರತಕ್ಷದು ಈ ಕೊ 


Ko 


ಮಿ 


© 


ಡತೆಯ 
ಸವ; 
ಫಿ 


IN 


4 
~! 
ಏಷೋ ವರ್ಷಗಳಂ 
NE 
೨ 
ಲ. 


೪೦ದ 
(ವೆ 


ದಾ 


ಎ. 


] 


py 
[A 
ರಃ 


: 


pe) 
ಯ 


— 


ಅಂದ ಬಂದಿಲ್ಲ. 15-20ವರ್ಷ 


. 


[A 


ವಿನಃ ಅದರಿಂದ ಏ 
ರ್ನ 


—: 


[8] 


ವ 


೪ 


ು೦ದ ಹಾಗೆ ಇವರಿಗೆ ಈಗ 


c 


ಊ 


ಹಾಗೆ ಇದೆ. ನೀವು 
ಚಾರಗಳನ್ನು ಆಗಾಗೆ 

ಸ್ನ A 
೦ಡೊಯ್ತು ಆಯ್ದ. 


ಕೂ 


,) ಅನಾ 
ವರಗ 


ಲ್ಲ 


ದೆ. ಕೇವಲ ನಿಜಲಿಂಗಪನವರ 


a) 
ವ 


} 


3 
ಹ 


ಛ 


ರೆ 
ಧಕ್ಷರ 


ಮಃ 


pa) 
{) 


ನ್ಯಾಯ 
್ನಿ ಠಃ 
೭ 
ಲ 


ಣಿ 


ವಾಗಿರಾ 


್ಸ ಲ 
ಖಂ 


ಒಳೆಯ ಬುದ್ದಿ ಬಂದಿರು: 


ದಂಥ ಅ 
ತೆಯ ಕಣನ 


f\ 


Ne] 


& 


pa 
NY) 


ಡ 


y 


Kk 


ಸ 


೧ 
[ye] 


) 


ಳು 


pe 


ಟಿ 
NN) 
ನ 


—— 


ಆದರೂ 
ON 
[VV] 


೯ಕಾಂ 


ವಿ 
ಬ 


ಗಳಿಂದ ನ 


ಐದಿದೇ 


ಜ 
ರಕ 


fe) 


py 
Ky 
pe 
(8) 


| 


ಮುಂದೆ 
ಲ್ಲ. ಮಾನ್ಯ ಹೆಗಡೆಯವರು ಶರಾವ 


ದಾದರೆ ಅ 


\ 


Uy 
೬೧ 


ಸರ್ಕಾರದ 


pe) 
[34 
ಶಿಣ 


yy 
63 


ಮೊ pes 
¥ WU 


y TTIW 


ಮ 
ಎ 


3 ಗಾವಾಗಗ 
NINE SONID SVU 


ಸಿ 


ಮ 
[e 


238 


pr 


ಮಾಡಬೇಕಾಗುತದೆ. 


ರ 


೦ದಸ 


8 


ರನ್ನು ಕೇಳ್ಲ...... 


ಶ್ರಾರವ 


. ಮಫ 


ಮ್‌ 
0) 


- ಶ್ರೀ ಎಲ್‌.ಎ 


ಗಡೆ 


RE 


ದಿವಸ ಆದದ್ದಲ್ಲ 15ವರ್ಷಗ 


ಶ್ರೀ ಎಸ್‌.ಶಿವಪ:- ....... ಇದೇ 


ರ ಪೇಳಿದ್ದಾರೆ. 
[a] 


ಲ್ಲಿ 
pe 


fy 


ಚೆ 


೧ಷೆ 
po) 


ಬು 


ದಿಲ್ಲ ಎಂದ ನ 


ಲಂಚ ಅಗಿದರೆ 5೦ 


[el 


ವಿಜಾಪುರ ಮತ್ತು ಬೀದರ್‌ 


್ಲ 


for, 


ಲ್ಲ 
ರ ರೂಪಾಯಿ 


ಗು 


[a 


ಮಿ 
[ees 


ನುಮಾ೧ತ: 
\ ಲಕ್ಷಾಂತಿ 


-_ 


2 
ಪೆಬೋಕಾಯುಕ್ತ 


AN 
UU 


ಮ ಲ 
ಯ ರಂಗದಲ್ಲಿ 


ಹೃದ 
; 


೬ 


ಒಂದು ಮೊಡಿ ಏನು ಮಾಡಿದರೂ ಕೂ 


ನಂ 
Ne 


ಣ್‌, 
ಬ್ರ 


ಯಾ 


“Rp 
» [8 
pe: 
k3 py 
pS 
1. 
[NS 
4 
RB 
B 
Q 
[C4 

led [el 
eh 
|e 4 
ಷಟ 
» B 
೫ 2 
ಕ 
ಬ 
4 £8 
Eg 
uF 
BE ap 
9 1 
%, KY 
1. IF; 


H 


ತ್‌. Ks 
ವರ ಹಸ 


ಗಾಂಧೀಜಿ 


[Se 


TATTYEANT mN 
ACAAON SE 


ದ್ದಾ 
ದಿ 


ಯಿ ಕೊಟ್ಟ 


ಲಕ್ಷಾಂತರ ರೂಪ 


ಡೆದಿದೆ ಅಲ್ಲಿ ಏನಾಗಿದೆ 


ನುನ 


೦ದು ಭದ್ರಾವತಿ ಸ್ಕ್ಯಾಂಡಲ್‌ ಏ 


a 


ಎಷೊಂದು ಹಣ 


ದೇಶಕ್ಕೆ 


[a] 


ತಾವು ವಿಚಾರ ಮಾ 
ಲ್‌ ಆಯಿತು. ಅದನ್ನು ಎ 


0 


ಸಕಾಲದಲ್ಲಿ 


SS 
ಅದನ್ನು 


ಪಯರಿ ಮಾಡಿ ಎಂದು ನಾನು 


8 


ಡ್ದ ಸ್ನಾ೦ಡ 
ಥಿ ಸಕ್ಕ 


RR 
WUT 


ಕೊಡುವಂ 


ಎಫೆಕ್ಸ್‌ಗೆ 


ಬ೦ದು 


pa 


CT Ww 


ವಿಘಂ 


fT 


್‌ 
aN 


[ 
Ne 


ಗಾ. ~ pL) 
ಖಾಟದಾರಿ. 
(ತ) 


pa 
4 
ವಾ 


೧ದು ಇದರ 


ಡಬೀಕು. ಎ 


py 


7 ಗ್‌ೆ 
; ಬಚಾರಣ್ಣೆ 


ವರ್ಷದ ಹಿಂದಿನದನ್ನು 


ರಬೇಕು. 


i 


ಯಾ 


EE 
ಹೇಳುತ್ತೀದಿ. 


wp 


| 
I 


ಥ 


ದೆ. ಇಂ 


ಬರುತ್ತ 


— 
[0 


ಇದರಿಂ 


ವಿಚಾರವಾಗಲೀ ಲೋಕಾಯುಕ್ತ ಅ 


ಎ 


ಚಾರ 


ಲಿ ಒಂದೆರಡು ಐ 


ಚಾರ 


ವಿರ 


ಹೆಗಡೆಯರು ಒಂದು 


), ಇದರ 


ಸಕರನ್ನು 


pe 
[4 


ವಾ: 


ಉಲ 


ರಾದರೂ ಹೇಳುತ್ತ 


ಭವಡಿಸಬೇಕು ಎಂದು 


RY 


ಆಅ 


(Power of recalled 


ನರ್‌ 
Ney 
[3 


" ರೀಕಾ 


ಯಿಂದ ಚುನಾಯಿಸಿ 


ಹಿಬ್ಬ 
hes) 


[ 


ಬಾಗಿದ. 


a 


ಸಂಸಬೀಯ ಪು 


3 


ೀಶದಲ್ಲಿ ಲಂಚ ತಾಂಡವವಾಡು 


ವುದಿಲ್ಲ. ದೆ 
ಎ. ಎಂದು ಈರಿ 


we 
ಗು 


ಮಾಡಿದ್ದಾರೆ. 


2 
ಕಿ 
NS 


33 


ಸ್ಪತಃ ಕೇಳಿದ್ದಾರೆ. 


ಅಧಿಕಾರಿಗಳನ್ನು 


ಅಧಿಕಾರಿ 


pu 


ಳು ಲಂಚ ಇದೆಯೆಂದು ಒಪಿಕೊಂಡಿ 


್‌ 
(& 


ಲಂಚ ಇದೆಯಿಂದು 


ಶೇಕಡ 60ಕ್ಕಿಂತ ಹೆಚ್ಚಾಗಿ 


ನ! 


[3 


ಕೊಡಬೇಕಾದರೆ, ಲಂ 


S 
ಲ 


ಲಂಚವನ 


ದಿಲ್ಲ. 


ಕೊಡುವು 


ಸಂತೋಷದಿಂದ 


ವ ಅಧಿಕಾರ 


\ 


ಶ್ರ 


ದಕ್ತೆ ಹೋಗು 


ಜೆ ಸಮಿಸಾರವಾಗಿ ಬಂ 


೦೬ 


ಲಸ ಮಾಡುವುದಿಲ್ಲ ಲಂಚ ಕಂ 


ಖಾಗಿ ಕೆ 


ಗ 


ov 


[] 


ER ್‌ R 
ಜದ ದಾಗಿ 


pe 7 
ದ. ಇ 


pe ಧ್ನ 
೪ದು ಬಂದಿ 


"3 


A ನ: 
ಹಗದಿಯವರು 


೨ 
ಈ) 


ಜಿಫೆಬ್ನಿ 
ಕಾರು ಕೊಡಿ. ಬರೀ 


ಮಾದ 


ದು ಇವರು 


Ks 


[) 
pu}: 


Re 


ಕು. ಎನ್ನು 
ವಾಗಿಯೂ ಇದು ಕಾರ್ಯರಂ/ 


೧ 
wy 


[N 


ಮತ್ತು 


42 
ಹೇಳಿದರು. ಅವರಿಗೆ ಗವ 
ಅರ್ಥ 


pe 


3 3 A vw k 
yy 
Wy” {3 13 3 M, [ 
tna 

M_ % [3 Fs 1) 
I 
|e: 5 © yt p (1 
J§gRBN 


A 
bu 


IT 
SX x 'v, 
8 
ಇ p 
B cin Us 
[61 pp (5 
He 
> DM Fy 
Je. py 
yt » 4 
p: ET; 
2 
ಈ R 
೫ 
HGR 
4 pe 
Sp B 2 
3 [@) 5 4) Y (ಈ 
13 SN RL 4 
PRS ETD 


) 


ಮಕ ಮಾಡಿದರೂ ಕಂಫ್ಲೆ 


ವೆ 


KR p e 5 fw) 7 ನ ನೆ PNK WE DD 
J BREESE PEERER FE ¥ Jed 1B (2 PS Ie) 
» RP 4 ಎ 5 pF EB ° 4 [6] 3 
85H ಖಿ f 3 5B Ps [ ಗ್ಹತಲ್ಲಲಳು Hn % FE: 2 
ESBS FESS TIIIN 
< Pd K 5 ps jo py 4 (9 | ) 
PR “Bp anh 
[5 55 BSE PARR DES BGS MH 
HECTOR EDGPhydn 
ಏಣ ) PR CC) GG UD SS 
್ಣ ಸ್ತತ HG B- 8 BA OTE 
pr RABE RR BG 
EE 
15 £ BG mw dH 
K BBS NPE TROD (ಈ [: 
S8mh mS ( Bs 29 9 g 4 BSS 
7 ಇ WM oe AL F [f ° 3 
PERV FPSB DR RG 
GEpTRRwHLBERPGS BSCE 
$B yk DS rN 
[9) X ನ 3) ಟಿ Rs A 
< ೫ wv & 5 ಚೆ Ey B_ vw B ೪ ER [ಲ್ಲ kD) 
LR PSHE YS FE 
£ odds BHR ೫ 5 ಇ |, 
pe BEC ERR EK RB k 
IBGE SSDSSN GS 
x SBS BPBEpSYyry™ 
ಸ 41 2 ೫ ತ Ne " 
§ “BEBE DSRBEBGE Ss Bg 
RSEsRSTPA SER ps} Ho 
್ಣ ೫ 6) fe: re) Ke [KN |$) p) pS) 4 
Hr LAE YET 
& Bmp J #05 RNC 
ByRRHEGGGE Spink 
JLB Dak 
JEG 
64 2 Es ¥ ನ್‌ 1 2 
pnb pig ESS 
೨ At ೫ 5% 0° 0 ೫ 7 2 
GRIT EBBPIANSEES 


ವ: 
AT. 


ಮೋ 


py ಹ -_ _ 
ಹೂಸ Oಯಗ 


೦ದು 
Ny 
ಲ್‌ NEN 
UES 


[59 


ಗೀಖಸಿ 2 
py 
ಬಲ ಮ 


ಲಾಗಿ 


EA. 


ಖೊ 


ಮಯಾ 


ಮವ 


ಹ 
ಕಾದಿ 


ಮ 


A 


C 


ಯಾದರು. 


[e 


244 


Qy 


ಯೆ: 


ರಿವಾದಾಗ ಮಂತ್ರಿಗಳು ತಾವಾಗಿ 


(ed 


ಗಿವೆ. 


ರಣಗಳ 


ಪ್ರಕ 
ಲ 


ಮ A 
ಎ. ನಮ ರಾಷದಲ್ಲಿ ಎಷು ಇಂಥ 


೪ 


ದಮ ಒಳೆಯದು 


y 
(A 


ನ 
೪ 


೦ದಿರು 


— 
[ 


ವಾ್‌ 
rv 


ಮ್ಹುಸಕಾಃ 


%9) 


pa) 
ಆ 


Foal 


ಕ 


& 


& 


ವತ್ತು ಬಹಳ ಕೆಳವರ್ಗದ 


[na 
2 


[A 


ಮ ವಿಧೇಯಕ 1975 * 
ವ 


Ne 
ವದನ 
ವುದನ್ನು 


ಸಾಲ ಪರಿಹಾರ ಕ 
ಸಬೇಕು ಎನ 


eu] 
NA. 


px] 


ಅನು 
ಜನ ಎಂದು ಹೇಳಿ 


FE 
Ah Rr 


ವರ್ಗಕ್ಕೆ ಇದು 


ky 


py: 


[C 
Ws; 
A 


2400ರೂಪಾಯಿಗಳ ವರಮಾ 


ಕು? 


೧% 


[SN 


ಷು ಭೂಮಿ ಇರ 


ದರ ಎ 


ವರಮಾನವಿರತಕ್ಕಂಥಾವರಿಗೆ ವಿನಾ 


ಮ 


ಕಡಿ 


py 
೪ 


ರ 


(4le) 


ಥವರು ಎಂದ 


ಕ್ಷಂ 
$ 


ಈ 


ರತಕ್ಷಂಥ 


[= 


ವಾರ್ಷಿಕ ವರಮಾನ 
2,400 ರೂಪಾಯಿ ಳನ್ನು 


ಬರ 
[pa 


246 


ಡು 


ಎರ 


ರೆಗಳು ಎಂದಲ್ಲ. 


'ದು ಎರಡು ಎಕರ 


ಮ 
ಬ್ರ 


ರು 


ಇಲಿ 
ಮ 


Fe) 


po 


ಶ್ರೀ ಎನ್‌.ಹುಚಮಾಸಿಗೌಡ 


Rss 


KN 
ಮ್ಲ 


ಸಾ 
ಮಾನವ; 


ಡ ಇಷು ವರಃ 


sb 
ಕ ಟ್ಟ 
[el pe) 
BB 
1 
B [| 
ph 
HH 
5 4 
ಲಿ 
ಸಿ ಕ 
Wf 
2 \ 
ನಿಂ 
9 
4 § 
೪ 9 
p4 1- 
A ke] 
™ Ww 
nn 
4 3 
~ WW 
TV ಖ್‌ 
( 3s 
Ps [ss 
q K: 
wy 
“ug 
ಇ ಬೀ 
3 


2 
88 
B® ot 
a 
(B” Gt 
) 
w 5, 
¥ 

48 
he ಈ: 


ಮು 
ಠೇನೆಂದರೆ 


ಬಿ 


HG Ww 
ಇ 5 
PRY 
ಕರ 4 
೫ ೫ 
3 
6 K 
ಜಳ 
o£ ವೇ 

ವೇ 
hae 
i 1 
RB’ ¢ 
LR 
ts 
4 

[e) 
೫ ಲೀ 
ಬ)" ಈ 

op 

ಕಿ) 

|e) 


ವ 


ಲ 


ಹುರುಳಿ ರಾಗಿ ಮುಂತಾದ ಬೆಳೆಗಳಲ್ಲಿ ವಾರ್ಷಿಕ ವರಮಾನ 2,400 ರೂಪಾಯಿಗಳಿಸಬೇಕಾದರೆ, 


ಮಾಡಬೇಕಾಗುತ್ತದೆ. ಇ 


ಸಿ 
Av 


ದ ನ್ನಾದರೂ ಸಾಗು 


ರ ಹೂ 


ಎಕ 


ಕೌಷ್ಟ॥ಂ 


ರಮಾನ ಕಡಿಮೆ 


— 
pV 


ಯ 2,400 ರೂಪಾಯಿಗಳಿಗಿಂತ ವಾರ್ಷಿಕ 


- 
~ 


ಇನುಅ 


ಕಾವ. 


ವ 


Met bp 
HK 1 
Pa [¥ 
£ 9 
೫ ೫ 
= B 
#4 B 
ಜ 
4 Rp 
H 13 
0 Ke 
} $\ 
g 3 

IFA 
gy 
a 8 
Jae 
95 
ಹ ಖ 
3 D8) 
3 
[e3 <- 
ಚ IP) 
B 4 
3 
3 

le 
B 
3 R 


ರೂಪಾಯಿಗಳನ್ನು ಈ ವರ್ಗಕ್ಕೆ ಕೂಡಲೇ ಒದಗಿಸಬೇಕೆಂದು ಹೇಳಬಯಸುತ್ತೇನೆ. ಈಗ ಜನಗಳಿಗೆ 
ಸಣ್ಣ ಪುಟ್ಟ ಸಾಲಗಳನ್ನು ಯಾರೂ ಕೆ ಇಡುವುದಕ್ಕೆ ಮುಂದೆ ಬರುವುದಿಲವಾ ಯಿಂದ ಸರಕಾರದವರು 


ಅ 
ರೂಪದಲ್ಲೇ ಆಗಲಿ, ಅವರಿಗೆ ಹಣ ಕೊಡು ವ ಏರ್ಪಾಡನ್ನು ಕೂಡಲೇ ಮಾಡಖೇಕು 
ಏನು ಈ ಮಸೂದೆಯನ್ನು ಶೋಷಿತ ವರ್ಗದ ರಕ್ಷಣೆಗೆ ಶರುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ. 
ಅದು ಆ ವರ್ಗಕ್ಕೆ ಅರ್ಥವಾಗಬೇಕಾಗಿದ್ದರೆ ಈ ಒಂದು ವ್ಯವಸ್ಥೆಯ ಯನ್ನು ಕೂಡಲೇ ಮಾಡಬೇಕೆಂದು 
ನಾನು ಸೂಚಿಸಬಯಸುತ್ತೇನೆ. ಹಾಗೇನಾದರೂ ಸರ್ಕಾರದವರು ಕ್ಷಣ : ನಷ ಮಾಡದಿದ್ದರೆ, 
ಈ ಜನ ಸರ್ಕಾರಕ್ಕೆ ಶಾಪ ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಬಂಡವಾಳಶಾಹಿಗಳು ಯಾರು ಇದ್ದಾರೆ. 
ಅವರುಗಳು ಈ ಮಸೂದೆಯ ಆಚರಣೆಯಲ್ಲಿ ಏನಾದರೂ ಒಂದು ದೊಡ್ಡ ದೋಷ ಅಥವಾ 
ಆರೋಪಣೆಯನ್ನು ತರಬೇಕೆಂದು ಕಾಯುತ್ತಾ ಇರುತ್ತಾರೆ. ನಾವು ಸಾಲ ಕೊಡುತ್ತಾ ಇದ್ದುದನ್ನು 
ತಪ್ಪಿಸಿಬಿಟ್ಟರೂ ನಿಮಗೆ ಸಾಲ ಬೇಕಾದರೆ ನಿಮ್ಮ ಕಾಂಗೆಸ್‌ ಸರಕಾರವನ್ನೇ ಹೋಗಿ ಕೇಳಿ ಎಂದು ಆ 
ಬಂಡವಾಳಶಾಹಿಗಳು ಹೇಳಿಬಿಡುತ್ತಾರೆ. ಆಗ ಈ ಜನಗಳಿಗೆ ಅತ್ತ ಕಡೆ ಅಂಗಡಿಗಳಿಂದ ಅಥವ 
ಜಮೀನುದಾರರುಗಳಿಂದ ಸಾಲ ಸಿಕ್ಕುವುದಿಲ್ಲ. ಇತ್ತ ಕಡೆ ಸರ್ಕಾರದಿಂದಲೂ ಅವರಿಗೆ ರಕ್ಷಣೆ ಸಿಕ್ಕದಿದ್ದರೆ. 


[a] 
ಅವರುಗಳ ಪರಿಸ್ಪಿತಿ ತುಂಬಾ ಶೋಚನೀಯವಾಗುತ್ತದೆ. ಆದುದರಿಂದ ಈ ಬಗ್ಗೆ ಕೂಡಲೇ 


ಸರಕಾರದವರು ಏನಾದರೊಂದು ಬದಲಿ ವ್ಯವಸ್ಥೆಯನ್ನು ಮಾಡಬೇಕು. ತಕಾವಿ ಸಾಲವನ್ನಾಗಲೀ 


ಅಥವಾ ರಾಷ್ಟೀಕೃತ ಬ್ಯಾಂಕುಗಳಿಂದ ಸಾಲದ ರೂಪದಿಂದಾಗಲೀ ಆವರಿಗೆ ಹಣ ಒದಗಿಸಿಕೊಟ್ಟದೆ. 


ಏನು ಉದ್ದೇಶವನ್ನಿಟ್ಟುಕೊಂಡು ನಾವು ಈ ಮಸೂದೆಯನ್ನು ತರುತ್ತಿದ್ದೇವೆ. ಆ ಉದ್ದೇಶವು 
ಸಘಲವಾದಂತಾಗುವುದು ಆದುದರಿಂದ, ಕೂಡಲೇ ಸರಕಾರದವರು ಈ ಬಗ್ಗೆ ಕಾರ್ಯಕ್ರಮ 
ಹಾಕಿಕೊಳ್ಳಬೇಕೆಂದು ಒತ್ತಾಯಪೂರ್ವಕವಾಗಿ ತಿಳಿಸಬಯಸುತ್ತೇನೆ. 

ಈಗ ನಮ್ಮದೇಶದಲ್ಲಿ ಹ ಹಾಕಕೊಂಡಿರುವ 20 ಅಂಶಗಳ ಕಾರ್ಯಕಮದಲ್ಲಿ ಈ ೧ದೆಯ 


ಉದ್ದೇಶವನ್ನು ಒಂದಾಗಿಸಿಕೊಂಡು ಸಮಾಜದಲ್ಲಿ ಅನೇಕ ಶತಮಾನಗಳಿಂದ ಬಂದಂಥ ನಳ 


[4] us [a 


ಆಧಿಕಾರಿಗಳ ಎಷ್ಟರ ಮಟ್ಟಿಗೆ ಈ ಒಂದು ಸೌಲಭ್ಯವನ್ನು ತೆಗೆದುಕೊಂಡು ಹೋಗಿ ಯಾರು 
ಸಃ ಫಲಿತಾಂಶ 


ಧಾ £ CEE RL; WL — 
ವಿರೋಧ ಪಕ್ಷದವರು ಇ ಇಲ ಲ ಅವರೆಲ್ಲಾ ಬಹಿಷಾರ ಪಾಕಿ ಹೂರಗೆ ಹೋಗಿದ್ದಾರೆ. ಇವತ್ತಿನ 


[07 


ಆ 


[¥ 


ರದ ಆಧಿಕಾರಿ 


p) 


ರಾ 


[ej 


248 
ಸರ; 


3, ೫ 
IFA 

_ H 
ot 

ಠವ 
Je 
5 
೫ 
[a ೧) 
[ad 5 


A: 
£1 
J ¥ 
‘Hy ಪೆ 
3 6 
£ 

7 ಹ 
3 1 
KO 
ot 
RA 
8) 

p KM 
Bs BH 


ತಿಸಿ. ಈ 


—_ 


i 
ವ 


ಹ 


$ 


ತಂದಿರತಕ್ಷ ಮಸೂದೆಯನ್ನು 


ಜನವರಿ, 1975) 


ದ 


i4 


ಸಂಸದೀಯ ಪಟು 249 


ವಿಧಾನಮಂಡಲದ ಸ್ಟಾಯತ್ತತೆ ಕುರಿತು * 


Sri A.K. Subbaiah - Yesterday. I raised a Point of Order and 


we had discussion and the ruling has not been given. 


Mr. Chairman - I gave my observation and the House was 
adjourned {or some time. We had discussion in the chambers about 
some of the points raised by the Leader of the Opposition and some 
other hon'ble members in this House regarding the independence of the 
Legislature Secretariat and concerned matters. The Hon'ble Minister 
for Parliamentary Affairs has given an assurance that there is already 
a move to give effect to the independence of the Legislature Secretariat 
having in view what is happening in Lok Sabha and Rajya Sabha. [ 
hope the hon'ble Minister for Parliamentary Affairs will enlighten us as 
to what he has in mind about this independent Legislature. 


ಈ ಕೆಎಚ್‌. ರಂಗನಾಥ್‌ (ವ್ಯವಸಾಯ ಹಾಗೂ ಸಂಸದೀಯ ಶಾಖೆಯ ಸಚಿವರು):- 
ಮಾನ್ಯ ಸಭಾಪಶಿಗಳೇ. ನಾನು ನಿನ್ನೆ ತಮ್ಮ ಮೂಲಕ ಈ ಸಬೆಯ ವಿರೋಧ ಪಕ್ಷದ ನಾಯಕರಿಗೆ 
ಮನವಿ ಮಾಡಿಕೊಂಡಿದ್ದೆನು, ಏನೆಂದರೆ. ರಾಜ್ಯಾಂಗದ ಮೂರು ಕಲಂಗಳು ಎಂದರೆ 87, 229 
ಮತ್ತು 309 ಇದರ ಪ್ರಕಾರ ಈ ಬಿಲ್ಲನ್ನು ತೆಗೆದುಕೊಂಡು ಬಂದಿದೆ ಎಂದು, ಈ ಸಭೆಯ ಮತ್ತು 
ಕೆಳಮನೆಯ ಮಾನ್ಯ ಸದಸ್ಯರ ಕಳವಳ ಏನಿದೆ ಅಂದರೆ, ಲೆಜಿಸ್ಟೇಚರ್‌ ಸೆಕಟೇರಿಯಟ್‌ನ್ನು 
ಸ್ವತಂತ್ರವಾದ ಒಂದು ವಿಭಾಗ ಮಾಡಬೇಕು ಎನ್ನುತಕ್ಕುಥಾದ್ದು. ಅದಕ್‌ ಬೇಕಾಗಿರತಕ್ಕ ವಾತಾವರಣವನ್ನು 
ನಿರ್ಮಾಣ ಮಾಡಬೇಕು ಎನ್ನುವ ಕಳಕಳಿ ನನಗೂ ಇದೆ. ಇದರ ಬಗ್ಗೆ ಸರ್ಕಾರ ತೀವವಾದ ಆಸಕ್ತಿಯನ್ನು 
ವಹಿಸಿದೆ. ಇದನ್ನು ಜಾಗ್ರತೆಯಾಗಿ ಮಾಡುತ್ತೇವೆ ಎಂದು ನಿನ್ನೆ ಹೇಳಿದೆ. ಇವೊತ್ತು ನೌಕರರ ಬಗ್ಗೆ 
ಅವರ ನೇಮಕ ಮತ್ತು ಅವರ ಸರ್ವೀಸ್‌ ಇದರ ಬಗ್ಗೆ ನಿಯಮಗಳು ಇದ್ದರೂ ರೂಲ್ಸ್‌ ಪಕಾರ 
ಇದನ್ನು ಮಾಡಬೇಕು. ಇದಕ್ಕೆ ಆಕ್ಟ್‌ ಇಲ್ಲದೆ ಇರುವುದರಿಂದ ಇಷೊತ್ತು ಆಕ್ಟ್‌ ಮಾಡತಕ್ಕ ಅವಶ್ಯಕತೆ 
ಇದೆಯೆನ್ನುವ ದೃಷ್ಟಿಯಿಂದ ಈ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದೇವೆ. ಸರ್ಕಾರ ಈ ಬಗ್ಗೆ ಶೀರ್ಮಾನ 
ತೆಗೆದುಕೊಂಡ ಕೂಡಲೇ ಆಯಾಯಾ ವಿಭಾಗಗಳಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು 
ದೊರಕಿಸಿಕೊಡಬೇಕೋ ಅಷ್ಟು ಮಟ್ಟಿಗೆ ದೊರಕಿಸಿ ಕೊಡುತ್ತೇವೆ. ಈ ಸಂದರ್ಭದಲ್ಲಿ ಒಂದು ಮಾಠನ್ನು 
ಹೇಳುವುದಾದರೆ ಆ ಆಗಾಗ್ಗೆ ಲೋಕಸಭೆ ಮತ್ತು ರಾಜ ಸಬೆಯ ಅ ಅಧ್ಯಕ್ಷರುಗಳ ನಾಯಕತ್ವದಲ್ಲಿ ವಧಾಸ 


ಷತ್ತು ಮತ್ತು ವಿಧಾನ ಸಭೆಗಳ ಸಜೇತಕರುಗಳ ಸಮ್ನೇಳನಗಳನ್ನೂ ಕರೆಯುತಲೇ ಇರುತ್ತಾರೆ. 


"gd 


250 ಎಸ್‌. ತಿವಪ್ರ 


ಆಗ ಇದನ್ನು ಯಾವ ರೀತಿ ಸಡೆಸಿಕೊಂಡು ಹೋಗಬೇಕೆಂಬುದನ್ನು ಅಲ್ಲೆ ಪ್ರಸ್ತಾಪ ಮಾಡುತ್ತೇವೆ. 
ಆನಂತರ ಅಲ್ಲೆ ತೆಗೆದುಕೊಂಡ ತೀರ್ಮಾನಗಳನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸುತ್ತೇವೆ. ಆದರೆ ನಾನು 
ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ. ಏನೆಂದರೆ, ಅಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಲ್ಲಿ 
ಸ್ಪಲ್ಪ ನಿಧಾನವಾಗಬಹುದೇ ಹೊರತು ಅದನ್ನು es ಪ್ರವೃತ್ತಿಯನ್ನು ಸರ್ಕಾರ 
ಮಾಡುವುದಿಲ್ಲ. ನಾನು ನಮ್ಮ ರಾಜ್ಯದ ಮಟ್ಟಿಗೆ ಹೇಳುವುದಾದರೆ ಸ್ಪಾತಂತ್ರ್ಯ ಪೂರ್ವ ಮತ್ತು 
ಸ್ಥಾತಂತ್ರ್ಯಾ ನಂತರವೂ ಕೂಡ ಇದುವರೆಗೂ ಶಾಸಕಾಂಗಕ್ಕೆ ಸಾಂಪ್ರದಾಯಿಕವಾಗಿ ಎಷ್ಟು 
ಮಾನ್ಯತೆಯನ್ನು ಕೊಡಬೇಕಾಗಿದೆಯೋ ಅಷ್ಟನ್ನೂ ಕೂಡ ಕೊಟ್ಟುಕೊಂಡು ನಡೆಸಿಕೊಂಡು 
ಬಂದಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸಿಕೊ ೂ೦ಡು ಹೋಗಬೇಕೆನ್ನುವುದಾ ದಾದರೆ ಮುಂದೆ 
ನಾವು ತೀರ್ಮಾನ ತೆಗೆದುಕೊಳ್ಳುವಾಗ, ನಿಯಮಾವಳಿಗಳನ್ನು ಮಾಡುವಾಗ ರಾಜ್ಯ ಸಭೆ ಮತ್ತು 

ಕ ಸಭೆಯಲ್ಲಿ ಏನು ನಿಯಮಾವಳಿಗಳನ್ನು ಇಟ್ಟುಕೊಂಡಿದ್ದಾರೆ. ಅದನ್ನು ಆಳವಡಿಸಿಕೊಳ್ಳುತ್ತೇವೆ 
ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇ 


ಕೊನೆಯದಾಗಿ ಮಾನ್ಯ ಸದಸ್ಯರಲ್ಲಿ ನಾನು ಕೇಳಿಕೊಳ್ಳುವುದಾದರೂ ಇಷ್ಟೆ, ನಾವು ಈಗ 
ಸದನದ ಮುಂದೆ ತಂದಿರತಕ್ಕ ಈ ಮಸೂದೆ ಏನಿದೆ, ಇದು ನಮ್ಮ ನೌಕರರ ಹಿತದೃಷ್ಟಿಯಿಂದ 
ತಂದಿರತಕ್ಕದ್ದರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರೂ ಮತ್ತು ಸಭೆಯೂ ಈ ಮಸೂದೆಯನ್ನು 
ಪಾಸ್‌ ಮಾಡಿಕೊಳ್ಳಬೇಕೆಂದು ಮಾನ್ಯ ಅಧ್ಯಕ್ಷರ ಮುಖಾಂತರ ಕೇಳಿಕೊಳ್ಳುತ್ತೇನೆ. 


ಶ್ರೀ ಎಕೆ. ಸುಬ್ಬಯ್ಯ :- ಮಾಸ್ಯ ಸಭಾಪತಿಯವರೇ, ಮಾನ್ಯ ಸಚಿವರು ಏನು 
ಆಶ್ಚಾಸನೆಯನ್ನು ಈ ಸಭೆಗೆ ನೀಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡುತ್ತೇನೆ. ಆದರೆ ಈಗ 
ಅವರು ಕೊಟ್ಟ ಹೇಳಿಕೆಯನ್ನು ಅರ್ಥಮಾಡಿಕೊಂಡರೆ ನಮ್ಮ ಶಾಸಕಾಂಗದ ಕಾರ್ಯಾಲಯ ಏನಿದೆ, 
ಇದಕ್ಕೆಯಾವ ರೀತಿಯ ಸ್ಥಾಯುತ್ತತೆಯನ್ನು ಕೊಡಬೇಕು ಎಂಬುದನ್ನು ನಾ ಪಾವ ಮೊದಲೇ ನಿರ್ಧಾರ 
ಮಾಡಬೇಕಾಗುತ್ತದೆ. ಏಕೆಂದರೆ ಮಾನ್ಯ ಮಂತ್ರಿಯವರು ಮಾತನಾಡುತ್ತಾ ಲೋಕಸಭೆ ಮತ್ತು 
ರಾಜ್ಯ ಸ ಸಭೆಗಳಲ್ಲಿ ಯಾವ ಮ ಅವುಗಳನ್ನು ನೋಡಿ ಇಲ್ಲಿಯೂ ಅಳವಡಿಸಿ 
ಕೊಳ್ಳುವುದಕ್ಕೆ ಪಫೆಯತ್ನ ಮಾಡುತ್ತೇವೆ ಮತ್ತು ಪ್ರಿಸೈಡಿಂಗ್‌ ಆಫೀಸರ್ಸ್‌ ಕಾನಫರೆನ್ಸ್‌ನಲ್ಲಿ ಏನೇಮು 
ಅಭಿಪ್ರಾಯ ಬರುತ್ತದೆ ಅದನ್ನೂ ಇದರಲ್ಲಿ ಅಳವಡಿಸಿಕೊಳ್ಳುವುದಾಗಿ ಹೇಳಿದ್ದಾರೆ. ಇವರು 
ತೆಗೆದುಕೊಳ್ಳತಕ್ಕ ತೀರ್ಮಾನ ಯಾವ ರೀತಿ ಇರುತ್ತದೆ, ಪಾರ್ಲಿಮೆಂಟ್‌ನಲ್ಲಿ ಯಾವ ರೀತಿ ಕಾನೂನು 
ಇದೆ, ಇದನ್ನು ನೋಡಿಕೊಂಡು ಇವರು ತೀರ್ಮಾನ ತೆಗೆದುಕೊಳ್ಳುವಾಗ ಕ್ಲಾಜ್‌ 18) (ಬಿ) ಸಲ್ಲಿ 


£ 
t 

Po 
4 
gE 
jf 


ಇಲ್ಲಿ ತೆಗೆದುಕೊಳ್ಳುವುದಕ್ಕೆ ಬರುತ್ತದೆಯೇ? ಆದುದರಿಂದ ನಾನ 
ಹೇಳುವುದೇನೆಂದರೆ ಆ ತೀರ್ಮಾನ ತೆಗೆದುಕೊಳ್ಳುವವರೆಗೂ ಇದನ್ನು ಡಿಲಿಟ್‌ ಮಾಡಿ ಉಳಿದುದನ್ನು 


Ned 
ಬ ಮ್ನ ಇನೆ. 
ಅಂಗೀಕರಿಸುವುದು ಸೂಕ್ತವೆಂದು ನಾನು ಹೇಳಬಯಸುತ್ತೇನೆ. 


ಸಂಸದೀಯ ಪಟು 2 


Ul 
fads 


ತೀ ಎಂ. ರಘುಪತಿ :- ಮಾನ್ಯ ಸಭಾಪತಿಯವರೆ, ಈ ಸಂದರ್ಭದಲ್ಲಿ ನನ್ನ ಒಂದು 
ಚಿಕ್ಕ ಮನವಿಯನ್ನು ಸರ್ಕಾರಕ್ಕೆ ತಿಳಿಸಬಯಸುತ್ತೇನೆ. ಮಾನ್ಯ ಸಂಸದೀಯ ವ್ಯವಹಾರಗಳ 
ಮಂತ್ರಿಯವರು ಏನು ಆಶ್ವಾಸನೆಯನ್ನು ಈ ಸದನಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡುತ್ತೇನೆ. 
ನಮ್ಮ ಕಾರ್ಯಾಲಯಕ್ಕೆ ಸ್ವಾಯತ್ತತೆಯ ಪ್ರಕಾರ ಅಧಿಕಾರವಿರಬೇಕೆಂಬುದೇ ನಮ್ಮ ಇಚ್ಛೆ. ಆದರೆ 
ಈ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಯವರಿಗೆ ನಾನು ಹೇಳುವುದಿಷ್ಟೆ ಈ ಬಗ್ಗೆ ಕಾಯಿದೆಯನ್ನು 
ಬಹಳ ವಿಳಂಬಪಾಗದ ರೀತಿಯಲ್ಲಿ ತರಬೇಕು. 


Irequest the Hon'ble Minister for Agriculture and Parliamentary 
Affairs to constitute a Joint Select Committee of both the Houses in 
consultation with the Hon'ble Speaker of the Legislative Assembly and 
the Hon'ble Chairman of the Legislative Council so that they can Study 
the details relating to the type of legislation to be brought to give effect 
to the independence of the Legislature, the service conditions and other 
aspects. They can consider the working of the Lok Sabha and Rajya 
Sabha Secretariats and also the working of the Legislature Secretariats 
in the neighbouring States. I am speaking this not on any party basis. 1 
am speaking this without bringing any political issues here. 


Mr. Chairman - It is not a party issue. 


Sri M. Raghupathy - If such a Committee is constituted, it is 
possible for them to give their report within 15 days or a month. By the 
time when we meet next. We will have atleast an independent State 
Legislature Secretariat Wing. It will make both the Houses a very 
effective instrument in solving the various problems of the people and it 
will help not only the Opposition but also the Government. It will be 
very much helpful to the Government. With these words, I request the 
Hon'ble Minister to accept my proposal. 


Mr. Chairman - What the Hon'ble Member wants is. a small 
Joint Committee of both the Houses be constituted. 


252 ವಿಸ್‌. ಶಿವ್‌ 


Sri M. Raghupathi - Sir, I request the Government through 
you to apply its mind once again to reconsider the suggestions given by 
the Leader of the opposition regarding Article 187 clause (2) of the 
Constitution. Let the Government takes a decision in the larger interest 
of the State. 


Sri D.B. Chandregowda - Sir, when the hon'ble Minister was 
good enough to give an assurance to the House that we would follow 
such principles adopted both in the Lok Sabha and the Rajya Sabha. 
further constitution of the Joint Select Committee would delay the matter. 
This is my submission. So, we can leave the matter to the best judgment 
of the Parliamentary Affairs Minister. Because he came out with 
practically accepting the apprhensions which was prevailing in the minds 
of the Leader of the Opposition and the Members of the Opposition in 
general. Therefore, 1 feel at this point it is better to leave the matter to 
the Minister. 


Sri A.K. Subbaiah - In view of the assurance given by the 
hon’ble Minister bringing Legislature Secretariat Staff also within the 
purview of the Bill it becomes infructuous. Because when we are 
granting an independent status to the Legislature Secretariat, when we 
are making separate rules and laws, that cannot be brought within the 
purview of this Act. Therefore, what I suggest is that we should delete 
that clause within the purview ofthis Act and rest of the Bill be passed. 
They can bring a bill relating to the Legislature Secretariat after the 


whole thing is finalised. 


Sri D.B. Chandregowda - Sir, the whole concept is involved 
in the present Bill, and that was not the agreement which we arrived at. 
Practically we are not granting any power to the Government. The 
Legislature is an independent body as a whole. We are not granting any 


power to the Govemment while framing the rules. 


ಸಂಸದೀಯ ಪಟ 25 


ಬು 


Sri A.K. Subbaiah - Through this Law it is going to degrade 
the status of the Legislature. That is why J am asking you to delete that 
clause. Therefore, in larger perspective that clause should be deleted 
and without discussion this Bill can be passed here. We can bring a 
separate Bill, in respect of the Legislature Staff consequent upon the 
assurance given by the hon'ble Minister, Otherwise, we are degrading 


ourselves....... 


Sri M. Raghupathi - Sir, by referring this matter either to the 
Joint Select Committee or the Joint Legislture Committee of this House, 
it will not delay. In order to expedite the matter and by such reference 
the issue will become more effective. If the Government were to 
introduce a Bill in this session itself giving effect to have a separate 
Independent Legislature we will gladly accept it. Let them not delay 
this matter. Let the Govemment draft a Bill in consultation with the 
Leaders of the Opposition of both the Houses. It can be done without 
any delay. 


Mir. Chairman - The Hon'ble Minister for Parliamentary Affairs 


1s also having interest in this matter. 


Sri H. Srikantaiah - Sir, from the observations at the 
commencement of the discussion of this question, the House was given 
to understand that some gentlemens’ agreement had been arrived at 
under your distinguished Chairmanship. Now, as things are moving on 
and views are being expressed I would like to enquire whether the 
agreement arrived at to have a smooth passage of this Bill on the 
assurance given by the hon'ble Minister for Parliamentary Affairs stands 
on the generosity and spirit of understanding on the part of the 
distinguished Leader of the Opposition. Because we want this Bill should 
be passed unanimously. I hope the Leader of the Opposition will support 


the Bill on the assurance given by the hon'ble Minister. 


[8] 
KT 
pS 
ಸ 
[N 

{ 

W 


Secondly. hon’'ble Member Mr. Raghupathi urged that we may 
sit one day to pass the amending Bill. I very humbly feel that it would be 
unnecessary once we dispose of the Act when the hon'ble Minister of 
Parliamentary Affairs has been kind enough to hand over an assurance 
to this August House. Therefore, I humbly feel that the Leader of the 
Opposition would be gracious and generous in supporting this Bill. Ialso 
feel that Government would not hasten to initiate measures to make this 
Legislature a independent body as it did so in other matters. 1 hope the 
Leader of the Opposition would also promote a spirit of understanding 
in supporting this measure. We want to proceed in a spirit of harmony 
and understanding in this House. I would also appeal to the leader of 
the Opposition to the view this question not from a different angle 
altogether. 1 would also appeal to the distinguished Chair to promote 


catalytic effect in this direction. 


Sri Gundaiah Setty - Sir, any legal lacuna or defect cannot be 
cured by any kind of assurances, agreements, dialogues and discussions 
between the parties concemed, By merely coming to an understanding 
or by mere assurances if legal defects can be cured, I do not know 
where we will end. Legal defect is a legal defect; legal lacuna is a legal 
lacuna and that has to be cured. We have to understand this principle 


and amive at a settlement. 


Sir D.B. Chandre Gowda - I have yet to understand the 
misapprehansion which is still in the minds of my friends in the Opposition. 
As could see, no where in this whole Bill is there anything which 
seeks to regulate the working conditions of the staff of the Legislature. 
The only subtle difference we can make out in this Bill is concurrence 


from the Government instead of concurrence from the Governor. 


Sri A.K. Subbaiah - That is retrograde. 


ಸಂಸದೀಯ ಪಟು 255 


Sri D.B. Chandre Gowda - After all, in a larger sense Governor 
is nothing but the Government. 


Sri VS. Krishna Iyer - Then why remove that? 


Sri D.B. Chandre Gowda - We are giving a lead tothe whole 
of India, Nobody has thought of invoking clause (2) of article 287. My 
submission is that a comprehensive measure under this Bill has been 
brought to regulate the service conditions. Keeping this in view, we had 
discussions and we had assurance from the Hon'ble Minister. Now by 
going back to the original position will it not take away the assurance 
given by the Hon'ble Minister on the floor of the House. This assurance 
came because of the general agreement we have arrived at. Having 
arrived at that agreement, it still stands. While framing the rules, the 
views of the Chairman and Speaker shall be taken into consideration. 
While framing the rules we will be guided by the rules of Lok Sabha 
and Rajya Sabha and other State Legislatures. Keeping all these in 
View, if we want to take away clause (2) of article 187 pertaining to 
State Legislature, it will take away the essence of the Bill itself. So, in 
view of the assurance given by the Hon'ble Minister, let us go on with 
the Bill and see what beat can be done while framing the rules thereunder. 


Sri A.K. Subbaiah - In view of the assurance given by the 
Hon'ble Minister, this particular portion of the Bill which applies to the 
State Legislature Secretariat becomes irrelevant; it will have no 
relevance and it becomes infifuctuous. In view of the assurance given 
by the Hon'ble Minister it is proper to delete such portion and enact the 
rest of the law. Otherwise it becomes improper. Why should we enact 
this law now? Let a separate law be brought afterwards. 


Sri R. Dayananda Sagar - Sir, I am sorry 1 was not here when 
the Hon. Minister gave the assurance and so Ido not know what the 
assurance is. 


> 
Un 
[ey 
{ 
¥ 
ಟ್ಟ 


Mr. Chairman - The assurance was that the rules and 
regulations will be framed on the model of the rules and regulations of 
Parliament. 


Sri R. Dayananda Sagar - Since we are making a law we will 
have to adhere to clause (2) of article 187 which says that it has to be 
regulated by law. We will honuor the assurance given by the Hon. 
Minister. If not today, it may be brought within a week or so. If we want 
to do it we will have to do it in accordance with clause 2 of that article. 
In this connection T may mention and it is known to every body that the 
Legislature is a sovereign body, the highest body in this State. There is 
the Cabinet on one side, the Opposition on the other and we are all parts 
and you, Sir, sit as the embodiment, the very essence of democracy and 
your position should not at any cost be subjected to any authority 
whatsoever because all of us put together are embodied in one Chairman. 
It will be degrading the very dignity of this House if yourself were to be 
subjected by the Government making the rules. They want to make the 
rules in consultation with the Presiding Officers. They will consult you. 
Ninety-nine per cent 1 am sure they will honour it and if by I per cent 
they do not honour it, it will amount to dishounuring the very democracy 
itself. The Executive, the Judiciary and the Legislature are independent 
and sovereign in their own domains. We have to keep up that, that we 
are making laws here as the Supreme authority. Except making a man 
a woman and a woman a man: the rest of the powers vests with this 
body, 

Smt. Octavia Albuquerque - Sir, the hon. members made a 


reference to making a man a woman and a woman a man. 


Sri R. Dayananda Sagar - In Britain they say that the British 
Parliament excepting making a man a woman, anything else, they can 
do. 


ಸಂಸದೀಯ ಪಟು 


[Ne] 
‘n 
2 


Mr. Chairman - That is what she is objecting to. 


Sri K.H. Ranganath - Modern science has contributed to that 
also. It was written when science had not developed to such an extent 


aS NOW, 


Sri R. Dayananda Sagar - I only want to drive to the mind of 
the legislators that the supremacy of the legislature is so high. There is 
nothing higher than legistature. That being the case, with alfhumility 1 
submit the Chair should not be subordinate to any other head. If the 
hon. Minister has given an assurance and if he comes forward with an 
assurance that he is going to bring an amending Bill, we will be happy. 
He must incorporate in that Bill that the position of the Speaker and 
Chairman shall always be kept high I may say, your position is equal to 
the position of Chief Justice. If I may say, I am not committing any 
contempt of the court, yor position is higher than the Chief Justice of 
the High Court because your are the fountain head of all laws, rules and 
regulations. Everything emanates through you and this House. You are 
the replica of this House. That is why Art. 187 (2) says. 


"The Legislature of a State may by law regulate the recruitment 
and the conditions of service of persons appointed, to the Secretarial 
staff of the House or Houses of the Legislature of the State.” 


In the absence of this law being made, you follow under Art, 
187 (3) where it says : 


Until provision is made by Legisalture of the State under 
clause(2), the Governor may, after consultation with the Speaker of the 
Legislative Assembly or the Chairman of the Legislative Council. as 
the case may be. make rules regulating the recruitment. and the conditions 


of service of persons appointed, to the secretarial staff of the Assembly 


258 ಎಸ್‌. ತಿವಪ್ರ 


or the Council, and any rules so made shall have effect subject to the 
provisions of any law made under the said clause." 


I complement the Minister for having come forward with this 
kind of law. But at the same when we are making law, make it correctly. 
Let the posterity thank and praise you for all you have done. 


Sri K.H. Ranganth - Sir, somehow 1 feel that the Art. 187 is 
not properly understood. It says : 


“The House or the each House of the Legislature of a State 
shall have a separate secretarial staff." 


Your powers are derived under the constitution. It is only in 
respect of secretarial staff of the legislature that the other sub articles 
are there. As it is, you and the Speaker in the other House have taken 
proper care in respect of staff working under you. We have got staff 
and for its recruitment and conditions of service as it is. rules are framed 
but not by means of an Act under Art 187 (2) of the Constitution but 
under Art 187 (3). You know the procedure followed ‘in making the 
rules. Those rules are now approved by the Governor. Even then the 
procedure is, it goes through the Government. Now the Government . 
has come forward with this Bill under Art. 187. In the preamble to the 
Bill we have stated that we are bringing this Act under Art. 187. The 
Chairman and the Speaker derive powers under the Constitution and 
nobody has got the right to take away your powers. In respect of 
recruitment and conditions of service of staff that work under you, this 
provision is and for enforcement of that power we have to pass an Act. 
That is why we have brought this. Ido not want to go into other aspects. 
Any way you were kind enough to meet in the morning and we come to 


some understanding. Of course, with due respect to my friends I must 


ಸಂಸದೀಯ ಪಟು 259 


say that we should not divule what transpired there. We should only 
bring out what understanding was reached there. 


The hon. members Sri Gundiah Setty's objection was whatever 
illegality committed cannot be cured. No illegality is done. 


Sri Gundiah Setty : 1 said if any. 


Sri K.H. Ranganath : There is nothing according to me. The 
Chair has also said several times that we cannot sit in Judgment whether 
a Bill is ultra viresor unconstitutional. In this Bill there is no illegality. 1 
do not want to divulge what transpired. We met and discussed and 1 
should make an open offer in the House what the mind of the Govemment 
is. According to you it was expected that I should make a statement 
that while framing the rules. the rules that are prevailing in the Rajya 
Sabha and Lok Sabha should be followed. 


Sri A.K. Subbiah : Under what provisions of law it is under 
this Act. 


Sri K.H. Ranganath : 1 shall leave it at that. Ido not think it 
would be a good precedent that while a Bill is taken up for consideration 
we can discuss such things. If my friend is not willing. Iam even now 
prepared to bring an amendment. In that case it is not in the interest of 
the Secretarial staff working under you. 


Sri A.K. Subbiah : Bring an amendment as suggested by me. 
It would be in the best interest of the Legislature Secretariat staff. 


Sri K.H. Ranganath : Was that the understanding we reached 


inthe morning. 


Sri A.K. Subbaiah : I am only suggesting that it would be 
proper in view of the assurance given by the Minister to deal with that 


260 ಎಸ್‌, ತಿವಪ್ರ 


aspect of the Bili. It will be in the best interest of the secretarial staff 
that this is deleted. 


Mr. Chairman : We were all there. The whole idea of meeting 
the Leader of the Opposition. Parliamentary Affairs Minister and other 
members who are interested in the parliamentary affairs was to create 
and give an independent status to the Legislature Secretariat. This 
process is going on the whole country. This is a new process. So far no 
legislature has made an Act. Everybody is thinking of a mode! Bill as 
suggested by the Presiding Officers and that has not become operative. 
Even the Parliament has not passed an Act. They are having a set of 
rules framed and approved by the President of India. Those rules are 
under operation in the Parliament. Of course in the morning the Minister 
for Parliamentary Affairs agreed that he will also like to have some set 
of rules adopted here on par with the Parliament. I think he has agreed 
to what all we wanted. On that agreed formula we will pass this Bill. If 
an amendment is necessary or any other law is necessary to fulfill the 


gap. he will come forward with an amendment. 


The Hon'ble Minister said that if any alteration is required that 
will also be made. That is a gentleman's assurance. The Government is 
also sincere; 1 do not say they are not sincere. In view of the Speaker's 
letter and the Prime Minister's letter. they have seriously thought over it 
and they are very shortly bringing in a measure to give independence to 
the Legislature on the model of the Lok Sabha and Rajya Sabha. There 
is one apprehension in the mind of the Leader of the Opposition about 
the Rule Making Power as contemplated in article 187 (2). He feels 
that the Government may take away certain privileges. 1 request the 
Hon'ble Minister to clarify the position. 


Sri K.H. Ranganath : It is very kind of you. Sir.. As you are 


aware. the existing procedure is that the Chairman and the Speaker 


ಸಂಸದೀಯ ಪಬು 261 


constitute the Board, and this Board gives ideas in respect of rules to be 
framed, about the staff and other things. and those ideas are accepted 
usually by the Government without any amendment may be here and 
there might have been some small deviations. Usually the Government 
will just carry on the proposals made by the Board consisting of the 
Chairman and the Speaker. The Chairman and the Speaker are the sole 
authority in respect of rules that are going to be framed though the Law 
Department drafts them, it is on the views of the Board that they do it. 
I is not the intention of the Government to frame rules as we feel and 
place it before the Board thinking as if the Board is nothing. It is not that 
procedure that is adopted. It is the Board that gives instructions about 
the rules that are to be framed. That procedure is going to be kept up. 
We have not said that the existing set up is going to be disturbed or 
taken away. With this clarification, I think ............ 


Sri M. Raghupathy : According to the existing procedure 
which are the cadres for which the Chairman and the Speaker have 
powers to selelct? They have power to recruit only persons for Class IV 
and Class Ill posts. I would request the Hon'ble Minister to clarify the 
position. 


Sri K.H. Ranganath : Sir, you are there in the Legislature for 
quite a long period. Wé are not supposed to discuss any of these things 
on the Floor of the House. We are not supposed to comment even on 
the Budget of the Legislature. My friend Sir Raghupathy seems to be 
under the impression that you have got powers to recruit only upto 
Class II] and not beyond that. It is not like that. Supposing when you 
frame rules or introduce any new ideas why should there be any 


apprehension that the Government is not going to accept it? 


Sri R. Dayananda Sagar : Will the rules be placed on the 
Table of the House? 


262 ಎಸ್‌. ಶಿದಪ್ರ 


Sri K.H. Ranganath : Sir, the hon. member is not cross- 
examining me; he is cross-examining the Chair. When rules are framed, 


copies can be provided to the Members also. 


Sri M. Raghupathy : Sir, we want a categorical assurance 
from the Hon'ble Minister about the points raised, He may refer it to the 


Joint Select Committee. 


ತೀ ಕೆ.ಎಚ್‌. ರಂಗನಾಥ್‌ : ತಮ್ಮ 

ಒಂದು ಕಮಿಟಿಗೆ ಕೊಡತಕ್ಕಂಥ ವಿಚಾರಕ್ಕೆ ನಾನು ಭಾಗಿಯಾಗುವುದಕ್ಕೆ ಇಷ್ಟಪಡುವುದಿಲ್ಲ. ತಮ್ಮ 
ಸ್ಥಾಪಿಗೆ ಸಂಬಂಧಪಟ್ಟ ರೆಕೂಟ್‌ಮೆಂಟ್‌ ರೂಲ್ಫ್‌ ಕಂಡಿಷನ್ಸ್‌ ಆಫ್‌ ಸರ್ವೀಸ್‌ ಮಾಡತಕ್ಕ ಅಧಿಕಾರ 
ತಾವು ಮತ್ತು ಕೆಳಮನೆಯ ಅಧ್ಯಕ್ಷರು ಇರತಕ್ಕ ಬೋರ್ಡಿಗೆ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರವನ್ನು 
ಒಂದು ಕಮಿಟಿಗೆ ವಹಿಸಿಕೊಡತಕ್ಕಂಥಾದ್ದಕ್ಕೆ ನಾನು ಭಾಗಿಯಾಗುವುದಕ್ಕೆ ಸಿದ್ಧನಿಲ್ಲ. ತಾವು ಏನು 
ಮಾಡಿ ಕಳುಹಿಸುತ್ತೀರಿ. ಅದನ್ನು ಸರ್ಕಾರ ವಿಚಾರ ಮಾಡುತ್ತದೆ. ಅದರಲ್ಲಿ ಯಾವುದನ್ನೂ ಬದಲಾವಣೆ 
ಮಾಡುವ ಪರಿಪಾಠ ಇಟ್ಟುಕೊಂಡಿಲ್ಲ ಎಂದು ನಾನು ಹೇಳಿದ್ದೇನೆ. ಜಾಯಿಂಟ್‌ ಸೆಲೆಕ್ಟ್‌ ಕಮಿಟಿಗೆ 
ಯಾವುದನ್ನು ಕಳುಹಿಸಬೇಕು? 


ಮ್ಮ ಮತ್ತು ಸ್ಲೀಕರ್‌ರವರ ಅಧಿಕಾರವನ್ನು ಬೇರೆ 


That is why Iread Article 187 (1); it says :- 


“The House or each House of the Legislature of a State shall 
have a separate secretarial staff.......... 


Sri M. Raghupathy : The House mean the members of the 
House, and staff means the Secretariat. 


What I was submitting is that not only the recruitment of the 
staff but also the functioning of the Legislature Secretariat should be 
independent. The Legislature wing shoud be independent of the 


Executive. 


Sri R. Dayananda Sagar : 1 have carefully followed the Hon. 
Minister's talk. His talk amounts to this : that you will be the draftman 


and that your draft will be scrutinised by the Cabinet. 1 am not in favour 


ಸಂಸದೀಯ ಪಟು 263 


of reducing the position of the Chairman and the Speaker to that of a 


draftman. 1 want their law to prevail, 


Sri K.H. Ranganath : I never meant that the Speaker and the 
Chairman to be the draftmen. With all humility I apologise if 1 am 
understood like that ; I am really sorry for that. 


Sri A.K. Subbiah : The position of the Chairman is reduced to 
that of a Consultative Committee. 


Sri K.H. Ranganath : I never meant in that way, 


Sri R. Dayananda Sagar : I fully agree with the assurance 
given by the Minister. My only point is this : the Hon. Minister said that 
under your leadership it will be drafted and under the leadership of the 
Chief Minister it would be corrected. This is what going to happen. Ido 
not want to dilute the position of the Speaker and the Chairman. I would 
better resign and be in the street rather than to be a party to such a 
piece of legislation. 


Sri K.H. Ranganath : I do not want the man with that 
thundering voice to remain outside the house. 


Mr. Chairman : The entire House has agreed that the 
Legislature Secretariat should be an independent unit. The Legislature 
belongs to the whole House. The House contains all the parties. 
Therefore this is not a partisan House. The issue concerns with the 
dignity of the legislature and its duties. In order to function independently, 
we want to have an independent legislature independent of the executive. 
That is the main purpose of this bill. Having that in view the Minister for 
Parliamentary Affairs gave an assurance on the floor of the House that 
they are pursuing in the same direction and that they are going to maintain 


not only the form but also in the spirit. He has given an assurance that 


264 ಎಸ್‌. ತಿವಪ್ರ 


he is going to bring in a certain measure which will be in total conformity 
with the Lok Sabha Secretariat. I was expecting this assurance from 
the government side and that assurance was come. If that is the situation. 
Ithink, we have won our point. When the spirit of having an independent 
legislature Secretariat is accepted on the model of the Lok Sabha. 1 
take it that itis a commitment on the part of the Government. I have full 
confidence in the assurance of the Minister. We shall respect his views. 
A quick decision should be taken to frame the rules in confermity with 
the Lok Sabha as promised here. This is a gentleman's agreement. I 


think we can pass this Bill. He will implement the assurance. 


Sri K.H. Ranganath : I have already moved in this direction 
Since you have assumed office very recently, you are not aware of the 
development. The file in that respect has been initiated. we are at that 
stage. Therefore this is not just an assurance. 1 am happy to announce 
here that we have already initiated the file in making the Legislature 


Secretariat as an independent unit. The file is already in motion. 


Sri A.K. Subbiah : 1 have got fully faith in the assurance of 
the Hon. Minister, My only anxiety is to make this law a perfect: let us 


remove teh infructuous clauses from the bill. 
Mr. Chairman : Itis a good principle. 
(ವಿ.ಪ. ನಡವಳಿಕೆ ದಿನಾಂಕ : 23ನೇ ಆಗಸ್ಟ್‌ 1978) 


—k— 


ಭಾಗ-ಮೂರು 
ಸಭಾಪತಿಂಶುವರ ಪ್ರಮುಖ ತೀರ್ಪುಗಳು 
ಮತ್ತು ಅಭಿಪ್ರಾಯಗಳು 


ಸಂಸದೀಯ ಪಟು 267 


ಮುಷ್ಠರ:- ಪುನಂ ಚಿತ್ರಮಂದಿರದ ಮಾಲೀಕರು ಮಜೂರಿ ಬಗ್ಗೆ ನೌಕರಿರೊಂದಿಗೆ 
ಮಾಡಿಕೊಂಡಿದ್ದ ಒಪಂದವನ್ನು ಕಾರ್ಯಗತಗೊಳಿಸದೇ ಇರುವ ಅವರ ಮನೋಭಾವದ ವಿರುದ್ಧ 
ಪ್ರತಿಭಟಿಸಿ ಆ ನೌಕರರು ಹೂಡಿರುವ ಉಪವಾಸ ಮುಷ್ಠರದ ಸಂಬಂಧದಲ್ಲಿ ಶ್ರೀ ಎಂ. 


ರಘುಪತಿಯವರು ನೀಡಿರುವ ನಿಲುವಳಿ ಸೂಚನೆ ಮೇಲೆ ತೀರ್ಪು 4ನೇ ಮೇ 1979. 


ಸಭಾಪತಿಯವರ ತೀರ್ಹು :- ಮುಷ್ಠರದಲ್ಲಿ ಸಿನಿಮಾ ಮಂದಿರದಲ್ಲಿ ಒಂದು ಪ್ರಾಣಿಯ 
ಸಾವಿನ ವಿಷಯವು ನಿಲುವಳಿ ಸೂಚನೆಯಾಗಿ ಪಸ್ತಾವಿಸಲು ಸೂಕ್ತ ವಿಷಯವಲ್ಲ ಇನ್ನು ಮುಂದೆ 
ನಾನು ನಿಲುವಳಿ ಸೂಚನೆಗಳನ್ನು ಜಾಗರೂಕತೆಯಿಂದ ಪರಿಶೀಲಿಸುತ್ತೇನೆ ಮತ್ತು ಅವಶ್ಯವಿದ್ದರೆ 
ಅವುಗಳನ್ನು ನನ್ನ ಕೊಠಡಿಯಲ್ಲಿಯೇ ನಿರಾಕರಿಸಿ ಸಂಬಂಧಿಸಿದ 


ಸಭಾಪಶಿಯವರು :- ನಿಲುವಳಿ ಸೂಚನೆಗಿರುವ ಘನತೆ ಮತ್ತು ಪ್ರಾಮುಖ್ಯತೆಯನ್ನು 
% ತರಲು ಬ ಗಾಗಲೇ ಗಮನಿಸಿರುವಂತೆ ಮಾನ್ಯ 
ಸದಸ್ಮರುಗಳು ಪ್ರತಿಯೊಂದು ಸಣ್ಣಪುಟ್ಟ ವಿಷಯಗಳನ್ನು ನಿಲುವಳಿ ಸೂಚನೆಯ ಮೂಲಕ 


3 
el 
LGl 
qa 


ನೀವು ನಿಲುವಳಿ ಸೂಚನೆ ನೀಡುವುದಕ್ಕೆ ನಾನು ಬೇಡವೆನ್ನುವುದಿಲ್ಲ. ಆದರೆ, ಅದೇ ಸಮಯದಲ್ಲಿ, 
ನಮ್ಮ ಪ್ರಕ್ರಿಯಾ ನಿಯಮಗಳಲ್ಲಿ ನಿಲುವಳಿ ಸೂಚನೆಗೆ ಇರುವ ವಿಶೇಷ ಮಹತ್ವವನ್ನು ನೀವು 
ತಿಳಿದಿರಬೇಕಾಗುತ್ತದೆ. ಅಲ್ಲದೆ ವಿಧಾನ ಪರಿಷತ್ತಿನಲ್ಲಿ ಸಹ ಅವರ ನಿಲುವಳಿ ಸೂಚನೆಗಳನ್ನು 
ರದ್ದುಮಾಡಬೆಕೆಂಬ ಭಾವನೆ ಅಧ್ಯಕ್ಷಾಧಿಕಾರಿಗಳಲ್ಲಿ ಇದೆ. ಅದರೆ ಸದನದ ನಮ್ಮ ಮಾನ್ಯ ಸದಸ್ಮರು 
ಸಭೆಯಲ್ಲಿ ಪಸ್ತಾಪಿಸಿದ ನಿಲುವಳಿ ಸೂಚನೆಗಳನ್ನು ಅನುಮತಿಸುವ ಬಗ್ಗೆ ನಾನು ಅತ್ಯಂತ ಉದಾರ 
ನಿಲುವನ್ನು ತಳೆದಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಮುಂದಿನ ಅಂಶಗಳನ್ನು ಸದನದ ನಮ್ಮ ಮಾನ್ಯ 
ಸದಸ್ಯರ ಗಮನಕ್ಕೆ ತರಬಯಸುತ್ತೇನೆ. 


ಮಾನ್ಯ ಸದಸ್ಥರುಗಳು ಅಂಶಹ ನೋಟೀಸುಗಳ ವಾಪಕ ಮತ್ತು ಉದ್ದೇಶವನ್ನು ಕುರಿತು 


208 ಎಸ್‌. ತಿವಪ್ರ 


ಇದನ್ನು ಇತರ ನಿಯಮಗಳು ನಿರರ್ಥಕವಾದಾಗ, ಮತ್ತು ಆವು ಉದ್ದೇಶಗಳನ್ನು ಈಡೇರಿಸದಿದ್ದಾಗ 
ಮಾತ್ರ ಇದನ್ನು ಅವಲಂಬಿಸಬೇಕು. ಸಮಗ ರಾಜ್ಯವನ್ನು ಆಥವಾ ಬಹಳಷ್ಟು ಜನರಿಗೆ ಬಾಧಕವಾಗುವ 
ಮಹತ್ತರವಾದ ವಿಷಯವನ್ನು ಈ ನಿಯಮದ ಮೇರೆಗೆ ಪ್ರಸ್ತಾಪಿಸಬಹುದೆ, ಉದಾಹರಣೆಗಾಗಿ 
ಹೇಳುವುದಾದರೆ ಅಸಾಧಾರಣ ಪಮಾಣದಲ್ಲಿ ಪೃತಿ ವಿಕೋಪವಾದಾಗ ಎಂದರೆ ಭೂಕಂಪ ಅಥವಾ 


ಹಿಂದೆಂದೂ ಕಂಡಿಲ್ಲದ ಪ್ರವಾಹಗಳು, ಮುಂತಾದವು ಉಂಟಾದಂಥ ಸಂಧರ್ಭಗಳಲ್ಲಿ 


ಪರಿಸ್ಥಿಶಿಯನ್ನು ಎದುರಿಸಲು ಸರ್ಕಾರವು ತನ್ನ ಆಡಳಿತ ಯಂತ್ರವನ್ನು ಯುದ್ಧೋಪಾದಿಯಲ್ಲಿ 
ಸನ್ನದ್ದುಗೊಳಿಸುತ್ತಿರುವಾಗ ಸದನವು ಸಾಮಾನ್ಯ ಕಾರ್ಯಕಲಾಪಗಳನ್ನು ನಡೆಸುವುದು 
ಹಾಸ್ಕಾಸ್ತದವಾಗಿ ಕಂಡುಬಂದರೆ ಮಾತ್ರ ಸದನವನ್ನು ಮುಂದೂಡಲು ವಿಷಯವನ್ನು ಸಮುಚಿತವಾಗಿ 
ಪ್ರಸ್ತಾಪಿಸಬಹುದು. ಆದರೆ ನಿಲುವಳಿ ಸೂಚನೆಗಳನ್ನು ಪ್ರಾಣಿಗಳ ಸಾವಿನ ಅಥವಾ ಸಿನಿಮಾ 
ಮಂದಿರದಲ್ಲಿ ಮುಷ್ಕರದ ಕಾರಣಗಳಿಗೆ ಪ್ರಸ್ತಾಪಿಸಲಾಗುತ್ತಿರುವುದು ನಮಗೆ ಇಲ್ಲಿ ಕಂಡುಬರುತ್ತದೆ. 
ವಿವೇಚನೆಯಿಲ್ಲದೆ ನಿಯಮವನ್ನು ಅನುಸರಿಸಿದರೆ ಅದು ಪರಿಣಾಮರಹಿತ ಸಾಧನವಾಗುತ್ತದೆ 
ಎಂಬುದನ್ನು ನನ್ನ ಅಭಿಪ್ರಾಯ. ಹೆಚ್ಚಿನ ಗೌರವದಿಂದ ಮತ್ತು ಯಾರಿಗೂ ನೋವಾಗದಂತೆ 
ಮತ್ತು ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಈ ನಿಯಮದ ಮೇರೆಗೆ ಒಳಗೊಳ್ಳುವಂತೆ ಮಾಡುವ 


ಪವೃಶ್ತಿಯನ್ನು ನಾನು ನಿಷೇಧಿಸಬೇಕಾಗುತ್ತದೆ. 


ಮ 


ಸದಸ್ಯರಿಗೆ ಪರಿಹಾರವಿಲ್ಲದಿದ್ದರೆ ಹೇಗೋ ಹಾಗೆ ಎಂದು ಈ ಬಗ್ಗೆ ಅರ್ಥವಲ್ಲ ನಿಯಮ 
284ರ ಮೇರೆಗೆ, ಸದಸ್ಯರುಗಳ ಸಾರ್ವಜನಿಕ ಪ್ರಾಮುಖ್ಯದ ತುರ್ತು ವಿಷಯಗಳನ್ನು ಪ್ರಸ್ತಾವಿಸಲು 
ಸಾಧ್ಯವಾಗುವಂತೆ ನಾವು ಶಕ್ತಿಮೀರಿ ಅವಕಾಶ ಕೊಟ್ಟಿರುವುದು ಸದನಕ್ಕೆ ತಿಳಿದ ವಿಷಯವಾಗಿದೆ. 
ಗಮನ ಸೆಳೆಯುವ ಸೂಚನೆಯ ಮೇರೆಗೆ, ಸರ್ಕಾರದ ವಿವರಣೆಯನ್ನು ಕಾರ್ಯಸೂಚಿಯಲ್ಲಿ 
ಸೇರುವ ಮೊದಲೇ ಪಡೆಯಬೇಕು. ನಿಯಮ 284ರ ಮೇರೆಗೆ ವಿಷಯಗಳ ಬಗ್ಗೆ ಹೇಳುವುದಾದರೆ 
ವಿವರಣೆಗೆ ಸಿದ್ದವಾಗಿದೆ ಎಂದು, ವಿಧಾನ ಮಂಡಲ ಸಚಿವಾಲಯಕ್ಕೆ ಸರ್ಕಾರವು ತಿಳಿಸುವ ಮೊದಲೇ 
ಪಸ್ತಾವಿಸಬಹುದಾಗಿದೆ. ಆದ್ದರಿಂದ ಒಂದು ನಿರ್ದಿಷ್ಟ ವಿಷಯವನ್ನು ಪ್ರಸ್ತಾವಿಸುವುದು ಅತೀ 
ಮುಖ್ತವೆಂದು ಸದಸ್ಕರು ಭಾವಿಸಿದಾಗ, ಅವರು ಯಾವುದೇ ದಿನ ನನ ನ್ನು ಸಂಪರ್ಕಿಸಿ ವಿಷಯ 


p) i 


ಪ್ರಾಮುಖ್ಯತೆಯನ: 


ಳೆ ದ್ನ ಸ 
ಅನುಮತಿಸುತ್ತೇನೆ ಮತ್ತು ಸರ್ಕಾರವು ಕೀಫ್‌ ಹೇಳಿಕೆಯನ್ನು ನೀಡುವ ಬಗ್ಗೆ ಕೂಡ ಭರವಸೆ ಕೊಡುತ್ತೇನೆ. 


ಸಷಪಡಿಸಬೇಕು. ಆಗ ನಾನು ಆ ವಿಷಯವನ್ನು ಅದೇ ದಿನ ಪ್ರಸ್ತಾವಿಸಲು 


ಸರಿಯಾದ ವಿಧಾನವೆಂದರೆ ಇದು ನಿಲುವಳಿ ಸೂಚನೆ ನೋಟೀಸುಗಳನ್ನು ನೀಡುವುದಿಲ್ಲ. 


269 


Fo Dats) 
) ಖು 


K 


ಸಂಸದಿ 


ಯೇ ಅ 


ಖ್‌ 
A 
ಹ 


ಜ್‌ ವ್‌ 
ಲು ಮ 


ps 


13 


NG 


ರಾಡುವ ಕಾರಣಕ್ಕಾಗಿ ಯಾವ ಸಂದ 


pa 
NN) 


ನವರಿಕೆ 
ವ ಅವರಿಗೆ ಅನುಮ 


ತಿಯ 


ಪ್‌ 
pS: 


ಸಂಬಂಧಿಸಿದಂತೆ 


ಯಕ್ಕೆ 


ಈ ವಿಷ 


ನೀಡಲಾಗುವುದಿಲ್ಲ. 


p 
ಖಿ 


J 


¥ (ವಿ.ಸ. ನಡವಳಿಕೆ ದಿನಾಂಕ: 4ನೇ ಮೇ, 1979) 


ಹಳ್ನುಚ್ಚುತಿ 


[¥) 


€ ಎಚ್‌.ಸಿ, ಶ್ರೀಕಂಠಯ್ದನವರ 


ಫಿ 


ನ್ನು ಹಿಂತೆಗೆದುಕೊಳ್ಳುವ ಮತ್ತು ಆದನ್ನು ಸಿ.ಒ.ಡಿ.ಗೆ (1ನೇ ಜೂನ್‌ 1979) 


ವಾಗಿ 31ನೇ ಆಗಸ್‌ 1978ರಂದು ಮುಖ್ಯಮಂತ್ರಿ 


Ky 


ಹಿಂತೆಗೆದುಕೊಳುವಿಕೆ 


[a) 
ವ ಸಂಬಂಧ 


[a 


ವಿರುದ್ದ ಮೊಕಥಮೆಯ 


ಯವರು ಮಾಡಿದರೆನ್ನಲಾದ 


* ಎಸೆ. ಸುಭಿಯ್ದ ಅವರು ಕೊಟ್ಟ ಹಕ್ಷುಚ್ಚು 


[ps] 


ps] 


K) 


ಟ 


[5 


ಬ 


ಯ ಸಂಬಂಧದಲ್ಲಿ ಶ್ರ 


ಹಕ್ಕುಚ್ಛುತಿ 
u 


RU 
2 
k 6 
4 K 
ವ್ರ 


ನವರು 


p) 


೧೧ 
ಹ್ರಿಯ್ಧ 


ದ ನಾಯಕರ ಶ್ರೀ ಎಕೆ. ಸು 


ದ್‌ 
ಪಕ್ಷ 


ೋಧ 


—- ವಿರೊ 


ಸಭಾಪತಿಯವರು 


ರೆಗಿ 


pS 
IN 


ತು ನಿಯಮ 58ರ ಮೆ 


ಪ ಕುರಿ 


ಲ್‌ 
೧ 


pe 


ರುದ್ದದ 
3ನೇ ಆಗಸ್‌ 17ರಂದು ಮುಖ್ಬಿ 


ಏ 


ಯವರು ಮಾತನಾಡಿದಾಗ ಅವರು ಕೆಲ 


2 
ಶ್ರಿ 
et 


ಯ 


ಬ 


ವ 
EO 


1978ರಂದು ಈ 


ಸ್ಟ್‌ 


3ನೇ ಆಗ 


ಒಪಿಸಿದರ೦ 


ಗ 


ew 


RN 
a 


[J 


270 ಎಸ್‌. ಫಿವಪ 


ಅದಕ್ಕೆ ಉತ್ತರವಾಗಿ ತಮ್ಮ ಭಾಷಣದ ಸಮಯದಲ್ಲಿ ಮುಖ್ಮಿಮಂತ್ರಿಯವರು, ಪುರಸಭಾಡಳಿತ 
ಸಜಿವರ ವಿರುದ್ದದ ಅಂಥ ಆಪಾದನೆಯನ್ನು ಜಾಗೃತ ಆಯೋಗಕ್ಕೆ ಒಪ್ಪಿಸಿಲ್ಲವೆಂದು 


ಅಭಿಪ್ರಾಯಪಟ್ಟರು. 


ಆ, 15ರಂದು, ಎರಡು ಅಂಶಗಳ ಬಗ್ಗೆ ಶ್ರೀ ಎ.ಕೆ. ಸುಬ್ಬಯ್ಕನವರ ಮಾಹಿತಿಯನ್ನು 

ಕೇಳುವ ಪತ್ರವೊಂದು ನನ್ನ ಕಚೇರಿಯಿಂದ ಅವರಿಗೆ ಬರೆಯಲಾಯಿತು. ಮೊದಲನೆಯದಾಗಿ, 
ನೋಟೀಸು ಅವಧಿ ಮೀರಿದುದೇ ಮತ್ತು ಎರಡನೆಯದಾಗಿ ಅವರು ಮುಖ್ಯಮಂತ್ರಿಯವರ 
ವಿರುದ್ಧವಾದ ತಮ್ಮ ಆಪಾದನೆಯನ್ನು ಸಮರ್ಥಿಸಲು ಅವರಲ್ಲಿ ಸಾಕ್ಷಿಗಳಿದ್ದಾರೆ ಅವುಗಳನ್ನು 
ಒದಗಿಸಬಹುದಾಗಿತ್ತು. ಅದೇ ದಿನಾಂಕದ ಅವರ ಉತ್ತರದಲ್ಲಿ, ಶ್ರೀ ಸುಬ್ಬಯ್ಕನವರು ತಮ್ಮ ಪತ್ರದಲ್ಲಿ 
ಹೇಳಿರುವ ಸಂಗತಿಗಳು ಎಂದರೆ, ಹಕ್ಕುಚ್ಯುಪಿಯ ಸೂಚನೆಯು ಕೇವಲ ಇತ್ತೀಚೆಗೆ ಅವರ ಗಮನಕ್ಕೆ 
ಬಂದುದಾಗಿ ಪ್ರತಿಪಾದಿಸಿದರು ಮತ್ತು ಅವರ ವಾದವನ್ನು ಸಮರ್ಥಿಸುವ ಸಾಕ್ಷ್ಯಗಳು ಮತ್ತು 
ದಾಖಲೆಗಳು, ಸರ್ಕಾರದಲ್ಲಿವೆ ಮತ್ತು ಆ ಬಗ್ಗೆ ಸಂಬಂಧಪಟ್ಟ ಕಡತಗಳನ್ನು ತರಿಸಿಕೊಳ್ಳಬಹುದೆಂದು 


ಹೇಳಿದರು. 


ಮೇ 1ರಂದು, ವಾಸ್ತವಾಂಶಗಳನ್ನು ಒದಗಿಸುವಂತೆ ಹಾಗೂ ಹಕ್ಕು ಸೂಚನೆಯ ಮೇಲೆ 
ಅವರ ಅಭಿಪ್ರಾಯವನ್ನು ಸೂಚಿಸುವಂತೆ ಕೇಳಿ, ಮುಖ್ಯ ಮಂತ್ರಿಯವರಿಗೆ ನನ್ನ ಕಚೇರಿಯಿಂದ 
ಒಂದು ಪತ್ರ ಬರೆಯಲಾಗಿತ್ತು. ಅದಕ್ಕೆ ಉತ್ತರವಾಗಿ, ಮುಖ್ಯಮಂತ್ರಿಯವರಿಂದ ದಿನಾಂಕ ಮೇ 
21ರ೦ದು ಸಂದರ್ಭವನ್ನು ವಿವರಿಸಿರುವ ಮಾಹಿತಿ ತಲುಪಿತು. ಆ ಪತ್ರ ಆ ತಿಂಗಳ 30ರಂದು 
ಸದನದ ಸಭಾಂಗಣದಲ್ಲಿ ಮುಖ್ಯಮಂತ್ರಿಯವರು ಓದಿದ ಪತ್ರದ ಇದೇ ವಿಷಯವನ್ನು 
ಒಳಗೊಂಡಂತೆ ಮುಖ್ಯಮಂತ್ರಿಯವರು, ನನಗೆ ಬರೆದ ಪತ್ರವೆ ಆಗಿತ್ತು. ಆ ಪತ್ರದಲ್ಲಿ 
ಮುಖ್ಯಮಂತ್ರಿಯವರು 31ನೇ ಆಗಸ್ಟ್‌ 1978ರಂದು ಅವರು ಏನು ಹೇಳಿದ್ದರೋ ಅದು 
ಸರಿಯಾಗಿರಲಿಲ್ಲವೆಂದು ಮತ್ತು ಅವರು ಸಭೆಯನ್ನು ಉದ್ದೇಶಪೂರ್ವಕವಾಗಿ ಕಷ್ಟು 
ದಾರಿಗೆಳೆಯಲಿಲ್ಲವೆಂದು ತಿಳಿಸಿದ್ದರು. ಈ ನಿರ್ದಿಷ್ಠ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಕಂಠಯ್ಯನವರ 


ವಿರುದ್ದಹಾ ಹಾಗೆ ಹೇಳಲಾದಂಥ ಆರೋಪಣೆಗಳನ್ನು ಜಾಗ್ರತೆ ಆಯೋಗಕ್ಕೆ ಒಪ್ಪಿಸಲಿಲ್ಲವೆಂದು ಮತ್ತು 
8 3 > 


ಜಾಗ್ರಕ ಆಯೋಗವು ಅಧಿಕಾರೇತರರ ವಿರುದ್ಧ ಆಪಾದನೆಗಳನ್ನು ತನಿಖೆ ಮಾಡುವುದಕ್ಕೆ ಪ್ರಾಧಿಕಾರ 
ಪಡೆದಿರಲಿಲ್ಲವೆಂಬುದಾಗಿ ಅವರು ಪುನರುಚ್ಚರಿಸಿದರು. 


ಸಂಸದೀಯ ಪಟು 21. 


ಮುಖ್ಯಮಂತ್ರಿಯವರ ತಾಂತ್ರಿಕ ಆಧಾರದ ಮೇಲೆ ವಾದಕ್ಕೆ ರಕ್ಷಣೆ ಪಡೆದುಕೊಳ್ಳುತ್ತಿರುವರೆಂದು 
ಭಾವಿಸಿದರು. ಶ್ರೀ ಸುಬ್ಬಯ್ಕನವರ ಪ್ರಕಾರ ಸಮಸ್ಯೆಯ ಜಟಿಲತೆಯ ಜಾಗೃತ ಆಯೋಗಕ್ಕೆ 
ಆಪಾದನೆಗಳನ್ನು ಒಪ್ಪಿಸಲಾಗಿದೆಯೆ ಎಂಬುದರ ಬಗ್ಗೆ ಅಲ್ಲ, ಆದರೆ ಯಾವ ಕಾರಣಕ್ಕಾಗಿ 
ಮುಖ್ಯಮಂತ್ರಿಯವರು, ಶ್ರೀ ಶ್ರೀಕಂಠಯ್ಯನವರ ವಿರುದ್ಧದ ಆಪಾದನೆಗಳನ್ನು ಒಪ್ಪಿಸುವುದಕ್ಕಾಗಿ 
ರಾಜ್ಯಪಾಲರನ್ನು ಪುನಃ ಪುನಃ ದೂಷಿಸುತ್ತಿರುವುದೇಕೆಂಬುದೇ ಆಗಿದೆ. ಸಂಸತ್ತಿನ ಸದಸ್ಯರಾದ 
ಶ್ರೀ ನಂಜೇಗೌಡರು ಬರೆದು ಒಂದು ಪತ್ರದ ಆಧಾರದ ಮೇಲೆ ಮಾತ್ರವೇ ಕೇಂದ್ರ ತನಿಖಾ 
ವಿಭಾಗದವರಿಗೆ ಬರೆದಿರುವ ಈ ಸಂಬಂಧದಲ್ಲಿ ಆಪಾದನೆಗಳನ್ನು ರಾಜ್ಯಪಾಲರು ಒಪ್ಪಿರುವುದಾಗಿ 
ಮತ್ತು ಸಂಸತ್‌ ಸದಸ್ಯರ ಪತ್ರವನ್ನು ಸರ್ಕಾರದ ಸಚಿವಾಲಯಕ್ಕೆ ಕಳುಹಿಸಲಾಯಿತು ಮತ್ತು ಮುಖ್ಯ 
ಕಾರ್ಯದರ್ಶಿಯವರು ಮತ್ತು ಕಾನೂನು ಕಾರ್ಯದರ್ಶಿಯವರು, ಜಾಗೃತ ಆಯೋಗಕ್ಕೆ ಸೇರಿದ 
ವಿಶೇಷ ಆರಕ್ಷಕ ಮಹಾನಿರೀಕ್ಷಕರಾದ ಶ್ರೀ ರಾಮಣ್ಣ ಅವರಿಗೆ ಈ ವಿಷಯವನ್ನು 
ಒಪ್ಪಿಸಿರುವುದಾಗಿಯೂ ಮತ್ತು ಎಲ್ಲಾ ಸಂಗತಿಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸಿದ ನಂತರ 
ರಾಜ್ಯಪಾಲರು ಮುಂದಿನ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರ ತನಿಖಾ ವಿಭಾಗಕ್ಕೆ ಕಳಿಸಿದರೆಂಬುದನ್ನು 
ಶೀ ಸುಬ್ಬಯ್ಮನವರು ವಾದಿಸಿದರು. ಪ್ರಕರಣವು ಮೇಲ್ನೋಟಕ್ಕೆ ರುಜುವಾತಾಗಿದೆ ಎಂದು ಅವರಿಗೆ 
ಮನವರಿಕೆಯಾದ ತರುವಾಯ ಅದನ್ನು ಕೇಂದ್ರ ತನಿಖಾ ವಿಭಾಗಕ್ಕೆ ಉಲ್ಲೇಖಿಸಿದರೆಂದರೂ ಮತ್ತು 
ಆದ್ದರಿಂದ ರಾಜ್ಯಪಾಲರು, ಮುಖ್ಯಮಂತ್ರಿಯವರು ಆಪಾದಿಸಿದಂತೆ ಕೇವಲ ಸಂಸತ್ತಿನ ಸದಸ್ಕರಿಂದ 
ಅವರಿಗೆ ಪತ್ರ ಬಂದ ಕೂಡಲೇ ಆ ಪತ್ರದ ಆಧಾರದ ಮೇಲೆ, ಅವರು ಕ್ರಮ ಕೈಕೊಂಡಿಲ್ಲವೆಂದೂ 
ಒತ್ತಾಯದಿಂದ ವಾದಿಸಿದರು. 


ಮುಖ್ಯಮಂತ್ರಿಯವರು ದಿನಾಂಕ 30ನೇ ಆಗಸ್ಟ್‌ರಂದು ಉತ್ತರ ಕೊಡುತ್ತಿರುವಾಗ, 
ಒಬ್ಬ ಪೊಲೀಸ್‌ ಅಧಿಕಾರಿಯವರಿಗೆ ರಹಸ್ಯವಾಗಿ ವಿಷಯವನ್ನು ಒಪ್ಪಿಸುವುದಕ್ಕಾಗಿ ಸಲಹೆ ನೀಡುವ 
ಬಗ್ಗೆ ಕಾನೂನು ಕಾರ್ಯದರ್ಶಿಯವರ ಟಿಪ್ಪಣಿಯನ್ನು ಸಹ ಉಲ್ಲೇಖಿಸಿದರು. ಆಗ, ವಿಷಯವನ್ನು, 
ರಹಸ್ಯ ವಿಚಾರಣೆ ಮತ್ತು ಸಾಕ್ಲ್ಯಾಧಾರ ಸಂಗ್ರಹಿಸುವುದಕ್ಕಾಗಿ ಶ್ರೀ ರಾಮರ್ಣಣ, ವಿಶೇಷ ಪೊಲೀಸ್‌ 
ಇನ್ಸ್‌ಪೆಕ್ಟ್‌ರ್‌ ಮಹಾ ಜನರಲ್‌ ತನಿಖಾ ವಿಭಾಗ, ಜಾಗೃತ ಆಯೋಗ, ಇವರಿಗೆ ಒಪ್ಪಿಸಲಾಗಿತ್ತು. 
ಶೀ ಶ್ರೀಕಂಠಯ್ಯನವರ ಎರುದ್ಧ ಆಪಾದನೆಗಳನ್ನು ತನಿಖೆ ಮಾಡುವ ಸಂಬಂಧದಲ್ಲಿ ಶ್ರೀ ರಾಮಣ್ಣ 
ನವರು, ವಿಚಾರಣೆ ಮಾಡುವ ಹಕ್ಕನ್ನು ಹೊಂದಿಲ್ಲವೆಂದು ಮುಖ್ಯಮಂತ್ರಿಯವರು ಹೇಳುತ್ತಲೇ 
ಇದ್ದರು. ಎಷ್ಟು ಹೆಚ್ಚೆಂದರೂ ಸರ್ಕಾರವು, 
ಅಭಿಪ್ರಾಯವನ್ನು ಕೇಳಿರುವುದಾಗಿ ಹೇಳಿರಬಹ 


ಪೊಲೀಸ್‌ ಅಧಿಕಾರಿಯವರ ಖಾಸಗೀ 


ಒದಿ 
ಬ 

ಕಾರಿ 
ದೀ 


Ko i 
ಹೊರಶು ವಿಷಯವನ್ನು ಎಂದೂ ಜಾಗೃತ 


ಅಯೋಗ ಕ್ಕೆ ಒಪ್ಪಿಸಿ ರಲಿಲ್ಲವೆಂದು ಹೇಳಬಹುದೆಂದು ಹೇಳ: ದು ಮುಖ್ಮಮಂತಿಯವರು 
ವಾದಿಸಿದರು. 


ಫಾದನೆಗಳ ಜಾಗೃತ Jen ಒಪ್ಪಿಸಲಾಗಿತ್ತೇ ಮತ್ತು ಎರಡನೆಯದು, ಭ್‌ hd 


ಸ ಬರೆದ ಪತ್ರದ ಆಧಾರದ ಮೇಲೆ ಮಾತ್ರವೇ ಕೇಂದ್ರ ತನಿಖಾ ವಿಭಾಗಕ್ಕೆ ಶ್ರೀ ಶ್ರೀಕಂಠಯ್ಯ 


Ke 


ಬ Need pM 


ನವರ ವಿರುದ್ಧದ ಆಪಾದನೆಗಳನ್ನು ರಾಜ್ಯಪಾಲರು ಒಪ್ಪಿದರೆಂದು ಹೇಳಿದ ಶ್ರೀ ಸುಬ್ಬಯ್ಕನವರ 
ಇಳಿಕೆಯ ಮ ಮುಖ್ಯಮಂತ್ರಿಯವರು, ಅವರು ಹೇಳಿಕೆ ನೀಡುವಾಗ ಸಂಗತಿಗಳನ್ನು ಬಚ್ಚಿಟ್ಟರೆ 
ಎಂಬುದು ಎರಡನೆ ಅಂಶ. 


ಮೊದಲನೆಯ ವಾದಾಂಶದ ಬಸ್ಗೆ ಹೇಳುವುದಾದರೆ. ಶ್ರೀ ಶ್ರೀಕಂಠಯ್ಯನವರ ವಿರುದ್ಧದ 
ಆಪಾದನೆಗಳನ್ನು ಜಾಗೃತ ಆಯೋಗಕ್ಕೆ ಒಪ್ಪಿಸಲಾಯಿತು ಎಂಬುದು ಅವರ ವಾದವಲ್ಲವೆಂಬುದ 
ಶೀ ಎ.ಕೆ. ಸುಬ್ಬಯ್ಯನವರು, ಅವರೇ ವಾದ ಮಾಡುವಾಗ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಕ 
ಅಂಶದ ಬಗ್ಗೆ ಹೆಚ್ಚಿನ ಪರಾಮರ್ಶನ ಅಗತ್ಯವಿಲ್ಲ 


ಎರಡನೆಯ ವಾದಾಂಶದ ಹ ಹೇಳುವುದಾದರೆ, ದಿನಾಂಕ 31ನೇ ಆಗಸ 1978ರಂದು 
ಮುಖಿ ಮಂತ್ರಿಯವರು ಮಾಡಿದ ಭಾಷಣದಿಂದ, ಕೆಳಕಂಡ ಮಾತುಗಳನ್ನು ಉದ್ದರಿ ಸಿದ್ದೇನೆ; ; ಅವರು 
ಈ ರೀತಿ ಹೇಳಿದರು; 

ಈಗ, ಈ ಪತ್ರವು. ರಾಜ್ಯಪಾಲರಿಗೆ ಹೋಗುತ್ತದೆ ಮತ್ತು ಅಂತಿಮವಾಗಿ ರಾಜ್ಯಪಾಲರು 


ಸಂಪೂರ್ಣ ವಿಷಯವನ್ನು ಕೇಂದ್ರ ಶಾಖಾ ವಿಭಾಗದವರಿಗೆ ಒಪ್ಪಿಸುತ್ತಾರೆ. ಪತ್ರದ ದಿನಾಂಕ ॥ನೇ 
ಫೆಬವರಿ 1978, 


[es 


p, 


ಈಗ, ನಾನು ಅಂತಿಮವಾಗಿ ಈ ಮಾಠಿಗೆ ಪಾಮುಖತೆ ಕೊಡುತ್ತೇನೆ, ಯಾವಾಗ 
ರಾಜ್ಞಾಲರು ಅಂತಿಮವಾಗಿ ವಿಷಯವನ್ನು ಕೇ ಶಿ 

1979ರ ಮೊದಲು ಪಡೆದಂತಹ ಘಟನೆಗಳ ಸರಣಿಯನ್ನು ವ ಖಿ ಮಂತಿಯವದು ತಮ್ಮ ಮನಸ್ಸಿನಲ್ಲಿ 
ಇಟ್ಟುಕೊ ಇ೦ಡಿದ್ದು ಸಷವಾಗುತ್ತದೆ. ಆದ್ದರಿಂದ ಮ ಖ್ಯ ಮಂತ್ರಿಯವರು ಸದನವನು ತಪ್ಪು 


PSS 
ದಾರಿಗಳೆದರೆಂದು ಆ ಶೋಪಿಸಲಿಕ್ಕಾಗದ್ದು 


ಸಂಸದೀಯ ಪ ಪಟು 273 


ಮಾನ್ಯರೆ, ಈ ವಿಷಯದ ಸ್ನನ್ನ ವೇಶಗಳು ಬಹಳ ಮುಖ್ಯವಾದವು ಮತ್ತು ಯಾವ 
ಹಿನ್ನೆಲೆಯಲ್ಲಿ ಮತ್ತು ಯಾವ ವಾಶಾವರಣದಲ್ಲಿ ಈ ವಿಷಯವು ಪ್ರಸ್ತಾಪಿತವಾಗಿದೆ ಎಂಬುದರ 
ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತಿಳಿ ನಿದುಕೊಳ್ಳುವುದು Pe ಚಿವ ಸಂಪುಟವು 
ದಿನಾಂಕ 31ನೇ ಡಿಸೆಂಬರ್‌ 1967ರಂದು ವಿಸರ್ಜಿಸಲಾಯಿತು ಮತ್ತು ಸಂಸತ್ತಿನ ಸದಸ್ಯರೊಬ್ಬರು 
26ನೇ ಜನವರಿ ೪979ರಂದು ಪತ್ರ ಬರೆದಿದ್ದಾರೆ. ಆ ಪತ್ರವು ರಾಜ್ಯಪಾಲರಿಗೆ ತಲುಪಿ ರಾಜ್ಯಪಾಲರು, 
ಕೇಂದ್ರ ತನಿಖಾ ವಿಭಾಗಕ್ಕೆ ಈ ಪ್ರಕರಣವನ್ನು ಒಪ್ಪಿಸಲು 10ನೇ ಫೆಬ್ರವರಿ 1೪78ರಂದು ಕೇಂದ್ರ 
ಸರ್ಕಾರವನ್ನು ಕೋರಿ ಪತ್ರ ಬರೆದಿದ್ದರು. ಈಗಾಗಲೇ ನಾನು ಹೇಳಿರುವಂಥೆ, Kip ಜಾಗೃತ 
ಆಯೋಗಕ್ಕೆ ಕಳಿಸಿದೆ ಎಂದು ಹೇಳುವುದು ಎಷ್ಟರಮಟ್ಟಿಗೆ ಸರಿಯಾಗುತ್ತದೆ ಅಥವಾ ಮೇಲ್ಲೋ 
ಪ್ರಕರಣವೆಂದು ಅಭಿಪ್ರಾಯ ಕೊಡಲು ಸಾಧ್ಯ. 


ಇಲ್ಲಿ ಪುನಃ ಮುಖ್ಯಮಂತ್ರಿಯವರು, ಈ ವಿಷಯವನ್ನು ಜಾಗೃತ ಆಯೋ ಗಕ್ಕೆ 
ಒಪ್ಪಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಸನ್ನಿವೇಶಗಳಿಗೆ ಸಂಬಂಧಿಸಿದ ಅನೇಕ 
ಸಂಗತಿಗಳನ್ನು ಉಲ್ಲೇಖಿಸಿದರು. ಜನತಾ ಪಕ್ಷದ ಸೂಚನೆಯಂತೆ ನಿಣಂರ್ಯವನ್ನು 
ತೆಗೆದುಕೊಳ್ಳಲಾಯಿತೆಂಬ ಮಾತಿಗೆ ಅವಕಾಶ ಕೊಡುವಂತಹ, ಒಂದು ನಿರ್ದಿಷ್ಟ ತೀರ್ಮಾನವನ್ನು 
ತೆಗೆದುಕೊಳ್ಳಲಾಯಿತೆಂದು ರಾಜ್ಯಪಾಲರನ್ನು ಟೀಕಿಸಲು ಅವರು ಉದ್ದೇಶಿಸಿರಲಿಲ್ಲವೆಂದು ದಿನಾಂಕ 
ಮೇ 2ರ ಪತ್ರದಲ್ಲಿ ಒಳಗೊಂಡಿರುವ ಅವರ ವಾದವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಸಂಪೂರ್ಣವಾಗಿ 
ಮುಖ್ಯಮಂತ್ರಿಯವರ ಭಾಷಣವನ್ನು ಜಾಗರೂಕತೆಯಿಂದ ಓದಿದ ಮೇಲೆ, ರಾಷ್ಟಪತಿಯವರ 
ಆಡಳಿತ ಸಮಯದಲ್ಲಿ ಕೇಂದ ತನಿಖಾ ವಿಭಾಗಕ್ಕೆ ಆಪಾದನೆಗಳನ್ನು ಒಪ್ಲಿಸುವುದಕೆ ಬದಲು ಜನಪ್ರಿಯ 
ಸಚೆವ ಸಂಪುಟವು ಅಧಿಕಾರಿ ವಹಿಸಿಕೊಳ್ಳುವವರೆಗೆ ರಾಜ್ಯಪಾಲರು ಕಾಯಬಹುದಾಗಿತ್ತು ಎಂದು 
ಮುಖ್ಯ ಮಂತ್ರಿಯವರು ಹೇಳಿದ್ದರೆ ಎಲ್ಲವೊ ಸ್ಪಷ್ಟವಾಗುತ್ತಿತ್ತು. ಸಂಸತ್‌ ಸದಸ್ಯರೊಬ್ಬರ ಪತ್ರದ 
ಆಧಾರದ ಮೇಲೆಯೇ ಕೇಂದ್ರ ತನಿಖಾ ವಿಭಾಗಕ್ಕೆ ಆಪಾದನೆಗಳನ್ನು ಒಪ್ಪಿಸಿರುವುದಕ್ಕಾಗಿ 
ರಾಜ್ಯಪಾಲರನ್ನು ವಿರೋಧಿಸಲಾಯಿತೆಂದು ಮುಖ್ಯಮಂತ್ರಿಯವರ ಭಾಷಣದಿಂದ ಶ್ರೀ ಸುಬ್ಬಯ್ಯ 
ನವರು ಭಾವಿಸಿದ್ದಿರಬಹುದು, ಆದರೆ ಸಂಸತ್ತಿನ ಸದಸ್ವರಾದ ಶ್ರೀ ನಂಜೇಗೌಡರ ಪತ್ರದ ಆಧಾರದ 
ಮೇಲೆ ರಾಜ್ಯಪಾಲರು ಕೇಂದ್ರ ತನಿಖಾ ವಿಭಾಗಕ್ಕೆ ವಿಷಯವನ್ನು ಉಲ್ಲೇಖಿಸಿರುವುದಾಗಿ 
ಮುಖ್ಯಮಂತ್ರಿಯವರು ತಮ್ಮ ಭಾಷಣದಲ್ಲೆಲ್ಲಿಯೂ ಹೇಳಿಲ್ಲ. ಮುಖ್ಯಮಂತ್ರಿಯವರು ತಮ್ಮ 
ಭಾಷಣದ ಸಮಯದಲ್ಲಿ, ಕೇಂದ್ರ ತನಿಖಾ ವಿಭಾಗಕ್ಕೆ ವಿಷಯಗಳನ್ನು ಒಪ್ಪಿಸುವ ಮುನ್ನ 


ಷಣಣ 
ಶ್ರೀ ಶ್ರೀಕಂಠಯ್ಯನವರ ವಿರುದ್ದದ ಆಪಾದನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಮುಂದೆ 


274 


YC 


ವೆಯೇ ಎಂಬುದರ ಬ 


ಸಾಕಷ್ಟು ಆಧಾರಗಳಿ 


py 
Ww 


2 


ಯನ್ನು ಒ 


ನಿ 
ಸು 


ಸರ್ಕಾರಕ್ಕೆ ಆಪಾದ 


ೇ೦ದ 


ಸದಸ್ಯರೂ, ಕೆ 


) 


fd 
px 


ಈ 


Rf 
B 
mR 
4 
ಧೇ | 
[S) 
WI 1 
19 © 
12 A 
RK 
3p 
Pee 
[EY is 
xc H 
3p 
vp un 
J 
3 
19 
ನಿ ವೇ 
Je) f 
1 
KE 
oS 
೪ 18 
SR) 
2° 
B ಈ 
7 3 


ಮು 


ನಿಖಾ ವಿಬಾಗದಿಂದ 
ವುದರ ಮತ್ತು 


ೇ೦ದ್ರ ತಸ 


ಬ 


ನಿಯಮ 5ರ ಮೇರೆಗೆ ಸದನದ ಮುಂದೆ ಇದಂತಹ ವಾದವು, ಕೆ 


ವೀ 
ಮ ಬು ರಾಜ್ಯದ 


ಹಿಂತೆಗೆದುಕೊಳ್ಳು 
ಿಸಬೇಕೆಂಬುದಾಗಿತು. ನಿಯಮ 5ರ ಮೇರೆಗಿನ ಈ ಸೂಚನೆಯ 


ಸ. 
ಯ್ಹು 


ರುದ್ದದ ಆಪಾದನೆಯ 


EN 
Ww 


ರಿ 


ಕಂಠಯ್ಗನವರ 


ಶೀತಿ 


ಮಂತ್ರಿಯವರ 


ವರ ಅಥವಾ ಮುಖ್ಯ 


ನವರಿಂದ ಮಾಡಲಾದ ತನಿಖೆಗೆ ಸಂಬಂದಿಸಿದ ಸಂಗತಿಗಳನ್ನು 


[a 


ಹೇಳುವುದಕ್ಕಾಗಲಿ ಅಥವಾ 


್ಲಿ ಕೋರಿರಲಿಲ್ಲ. ಆದರೆ, 


ತ್ರಿಯವರನು 


ಲಿ ಮುಖ್ಯಮಲ 


'ದಕ್ಕಾಗ 


೪ನ್ನು ಬಹಿರಂಗ 


t\ 


ವಿ. 
ಚನೆ 


pa) 


fe 


ಪಾಲರು ಕೇಂದ 


೦ದರೆ ರಾಜ್ಯ 


ಜ್‌ 


(4 


ಲಿಸುವ ಮೊದಲು ಜನಪ್ರಿಯ 


[3 


ಆಗಿದೆ. 


ಛು 
iN 


ರ ವಹಿಸುವವರೆಗೆ ಕಾಯಬಹುದಾಗಿತ್ತೆಂಬುದೆ 


ಸರ್ಕಾರವು ಅಧಿಕಾ 


r 


ಅಥವಾ 


ಮುಚಿಡುವುದು 


ಬ 


ಜಿ 


ರ್ವಕವಾಗಿ ಮಾಹಿತಿಯನ್ನು 


ಯತ್ನಿಸುವ ಅವರ ಕ್ರಮವು 


೦ಬುದು ನಿಸಂದೇಃ 


ಉದ್ದೇಶಪೂರ್ವಕವಾಗಿ ಪ 


ದಕ್ಕೆ 


ಧದಲ್ಲಿ 


ಈ ಸಂಬಂ 


ಾ್‌ 
ಲ. 


ಸ್ವ 
ಯಾವುದೇ ಇಂತಹ ವಾ 


| 'ತಿಯಾಗುತ್ತಿ 
ಶೀ ಎ.ಕೆ. ಸುಬುಯ್ದನವರು ಕಳುಹಿಸಿದ ನೋಟೀಸಿನಲ್ರಿ 


Ji 


ಣಾ 


ಪಸಾಷಿಸಿಲ್ಲ. 
po.) 


ಯ್ಲುವ 


ಯವರು, ದಿನಾಂಕ 31ನೇ ಆಗಸ್ಟ್‌ 1978ರಂದಿನ ತಮ್ಮ ಭಾಷಣದ 


[) 


ಬ 


೦ದರೆ, ಮುಖ್ಲಮಂ. 


Ris 


ಆ 


ಪಾಲರಿಗೆ ವಿಷಯವನ್ನು ನಿರೂಪಿಸುವಾಗ ಅವರು ತಳೆದ ನಿಲುವಿನ 


ಿ 


fe) 


ಜೆ 
ಚ 


py 
[69] 


ಯದಲ್ಲಿ ರಾಜ್ಮ 


pr 


[a] 


[3 


wp A 
Bn 
BU 
ಕ 
# ಇ 
A 
eR 
0 © 
೬ p 
% ¥ 
9 
- HB 
19 6 
Sc 
[5 [el 
8B 
[NS 
35೦ 
R” fei 
ಢ g 
” 
[@) pa 
¥ % 
pb 
¥ 
gn 
34 
ತ್ಸ) ೦ 
ಈ 4 
fA KR 


ರಿಗೆ ಮನವರಿಕೆಯಾಗಬಹುದು ಮತ್ತು 


po 
೨ [) 


ಮಂತ್ರಿಯವರಿಂ 


ಮುಖ್ಯ 


fe, 


me 


55 
=e 
[es 
S88 
Je 
R. # 
ಫೇ (3 
28% 
8) uy 
KY g' 
ke 2: 
RH 
7 

4 
9" 6 
lia 

2 Ce 
[NE 
» R 


ಯುಂಟಾಗಿದೆ ಎಂಬ 
ಮ 


ಕುಚ್ಚುತಿ 
೦ 


2 
ಈ 
(oN 


೭ 
[ 
ಸ 


(ವಿ.ಪ ನಡವಳಿಕೆ ದಿನಾಂಕ : 1ನೇ ಜೂನ್‌, 1979) 


ತಪುದಾರಿಗೆಳೆಯುವುದು : ಶೀ ಶಿವಣ್ಣನವರನ್ನು ಸಂಪಾದಕರೇ ಕರೆದರೆ ಆ 


0) ಜ್‌ ಮ್ನ 


ಈ ಷರಾಗಳೊಂದಿಗೆ ಸೂಚನೆಗೆ ಸಮ ತಿಯನ್ನು ನಾನು ನಿರಾಕರಿಸಿದೇನೆ. 


[2 [a] 
ಬೌಲ್‌ ಸ್ವರಿಲೈಸರ್ಸ್‌ ಸಂಬಂಧದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ 
ಶೀ ಎಂ. ಮಲ್ಲಪ್ಪ ಅವರ ವಿರುದ್ಧ ಶೀ ಎಂ. ರಘುಪಶಿಯವರು ಕೊಟ್ಟ ಹಕ್ಕುಚ್ಛುತಿಯ ಸೂಚನೆಯ 


ಶ್ರೀ ರಘುಪತಿಯವರು, ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣದ ಸಚಿವರ ವಿರುದ್ಧ 
ದಿನಾಂಕ 31ನೇ ಮೇ 1979ರಂದು ಹಕ್ಕುಚ್ಛುತಿಯ ಸೂಚನೆಯೊಂದನ್ನು ಕಳುಹಿಸಿದ್ದಾರೆ. ಬೌಲ್‌ 
ಸ್ಥರಿಲೈಜರ್‌ಗಳ ಖರೀದಿ ಸಂಬಂಧದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹಣ ದುರುಪಯೋಗವಾಗಿದೆ 
ಎಂದು ಆಪಾದಿಸಿ ನಿಯಮ 284ರ ಮೇರೆಗೆ ದಿನಾಂಕ 27ನೇ ಮಾರ್ಚ್‌ 1೪79ರಂದು ಚರ್ಚೆಯೊಂದು 
ನಡೆಯುತ್ತಿರುವಾಗ ಆರೋಗ್ಯ ಸಚಿವರು ಸಭೆಯನ್ನು ತಪ್ಪುದಾರಿಗೆಳೆದಿದ್ದಾರೆಂದು, ಅವರು ತಮ್ಮ 
ನೋಟೀಸಿನಲ್ಲಿ ಆರೋಪಿಸಿದ್ದಾರೆ. ಈ ಸಂಬಂಧದಲ್ಲಿ ಶ್ರೀ ರಘುಪತಿಯವರು 2 ಅಂಶಗಳನ್ನು 
ಗುರುತಿಸಿದ್ದಾರೆ. ಮೊದಲನೆಯದಾಗಿ, ಚರ್ಚೆಗೆ ಅವರು ಉತ್ತರಿಸುತ್ತಿರುವಾಗ ಸಚಿವರು, ಬೌಲ್‌ 
ಸ್ಪರಿಲೈಜರಗಳ ಖರೀದಿಗಾಗಿ ದರ-ಕರಾರನ್ನು (ರೇಟ್‌ ಕಾಂಟ್ರ್ಯಾಕ್ಷರ್‌ನ್ನು) ಅವರು 
ಅಂಗೀಕರಿಸಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದರು ಎಂಬುದಾಗಿ ವಾದಿಸಿದರು. ಶ್ರೀ ರಘುಪತಿಯವರು 
ದಿನಾಂಕ 19ನೇ ಸವಂಬರೆಂದು, ಆರೋಗ್ಯ ನಿರ್ದೇಶಕರಿಗೆ ಸಚಿವರು ಬರೆದ ಒಂದು ಟಪ್ಪಣಿಯ 
ಒಂದು ಪ್ರತಿಯನ್ನು ಹಾಜರು ಪಡಿಸಿದರು, ಅದರಲ್ಲಿ ಅವರು ಈ ರೀತಿ ಹೇಳಿರುತ್ತಾರೆ : 

“ಬೌಲ್‌ ಸ್ಪರಿಲೈಜರ್‌ ಸಲಕರಣೆಗಳ ಖರೀದಿ ದರ-ಕರಾರನ್ನು ಈಗಾಗಲೇ 


ಉ ನೃತಾಧಿಕಾರವುಳ್ಳ ಸಮಿತಿಯು ಅಂತಿಮಗೊಳಿ ಸಿದ್ದು, ಅದನ್ನು ಸರ್ಕಾರವು ಸಹ ಅಂಗೀಕರಿಸಿ ಭ 


[s) 


fe 


ಯುನ್ಪು ಉದೇಶಷಪೂವ 


210 


pe: 


; 


ದಿನಾಂಕದ ಸಚಿವರ ಟಿ 


ಭೊ 
ex 


ಸವಂಜಬರ್‌ 19 


——— 
Up 2 


ವಾದವಾಗಿ 


ಮಾದರಿಯನ್ನು 


—. 
ps 


ಲ್ಲ ಮತ್ತು 


_ 
©) 
Kd 


ಮಾ 


ವಾ ಸರ್ಕಾರದಿಂದ ಟೆಂಡರನ್ನು 


[ 


{ol 


$5 


, ಹಾಜರುಪಡಿಸಿರಲಿ 


ಲ್ನ 


ವರಿಗೆ ಯಾ 
ಅಂಗೀಕರಿಸಿದೆಯೋ ಆ ವ, 


[oy 


ಪರವಾಗಿ ಟೆಂಡರನ್ನು 


Ww 
py 


if V 


Foe 


ರುಗಳು ಖರೀದಿಗಾಗಿ ಸಜಿವರಿಂದ ಅಥ 


ವುಗಳಿಂ 


(a) 


ಇಗಿದರು. 
೦ದು ಹಂತದಲ್ಲಿ ಸಚಿವರು ಹೀಗೆ ಹೇಳುತಾರೆ. 


ರಿಂದ ಆ 
( ಎಂಬ ಮೆ 


[%) 


“ದಾಗವಹಿಸಿದ ಏಳು ವಕ್ಕಿ 


2 


ko 


(3) 
೨ 
NS 


ಿರಯಿ 


ರಲಿಲ್ಲವಾ 
ಹಾಜರುಪಡಿಸಿದ 


೦ಗೀಕರಿಸಲಾಗಿ 


ಲಗಿಲ್ಲಿ 


ಗೊಂದಲ ಉಂಟಾಗಿ 


Ne 


ಸಕ್‌ 


[£4 


8 ಟೆಂಡರುಗಳ ಪ್ಲೆ ಕಿ ಸರ್ಕಾರವು ಒಂದು ಟೆಂಡರ 


ಲು ಬಯ 


Ek] 


ಭಾರು ಸಲಕರಣೆಗಳ ಖರೀದಿಗಾಗಿ 


ಕ್ಲೆ ತರ 
% 


— 
p) 


ಯವರ ಗಮ 
ಹುವರ್ವಿನಿಯೋಗಕಾಗಿ 


೪ತಾಯದ ಹಣದಿಂದ ನಿಧಿಗಳ 


ಳೆದಿದಾರೆಯೆ ಎಂಬುದು 


ಪ್ಲ 


ಷಯವು ಸಚಿವರಿಗೆ 


ಈ 


ರುವಾಯ ಎಷ್ಟು ಖರೀದಿಸಬೇಕೆಂಬುದ; 


ರುಗಳ ಖರೀದಿಯನ್ನು 


—: 


ಳ ಖರೀದಿ 


\ 


Ks 


t 


ಪಟು 
ೈಜರ್‌ಗ 


ಥಿ 


ph 


EE 


Ns 


ಣು 


ಸಲಕರಣೆಯ ಖರೀದಿಗಾಗಿಯ ಬಗ್ಗೆ ಅನೆ 
ತರುವಾಯ ಸಲಕರಣೆಯ ಖರೀದಿಯ 


ಸಂಸದೀಯ 
ಚೌ 
ಖಚಿತಪಡಿಸಿಕೊಂಡು 


೧: 


Te 


A 


[3 
po 


Ky 


ಜಿ 


ಸ್ಷಣಿಯ 


ನ್ಯ 
€ಡಿಲ್ಲ ಎಂಬುದು ಸಜಿವರ 
ಲ್ಲ. ಆದರಿಂದ 
(nd 


t 


ರೂ, ಸರ್ಕಾರವು 


[S) 


3] 
ಡಿದಾರೆಯೇ ಎಂಬುದು 


ಷಿ 
ವುದೇ ಆಧಾರವಿ 


ಲ. ಏನೇ ಆದ 


HN) 
ಮಾ 


pe) 
1) 


ತ್ವ 
ದಿನಾಂಕದ ಸಚಿವರ 


ನೆ 


ಪಡೆದಿಲ್ಲವೆಂದು ಮತ್ತು ಸಾಮಾ 
ಅಮೆ 
NUNN 


ೀಳುವುದರ' 


ಅನು 
[a 
pe) 
[69] 
ಯ ವಾದವು ವಿಫಲವಾಗು 


- 
6 ನವಂಬರ್‌ 1978 


[65] 
, 19ನೆ 


ತಿದಾರೆಂದು 


ಯತಿಸುತ್ತಿ 


[ 
[s3 


ವಾ ಕರಾರಿಗಾತೆ ಎಂಬುದು ಸಷವಾಗಿ 
( 

[9] 

ಸ್ಗೂ 


ಯ ಸಂಬಂಧದಲ್ಲಿ, ಸಜೆವರು ಸದನವನ್ನು ಉದೇಶಪೂರ್ಷಕವಾಗಿ 


ಲಾಗಿದೆ. ಈ ಪಶ್ನೇ 


ಚ್ಛು 
್ಯ € ೯ 


Ne 


p) 


ಈ ವ್ವವಹಾರದಲ್ಲಿ ಸಜೆವರು ಅನುಚಿತವಾಗಿ 


ದಾರಿಗಳೆಯಲು ಪ್ಪ 


A 


pe 


ತಿವಾದವಾಗಿದೆ. ಸರ್ಕಾರದ ಅನುಮೋದನೆಯು ಸಲಕರಣೆಯ ಖರೀದಿಗಾಗಿ, ನಿಧಿಯ 
ಶ ಆಧಾರದ ಮೇಲೆ ಹಕ್ಕು 


ಮನಿ 
ಪು 


ದರ ಕರಾರನ್ನು ಅನುಮೋದಿಸಿತ್ತು ಎಂಬುದನ್ನು ಸಚಿವರು ಮ 


ವಿಧಾನಗಳನ್ನು ಉಲ್ಲಂಘಸಿದರ ಕರಾರಿಗೆ 


ಪುನರ್ವಿನಿಯೋಗಕ್ಸಾಗಿತ್ತೆ ಅಥ 


ಪ್ರ 
ಲ 
- 
ಗೆ 


ತ 


pS 


78 


(] 
fY 


?ಿಗೆ ಉತ್ತರ ನೀಡುವಾ 


ಶೇಕು. 


ನಾಡಂ 


Ry 
ಲಃ 


ವಾಗಿ'ಮಾ 


೧ನ: 
ಬ 


ರೂಕತೆಯಿಂದ ಮತ್ತು ಯಥೋಃ 


ಉಲ! 


ಅತ್ತಂತ 


fe 


> 


(ವಿ.ಪ. ನಡವಳಿಕೆ ದಿ. 1ನೇ ಜೂನ್‌, 1979) 


ಗಾರಿಗೆ 


fd 


[ 


ಆಕಮಣ : 11ನೇ ಏಪ್ರಿಲ್‌ 1979ರಂದು ಬೆಳಗಿನ 10.30 ಗಂಟೆಯ ಸುಃ 
ಸುಮಾರು 200ಜನ ತಮ ವಿರು 


e 


ಲ್ರಿ ಶೀ ಎ.ಕೆ. ಸುಬ್ಬಯ್ದ 


9 


ಅವರು ನೀಡಿ 


ಬ 


ಹಾ 


ಮಾಡಿದ ಸಂಬಂಧದ 
ಮೇಲಿನ ತೀರ್ಮು. 


(ತೀರ್ಪು: ್ಸಿ [ನೇ ಜೂನ್‌ 1979ರಂದು ನೀಡಲಾಗಿದೆ) 


ಸಭಾಪತಿಯವರ ತೀರ್ಪು :- ಎಲ್ಲಾ ಅಂಶಗಳನ್ನು ಪರಿಗಣಿಸಿ, ಈ ಪ್ರಕರಣದ 


ಬಿ 
[NN 


[) 


ಎ 


p) 


ವರದಿಯ ಅಗತ್ನತೆ ಇದೆ ಎಂದು ನಾನು ಪರಿಗಣಿಸಿದ್ದ 


) 


ರ್‌ 
fa 


 ಎಸ್‌.ಶಿವ 


ಆ) 


( 


ಪತಿ 


ಸಃ 


279 


Be) 


ಸಲಸರ್ದಿಯ 


ಸಭಾಪತಿಯವರ ತೀರ್ಪು :- 


[8] 
ಕ್ಲೆ ಆಕ್ರಮಣ ಮಾಡಿ, ಕ 


ಸ 


ದರಲ್ಲಿ ಹೆಚ್ಚಿನವರು ಕಂಡದಿದ್ದರು 


[2 
Uw 


ಸ 


ಹಿಡಿದಿದ್ದು ಅವರ ನಿವಾ 


ಬಾಗಿಲ 


ವ 
ಬ 


HB 


ಬರ್‌ 1979ರ೦ 


ಆಕ್ಷ್ಲೊ 


[a] 


ರಾಗಿದರು ಎಂದು ಅವರು ಹೇಃ 


ಕಕ 


ಖೆ 
ಪಕ್ಷ 


NR 

೫ 
RQ 
ಸಾ ಬೆ 


ವಿಧಾನ ಪರಿಷಹಿ 
ಸಿ 


ರು 


"ದರೆಂದು ಮಾನ್ಯ ಸಚಿವರು ಮತ್ತು 
ಸು 


ಡಳಿತ ಸಚಿವರ ನಿವಾಸಕ್ಕೆ ಹೊ 
ಶ್ರೀ ಶಿವಣ್ಣ ಅವರನ್ನು 


Ne; 


a 


ನಗರದ ಕೆಲವು ಕೊಳಂ 


ವಿರುದ್ಧ ಸೇಡಂ ತೀರಿಸಿ ಕೋ 


[3 


[x 


ವ್ಯವ 


ಶಿವಣ್ಣ ಅವರು ತಮ 


; ಇತರ ಕಾಂಗೆಸ್‌ (ಐ) ನಾಯ 


ಸಚಿವರು ಮತ್ತು ಕೆಲವು 


ಯ್ದ ಅವರು ಆಪಾದಿಸಿದರು. 


q 


B 


por 


pu] 


ಆಗುತದೆ ಮತು ಸಭಾಪತಿಯವರು ಸೂಚನೆಗೆ 
ಶ್ರೀಸು 


ಲ್ಲಿ ಮತ್ತು 


ರನ್ನು ಸಂಘಟಿಸುವಲ್ಲಿ 


RE 
ಬ 


ವರ ನಿವಾಸದ ಮೇಲೆ ಆಕ್ರಮಣ ಮಾಡಲು ಜ 


ವ 
ನ 


ಅನಂತರದ ಬೆಳವಣಿಗೆಗಳಲ್ಲಿ ಯಾವುದೇ ತ 


ಯೃ 


(Al 
ಬ 


ಕೈವಾಡವಿರುವುದನ್ನು ಶೀ 


& 


ವಾದವಿವಾದಗಳನ್ನು ಮತ್ತು ಸಂಗತಿಗಳ 


Fa) 


€ಕರಿಸುವ ಬಗ್ಗೆ ಸಾಕಷ್ಟು 
ನಿರೂಪಣೆಯನ್ನು ಮಾಡಲಾಯಿತು ಮತ್ತು ನನ್ನ ಪರಿಗಣಿತ ಅಭಿಪ್ರಾಯವನ್ನು ಆ ತರುವಾಯ 


ಸೂಚನೆಯನ್ನು ಅಂಗಿ 


೦ದು ಭರವಸೆ ನೀಡಿದೆನು. 


ಶಗಳ 


ನೆ - ಎಲ್ಲಾ ಅಂಕ 


೮ 
NN 
[] 


ನಿ 


ಶ್ರೀಯುತರಾದ ಅಬ್ದುಲ್‌ ನಜೀರ್‌ಸಾಬ್‌, ಪುಟ್ಟಸ್ತಾಮಿಗೌಡ, ಜಿ.ಕೆ. ಕುಲಕರ್ಣಿ, 
ಎಸ್‌.ಮಲ್ಲಿಕಾರ್ಜುನಯ್ಯ, ಡಾ: ಮಲಕರೆಡ್ಡಿ ಮತ್ತು ಶ್ರೀಮತಿ ಪದ್ಧಾವತಿ ವಿಠಶಲರಾವ್‌ ಇವರು, 
ಏಪ್ರಿಲ್‌ 18ರಂದು ಹಕ್ಕುಚ್ಛುತಿಯ ಒಂದು ಸೂಚನೆಯನ್ನು ಕಳಿಸಿದ್ದರು. ಮೊಗಸಾಲೆಗಳಲ್ಲಿ ವಿಧಾನ 
ಪರಿಷತ್ತಿನ ಎಲ್ಲಾ ಸದಸ್ಯರಿಗೆ, ಒಂದು ಕನ್ನಡದಲ್ಲಿ ಮತ್ತೊಂದು ಇಂಗ್ಲೀಷಿನಲ್ಲಿರುವ ಸೆಕ್ಟೊಸ್ಟೈಲ್‌ 
ಮಾಡಿದ ಕರಪತ್ರಗಳನ್ನು ಕಳಿಸಲಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಕನ್ನಡದಲ್ಲಿರುವ ಕರಪತ್ರಗಳ 
ಬನಶಂಕರಿ ಪ್ರಗತಿ ಪರ ಸಂಘದ ಪರವಾಗಿ ಶ್ರೀ ಪುಟ್ಟಸ್ಟಾಮಿಗೌಡರು ಸಹಿ ಮಾಡಿದ್ದಾರೆ 

ಮತ್ತು ಇಂಗ್ಲೀಷ್‌ ಕರಪತ್ರಗಳ ಮೇಲೆ ಪ್ರಗತಿ ಪರ ನಿವಾಸಿಗಳ ಸಂಘದ ಮೊಹರು ಹಾಕಲಾಗಿದೆ. 
ಕರಪತ್ರಗಳು ಬನಶಂಕರಿಯಲ್ಲಿನ ಗುಡಿಸಲುಗಳನ್ನು ಕೆಡವುದಕ್ಕೆ ಸಂಬಂಧಿಸಿದ್ದವು. ಆ ಬಗ್ಗೆ 
ಶೀ ಎಕೆ. ಸುಬ್ಬಯ್ಯ, ವಿರೋಧ ಪಕ್ಷದ ನಾಯಕ, ಇವರು 6ನೇ ಏಪ್ರಿಲ್‌ ಮತ್ತು ತರುವಾಯ 


ಮಾತಾಡಿದ್ದರು. ವಿಶೇಷ ಹಕ್ಕಿನ ಸೂಚನೆಗೆ ಸಹಿ ಮಾಡಿದವರ ಅಭಿಪಾಯದಂತೆ, ಕರಪತ್ರಗಳಲ್ಲಿ 
ಸುಬ್ದಯ್ಯನವರ ವಿರುದ್ಧ ಮಾನಹಾನಿ ಮತ್ತು ಅವಮಾನಕಾರಕ ಟೀಕೆಗಳನ್ನು ಮಾಡಲಾಗಿದೆ ಮತ್ತು 


ದೋಷಾರೋಪಣೆಯನ್ನೂ ಮಾಡಲಾಗಿದೆ. 


3A 


ಸಂಸದೀಯ ಪಟು 281 


20ನೇ ಏಪ್ರಿಲ್‌. 1979ರಂದು ಸಹಿ ಮಾಡಿದವರು ಸೂಚನೆಯ ಅಂಗೀಕಾರಾರ್ಹತೆಯ 


ನಾನು ಸೂಚನೆಯನ್ನು ಮತ್ತ ಸೂಚನೆಗೆ ಸಂಬಂಧಿಸಿದ ಕರಪತ್ರಗಳನ್ನೂ 
ಜಾಗರೂಕತೆಯಿಂದ ಪರಿಶೀಲಿಸಿದ್ದೇನೆ. ಶೀ ಅಬ್ದುಲ್‌ ನಜೀರ್‌ ಸಾಬ್‌ ಅವರು ಕೂಡ ನೇ 
ಏಪ್ರಿಲ್‌ 179ನೇ ದಿನಾಂಕ ಮತ್ತೊಂದು ಕರಪತ್ರವನ್ನು ಸಭಾಪಶಿಯವರಿಗೆ ಕಳಿಸಿದ್ದಾರೆ. ಕರಪತ್ರಗಳಿಂದ, 
ಶೀ ಸುಜ್ಜಯ್ಯನವರ ವಿರುದ್ಧ ಕೆಲವೊಂದು ಅವಮಾನ ಕಾರಕ ಟೀಕೆಗಳನ್ನು ಮಾಡಲಾಗಿರುವುದು 
ನನಗೆ ಕಂಡು ಬರುತ್ತದೆ. ಹಕ್ಕುಬಾದ್ಯತೆ ಸಮಿತಿಯು, ಸೂಚನೆಯ ಸಂಬಂಧದಲ್ಲಿ ತನಿಖೆ 
ನಡೆಸತಕ್ಕುದೆಂದು ಸಾಧ್ಯವಾದರೆ, ಆಪಾದನೆಗಳನ್ನು ಮಾಡಿದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಮತ್ತು 
ಆವರು ಯಾವ ಸಂದರ್ಭದಲ್ಲಿ ಆಪಾದನೆ ಮಾಡಿದ್ದಾರೆಂಬುದನ್ನು ಪತ್ತೆಹಚ್ಚುತಕ್ಕುದೆಂದು ನಾನು 
ಅಭಿಪ್ರಾಯ ಪಡುತ್ತೇನೆ. ಆದ್ದರಿಂದ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಮತ್ತು ಕಾರ್ಯಕಲಾಪಗಳ 
ನಿಯಮಗಳ 160ನೇ ನಿಯಮದ ಮೇರೆಗೆ ಹಕ್ಕುಚ್ಛುತಿಯ ಈ ಸೂಚನೆಯನ್ನು ಲಗತ್ತುಗಳೊಂದಿಗೆ 
ಹಕ್ಕುಬಾದ್ಯತಾ ಸಮಿತಿಗೆ ನಾನು ಕಳುಹಿಸುತ್ತೇನೆ. 


ಗೈರುಹಾಜರಿ ; 


24ನೇ ಸೆಪ್ಟೆಂಬರ್‌ 1979ರಂದು ವಿಧಾನ ಪರಿಷತ್ತಿನಲ್ಲಿ ಮುಖ್ಯಮಂತ್ರಿಯವರ 
ಗೈರುಹಾಜರಿಯ ಬಗ್ಗೆ ಶ್ರೀ ಎ.ಕೆ. ಸುಬ್ಬಯ್ಯ ಮತ್ತು ಶ್ರೀ ಎಂ. ರಘುಪತಿ ಅವರು ನೀಡಿದ ವಿಶೇಷ 
ಹಕ್ಕಿನ ಸೂಚನೆಯ ಮೇಲೆ ತೀರ್ಪು. 


27ನೇ ಸೆಷ್ನೆಂಬರ್‌ 1979ರಂದು ನೀಡಿದ ತೀರ್ಪು 


ವ ಸವನ 
ಮತ್ತು ವಿಧಾನ ಮಂಡಲದಲ್ಲಿ ಕಾಂಗೆಸ್‌ my ಪಕ್ಷದ ನಾಯಕರಾದ ಶ್ರೀ ಎಂ. ರಘುಪತಿ ಅವರು 


ವಿರುದ್ಧ ಹಕ್ಕುಚ್ಛುಶಿಯ ಒಂದು ವಿಷಯವನ್ನು ಕವಾಗಿ ಪ್ರಸ್ತಾಪಿಸಲು ಸೂಚನೆ ನೀಡಿದ್ದರು. 
ಸೂಚನೆಯ ಅಂಗಿಕಾರಾರ್ಹತೆಯ ಬಗ್ಗೆ ಸಭಾಪತಿಯವರಿಗೆ ಮನದಟ್ಟು ಮಾಡುವಂತೆ ಕೇಳಿದಾಗ 
ಅವರು ಈ ರೀತಿ ವಾದಿಸಿದರು ಎಂದರೆ 24ನೇ ಸೆಪ್ಟೆಂಬರ್‌ 1979ರಂದು ಮಾನ್ಯ ಮುಖ್ಯ 
ಮಂತ್ರಿಯವರು ತಾವು ಸ್ವಲ € ಸ್ಪಸ್ಥರಾಗಿರುವುದರಿಂದ ಈ ಸದನದ ನಡವಳಿಗಳನ್ನು ನಿರ್ವಹಿಸಲು 
ಸಾಧ್ಯವಾಗುವುದಿಲ್ಲವೆಂದು ಮತ್ತು ಅವರ ಸಹೋದ್ಯೋಗಿಗಳು ಅವರನ್ನು ಪ್ರತಿನಿಧಿಸಲು ಅಧಿಕಾರ 
ನೀಡಲಾಗಿದೆ ಎಂದು ಸಭಾಪತಿಯವರು ಲಿಖಿತವಾಗಿ ತಿಳಿಸಿದ್ದರು. ಸದನವು ಮುಖ್ಮಮಂತ್ರಿಯವರ 
ಮಾತನ್ನು ನಂಬಿತು ಮತ್ತು ಮುಖ್ಯಮಂತ್ರಿಯವರಿಗೆ ಸಂಬಂಧಪಟ್ಟ ವಿಷಯವನ್ನು ಆನಂತರ 
ತೆಗೆದುಕೊಳ್ಳುವುದಾಗಿ ಒಪಿಕೊಂಡತು « ಆದರೆ ಮುಖ್ತಿ ಮಂತ್ರಿಯವರು ಅದೇ ದಿನ ಕೆಳಮನೆಯಲ್ಲಿ 
ಹಾಜರಾಗಿದ್ದರಲ್ಲದೇ ಕೆಳಮನೆಯ ಕಾರ್ಯಕಲಾಪಗಲ್ಲಲ್ಲಿ ಸಕ್ಷಿಯವಾಗಿ ಭಾಗವಹಿಸಿದ್ದರು ಆದ್ದರಿಂದ 
ಮುಖ್ಯಮಂತ್ರಿಗಳು ತಾವು ಅಸ್ಪಸ್ಥರಾಗಿದ್ದರೆಂದು ಸದನಕ್ಕೆ ತಿಳಿಸಿದ್ದರೆಂಬುದು ಸ್ಪಷ್ಟವಾಗಿದೆ ಮತ್ತು 
ಇದರಿಂದ ಈ ಸದನದ ಹಕ್ಕುಯ್ಬತ ಮಾಡಿದ್ದಾರೆಂದು ಅವರು ವಾದಿಸಿದರು. ಮುಖ್ಯಮಂತ್ರಿಗಳು 
ನಿಜವಾಗಿಯೂ ಅಸ್ಪಸ್ಥರಾಗಿದ್ದರೆಂದೂ ಹಾಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ್ಯೂ ಸರ್ಕಾರದ 
ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಸೂಚಿಸಿದ್ದುದರಿಂದ ಕೆಳಮನೆಯಲ್ಲಿ ಅವರು 
ಹಾಜರಾಗಬೇಕಾಯಿತು ತು ಆದ್ದರಿಂದ ಹಕ್ಕುಚ್ಯುತಿ ಪ್ರಶ್ನೆ ಉದ್ದವಿಸುವುದಿಲ್ಲಿವಂದು ಆಡಳಿತ ಪಕ್ಷದ 
ಪರವಾಗಿ ಸಣ್ಣ ನೀರಾವರಿ ಸಚಿವರಾದ ಮಾನ್ಯ ಶ್ರೀ ಚಂದ್ರೇಗೌಡ. ಸದನದ ನಾಯಕರಾದ 
ಶ್ರೀ ಬಿ. ಬಸವಲಿಂಗಪ್ಪ ಮತ್ತು ಇತರರು ವಾದಿಸಿದರು. 


ಸಭಾಪತಿಯವರು, ಎರಡೂ ಕಡೆ ವಾದಗಳನ್ನು ಜಾಗರೂಕೆತೆಯಿಂದ ಕೇಳಿದ ನಂತರ, 
ಮುಖ್ಯಮಂತ್ರಿಯವರು ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು ಒಂದು ಅವಕಾಶವನ್ನು 
ನೀಡುವುದಕ್ಕಾಗಿ ತಮ್ಮ ತೀರ್ಪನ್ನು ಕಾದಿರಿಸಿದರು. ನಿನ್ನೆ ದಿನ ಈ ಸದನದಲ್ಲಿ ಸ್ವತಃ ಹಾಜರಾದ 
ಮಾನ್ಯ ಮುಖ್ಯಮಂತ್ರಿಯವರು, ಅಂದು ತಾವು ನಿಜವಾಗಿಯೂ, ಅಸ್ಪಸ್ಥರಾಗಿದ್ದುದಾಗಿಯೂ 
ಹೇಳಿದರು ಮತ್ತು ಸದನಕ್ಕೆ ಹಾಜರಾಗುವಲ್ಲಿ ತಮಗೆ ಸಾಧ್ಯವಾಗದಿದ್ದ ಬಗೆ ತ ತಿಳಿಸಿದರು. ಅವರು 


ಕೆಳಮನೆಯ ಸಭಾ ಧ್ಯಕ್ಷರಿಗೂ ಅ ದೇ ರೀತಿ ಪತ್ರ ಬರೆದಿದ್ದಾರೆಂದೂ, ಆದರೆ ಸರ್ಕಾರದ ವಿರುದ್ಧ 


ಆವಿಶ್ರಾಸ ನಿರ್ಣಯ ಮಂಡಿಸಿದ್ದುದನ್ನು ಕೇಳಿದ ತರುವಾಯ ಅಸತ ಇದ್ದಾಗ್ಯೂ ಕೆಳಮನೆಯಲ್ಲಿ 


ch 


ಸಂಸದೀಯ ಪಖ 283 


ಈ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಭಾವನಾಕ್ಕಕವಾದ ಮತ್ತು ಭಾವವೇಶದ ಮಿಶಿಯನ್ನೂ 
ದಾಟಿರುವರ ವಿಷಯದಲ್ಲಿ, ಸತ್ಯವನ್ನು ಬೆಳಕಿಗೆ ತರುವಲ್ಲಿ ಸಾಮುದಾಯಿಕ ವಿವೇಚನೆ ಮೇಲುಗೈ 
ಪಡೆಯುತ್ತದೆದು ನಾನು ನಂಬಿದ್ದೇನೆ. ಆದ್ದರಿಂದ ಮೇಲೆ ಹೇಳಲಾದ ಹಕ್ಕುಚ್ಛುತಿ ಒಳಗೊಂಡ 
ಎಲ್ಲಾ ವ್ಯವಹಾರವನ್ನು ಈ ಆಗಸ್ಟ್‌ ತಿಂಗಳಿನಲ್ಲಿ ಸಭೆ ಸೇರಿದ ಸದನದ ಹಕ್ಕುಚ್ಛುತಿ ಸಮಿತಿಗೆ ಈ 
ಮೂಲಕ ಉಲ್ಲೇಖಿಸಿದ್ದೇನೆ. 


ತಪ್ಪುದಾರಿ ಗೆಳೆಯುವುದು : ಸತ್ಯಕ್ಕೆ ದೂರವಾದ ಉತ್ತರಗಳನ್ನು ಒದಗಿಸುವ ಮೂಲಕ ಸದನವನ್ನು 
ತಪ್ಪುದಾರಿಗೆಳೆಯುವುದಕ್ಕೆ ಮುಖ್ಯಮಂತ್ರಿಯವರ ಉದ್ದೇಶಪೂರ್ವಕವಾದ ಪಯತ್ನದ ಸಂಬಂಧದಲ್ಲಿ 


[3 


ಶೀ ಜಿಕೆ. ಕುಲಕರ್ಣಿ ಅವರು ನೀಡಿದ್ದ ಹಕ್ಕುಚ್ಛುತಿ ಸೂಚನೆಯ ಪ್ರಶ್ನೆಯ ಮೇಲಿನ ಶೀರ್ಪು. 
(26ನೇ ಮಾರ್ಚಿ 1980ರಂದು ಸಭಾಪಶಿಯವರು ನೀಡಿದ ತೀರ್ಪು) 


ಸಭಾಪತಿಯವರ ತೀರ್ಷು- ಮಾನ್ಯ ಮಂತ್ರಿಗಳು ಮಾಡಲಾದ ಖಚಿತ ಹೇಳಿಕೆಯನ್ನು 


೮ 


ಗಮನಿಸಿದರೆ ಹಕ್ಕುಚ್ಯುಶಿಯ ಪಶ್ನೆ ಉಧವಿಸುವುದಿಲ್ಲ. 


(ಶೀ ಎಸ್‌.ಶಿವಪ್ಪ) 
ಸಭಾಪತಿ 


ಸಭಾಪತಿಯವರು: ಮಾನ್ಯ ಮಂತ್ರಿಯವರು ಮಾಡಲಾದ ಖಚಿತ ಹೇಳಿಕೆಯನ್ನು 
ಗಮನಿಸಲಾಗಿ ಹಕ್ಕುಚ್ಕುತಿ ಸೂಚನೆಗೆ ನಾನು ನನ್ನ ಸಮ್ಮತಿಯನ್ನು ನಿರಾಕರಿಸಿದ್ದೇನೆ. 
ಹಕ್ಕುಚ್ಛುತಿಯಾಗಬೇಕಾದರೆ ಆಥವಾ ಸದನದ ನಿಂದನೆಯಾಗಬೇಕಾದರೆ ಹೇಳಿಕೆಯು ಅದು ಕೇವಲ 
ತಪ್ಪು ಹೇಳಿಕೆ ಅಥವಾ ತಪ್ಪುದಾರಿಗೆಳೆಯುವುದಾಗಿರದೇ ಸದನವನ್ನು ತಪ್ಪುದಾರಿಗೆಳೆಯುವುದಕ್ಕೆ 
ಆದನ್ನು ಉದ್ದೇಶಪೂರ್ವಕವಾಗೇ ಮಾಡಲಾಗಿದೆ ಎಂಬುದನ್ನು ರುಜುವಾತು ಪಡಿಸಬೇಕಾಗುತ್ತ 
ಮಾನ್ಯ ಮಂತ್ರಿಗಳು ಮಾಡಲಾದ ಖಚಿತ ಹೇಳಿಕೆಯನ್ನು ಗಮನಿಸಲಾಗಿ ಹಕ್ಕುಚ್ಕುಕಿಯ ಪ್ರಶ್ನೆ 


ಸಿದ್ದವಿಸುವುದಿಲ್ಲ. ಆದ್ದರಿಂದ ಹಕ್ಕುಚ್ಛುತಿ ಸೂಚನೆಯನ್ನು ನಾನು ನಿರಾಕರಿಸುತ್ತೇನೆ. 
4) ಮು 


(ವಿ.ಪ. ನಡವಳಿಕೆ ದಿನಾಂಕ: 26ನೇ ಮಾರ್ಚ್‌, 1980) 


ಭೂ ಸುಧಾರಣೆಗಳ ಅಧಿನಿಯಮದ ಬಗ್ಗೆ ಕರ್ನಾಟಕ ಉಚ್ಛ 
ನ್ಯಾಯಾಧೀಶರಾದ ಪ್ರೀ ಗೋವಿಂದಭಟ ಅವರು ಮಾಡಿದ 


Dy 
pe] 


(7ನೇ ಮೇ [೪980ರಂದು ಸಭಾಪತಿಯವರು ನೀಡಿದ ತೀಪ F) 


$4 


೨ 


ra 


ಚ್ಲುತಿಯುಂಟಾಗಿ 


(a) 


ಪಯೋಗಿಸತಕದು ಹೌಸ್‌ 


ನ್ನುಉ 
ಳನ್ನು ಗಮನಿಸಲಾಗಿ 


ನ್‌: 
ಬಾಷೆಯ 


ಕ್ಕಂತೆ ಸಭ್ದವಾದ ೩ 


—: 
[c) 


) 


ಹಕು 


wa 


ಭಾಗ : ನಾಲ್ಕು 
ಸದನದಲ್ಲಿ ಸಂತಾಪ ಸೂಚನೆ 
ಮತ್ತು 
ಎಸ್‌. ಶಿವಪ್ಪನವರ ಬದುಕಿನ ಪ್ರಮುಖ 
ಘಟನೆಗಳು 


ಶ್ರೀಮಾನ್‌ ಎಸ್‌.ಶಿವಪ್ಪನವರಿಗೆ ಸಂತಾಪ ಸೂಚನೆ * 


% 
4) 
fy 
4 
3 


ಗಯಾಜ್‌:- ಮಾಸ್ಯ ಉಪಾಧ್ಯಕ್ಷರೆ, ಮಾಜಿ ವಿರೋ ಧಪಕ್ಷದ ನಾಯಕರು 


ಆಗಿದ್ದಂತಹ ಮಾನ್ಯ ಎಸ್‌. ಶಿವಪ್ಪನವರು ಇಂದು ನಿಧ ನರಾಗಿದ್ದಾರೆ ಎಂಬ ವರದಿಯಸ್ನು ಕೇಳಿದೆ. 


2 ಸ್‌ [a 
ಈ ವಿಷಯವನ್ನು ಕೇಳಿ ನನಗಂತೂ ತುಂಬಾ ದುಃಖವಾಯಿತು. ಅಂತಹ ಒಬ್ಬ ವ್ಯಕ್ತಿ ನಮಗೆಲ್ಲರಿಗೂ 
ದಾರಿ ದೀಪವಾಗಿ ಆಶೀರ್ವಾದವನ್ನು ಮಾಡಿ ಈ ಸದನದ ಯಜಮಾನರು ಆಗಿದ್ದಂತಹ ಅವರ 


ವಿಧನದ ಸುದ್ದಿ ನಮಗೆ ಆತ್ಮಂತ ನೋವು ಮತ್ತು ದುಃಖವನ್ನು ತಂದಿದೆ. 


ಎ ವ್ಯ 4 pc 
ಉಪಾಧ್ಯಕ್ಷರು:- ನಮಗೆ ಸುದ್ದಿ ಬಂದಿದೆ, ಅದರ ಬಗ್ಗೆ ನಿರ್ಣಯ ತಯಾರಾಗುತ್ತಿದೆ. 


pS 


ತೀ ವಾಟಾಳ್‌ ನಾಗರಾಜ್‌:- ಅವರು ಸತ್ತದ್ದಂತೂ ನಿಜ ತಾವ ಸದನದ ಕಾರ್ಯ 
ಕಲಾಪಗಳ ಬಗ್ಗೆ ವನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೀರೋ. ಅದನ್ನು ನಾನು ಕೇಳುವುದಕ್ಕೆ 
ಹೋಗುವುದಿಲ್ಲ. ಆದರೆ ಸದನವನ್ನು ಈಗ ಮುಂದಕ್ಕೆ ಹಾಕುವುದು ಒಳ್ಳೆಯದೆಂದು ನನಗೆ ಅನಿಸುತ್ತಿದೆ. 
ಏಕೆಂದರೆ ಒಬ್ಬ ಧೀಮಂತ ನಾಯಕನಾಗಿ 50ವರ್ಷಗಳ ಕಾಲ ರಾಜ್ಯಕ್ಕೆ ಸೇವೆ ಮಾಡಿ, ಠ್ಕಾಗ ಮಾಡಿ 
ಅಪಾರವಾದ ಸೇವೆ ಮಾಡಿ ನಮ್ಮೆಲ್ಲರಿಗೂ ಅವರೂ ದಾರಿ ದೀಪವಾಗಿದ್ದರು. ಅದರಲ್ಲಿ ಎರಡನೆಯ 
ಅಭಿಪ್ರಾಯವಿಲ್ಲ. ನನಗಂತೂ ನನ್ನ ಮನಸಿಗೆ ವೇದನೆಯಾಗಿದೆ. ನೋವಾಗಿದೆ. ಒಂದು ರೀತಿ 

ವರು ನಮ್ಮ ತಂದೆಯಂತೆ ಪ್ರೇಮ, ಪ್ರೀತಿ ವಿಶ್ವಾಸಗಳನ್ನು ಶೋರಿಸಿದಂಥ ಒಬ್ಬ ವ್ಯಕ್ತಿ ಇದರಲ್ಲಿ 
ಎರಡನೆಯ ಅಭಿಪ್ರಾಯ ಯವಿಲ್ಲ. ನಾನು ಅ ಅನೇಕ ಸಂದರ್ಭಗಳಲ್ಲಿ ಅವರ ಮಾರ್ಗದರ್ಶನವನ್ನು 
ಪಡೆದಿದ್ದೇನೆ. ಮೊನ್ನೆ ಅಂದರೆ ಕಳೆದ ವಾರ ಹೊಟೇಲ್‌ ವುಡ್‌ಲ್ಯಾಂಡ್‌ನಲ್ಲಿ ಒಂದು ವಿಚಾರ 

೦ಕಿರಣ ಇತ್ತು ನನ್ನ ಜೊತೆಯಲ್ಲಿ ನಂಜೇಗೌಡರು ಇದ್ದರು ಯಾವಾಗ ಅಂದರೆ ಈ ಶಾಸಕಾಂಗಕ್ಕೆ 
ಸಂಪೂರ್ಣವಾದಂಥ ಅಧಿಕಾರ ಕೊಡಬೇಕು ಎಂದು ಹೇಳಿದರು. ಅಂತಹ ಧೀಮಂತ ವ್ಯಕ್ತಿ ನಮ್ಮನ್ನು 
ಈಗ ಅಗಲಿದ್ದಾರೆ. ಎಂಬ ವಿಚಾರ ನನಗೆ ಗೊತ್ತಾಗಿದೆ. ಅಧ್ಯಕ್ಷರೆ ತಮಗೆ ತಾನು ಕಳಕಳಿಯಿಂದ 
ಮನವಿ ಮಾಡಿ ಕೊಳ್ಳುತ್ತಿದ್ದೇನೆ. ಈ ಸದನವನ್ನು ಮುಂದೂಡಬೇಕು. ಮತ್ತು ರಾಜ್ಯ ಸರ್ಕಾರದ 
ಸಕಲ ಗೌರವಗಳೊಡನೆ ಅವರ ಸಂಸ್ಕಾರ ಆಗಬೇಕು ಎನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ 
ತಮ್ಮ ಗಮನಕ್ಕೆ ತರುತ್ತೇನೆ. ನಾನು ಆವರಿಗೆ ಬಲಗೈ ಇದ್ದಹಾಗೆ, ಯಾವಾಗಲೂ ಅವರು ನಮ್ಮ 


ಸ್ಥಾಪನ್ನು ಕಂಡರೆ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕಾಣುತ್ತಿದ್ದರು. ಇಂತಹ ವ್ಯಕ್ತಿಯನ್ನು ನಾವು 


288 ಎಸ್‌. ತಿವಪ್ರ 


ತೀ ಕೊಎಚ್‌.ನಾಗೇಗೌಡ:- ಮಾನ್ಯ ಅಧಕ್ಷರೆ ಒಂದು ವಿಚಾರ ರೂಲ್ಸ್‌ ಫಾರ ಸದನವನ್ನು 

ಸಹ ಸದನ ಒಪ್ಪಿಕೊಂಡರೆ ತಾವು 

ಖಂಡಿತವಾಗಿಯೂ ಈ ಸಭೆಯನ್ನು ನಾಳೆಗೆ ಮುಂದೂಡಬಹುದು. ಹಾಗೂ ಇದನ್ನೇ 

ಸಂತಾಪಸೂಚನಾ ಸಭೆ ಎಂದು ಹೆಳಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಒಬ್ಬ ಅಗಗಣ್ಯ ಸಂಸದೀಯ 

ಪಟು. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರಿಂದ ಈ ಸಭೆಯ ಅಭಿಪ್ರಾಯವನ್ನು ಪಡೆದುಕೊಂಡು 

ದಯವಿಟ್ಟು ತಾವು ಸಭೆಯನ್ನು ನಾಳೆಯವರೆಗೆ ಮುಂದೂಡಬಹುದು ಮತ್ತು ಇದನ್ನೆ ಸಂತಾಪ 
ಸೂಚನಾ ಸಭೆ ಎಂದು ಪರಿವರ್ತನೆ ಮಾಡಿಕೊಳ್ಳಬೇಕೆಂದು ನಾನು ಹೇಳುತ್ತೇನೆ. 


ಮುಂದೂಡತಕ್ಕಂಥ ಸಂಪ್ರದಾಯ ಬಂದಿದ್ದರೂ 


ಶ್ರೀ ಎಂ.ಮಲ್ಲಿಕಾರ್ಜುನ ಖರ್ಗೆ:- ಸನ್ಮಾನ್ಯ ಅಧ್ಯಕ್ಷರೆ. ಈಗಾಗಲೇ ವಾಟಾಳ್‌ 
ನಾಗರಾಜ್‌ರವರು ಏನು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಕೂಡ ಈ ಅಭಿಪ್ರಾಯ ಒಳ್ಳೆಯದು 
ಎಂದು ಅನಿಸುತ್ತಿದೆ. ಅವರು ಈ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಕೌನ್ನಲ್‌ನಲ್ಲಿ 
ಛೇರ್‌ಮನ್ಸರಾಗಿ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ಆದ್ದರಿಂದ ನಾವು ಈಗ ಸಭೆಯನ್ನು ಮುಂದೂಡಿ 
ನಾಳೆ ಬೇಕಾದರೆ ಒಂಭತ್ತು ಗಂಟೆಗೆ ಸೇರಿ ಡಿಷ್‌ಕಷನ್‌ ಕಂಟಿನ್ಯೂ ಮಾಡೋಣ ಮಧ್ಯಾಹ್ನದ 
ಮೇಲೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬಹುದು. ಆದ್ದರಿಂದ ನಾಳೆ ಒಂಭತ್ತು ಗಂಟೆಗೆ 
ಸೇರೋಣ ಇದಕ್ಕೆ ಸದನದ ಎಲ್ಲಾ ಸದಸ್ಯರೂ ಒಪ್ಪಿಕೊಳ್ಳುತ್ತಾರೆಂದು ನಾನು ಭಾವಿಸುತ್ತೇನೆ. 


ತೀ ಬಿ.ಬಿ.ಶಿವಪ್ಪ:- ಸನ್ನಾನ್ಯ ಅಧ್ಯಕ್ಷರೆ ಶ್ರೀ ಎಸ್‌.ಶಿವಪ್ಪನವರು ನಮ್ಮ ಜಿಲ್ಲೆಯವರಾಗಿದ್ದು 
ಆವರು ಕೇವಲ ರಾಜಕಾರಣಿ ಮಾತ್ರವಲ್ಲದೆ ಅತ್ಯಂತ ಧೀಮಂತ ರಾಜಕಾರಣಿಯಾಗಿ ಈ ಸಭೆಯ 
ವಿರೋದ್‌ಪಕ್ಷದ ನಾಯಕರಾಗಿ ಅತ್ಯಂತ ಪ್ರಬಲವಾದಂಥ ದಕ್ಷ ವಿರೋಧಪಕ್ಷದ 
ನಾಯಕರುಗಳಾಗಿದ್ದಂತಹವರು ಇವತ್ತೂ ಕೂಡ ಅವರ ಹೆಸರನ್ನು ಈ ಸದನದಲ್ಲಿ ಪ್ರಸ್ತಾಪ 
ಮಾಡತಕ್ಕಂಥ ಪದ್ದತಿಯನ್ನು ಇಟ್ಟುಕೊಂಡಿದ್ದೇವೆ. ಈ ಧೀಮಂತ ನಾಯಕ ಇವತ್ತು ಕಣ್ಣರೆ ಆಗಿರತಕ್ಕಂಥ 
ಸಂದರ್ಭ ಅತ್ಯಂತ ದುಃಖಕರವಾದ ವಿಚಾರ. ನಾನು ಸನ್ನಾನ್ಯ ವಾಟಾಳ್‌ ನಾಗರಾಜ್‌ರವರು, 
ಖರ್ಗೆಯವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರ ಜೊತೆ ನಾನು ಧ್ಧನಿಗೂಡಿಸುತ್ತಾ ಸನ್ನಾನ್ಯ 
ಎಸ್‌.ಶಿವಪ್ತನವರ ಗೌರನಾರ್ಥ ಈ ಸದನವನ್ನು ಮುಂದೂಡಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸೇರಬಹುದು 


ಮಾನ್ಯ ಸದಸ್ಯರುಗಳ ಸಲಹೆಯ ಪ್ರಕಾರ ನಡೆದುಕೊಳ್ಳುವುದು ಸೂಕ್ತ ಎಂದು ತಮನ್ನು 


" ಸಂಸದೀಯ ಪಟು 289 


ತಿಳಿಸಿದರು. ತಕ್ಷಣ ನಾನು ಅವರಿಗೆ ಏನು ಚಿಕಿತ್ಸೆ ಬೇಕು ಅದಕ್ಕೆ ಎಷ್ಟೇ ವೆಚ್ಚ ತಗಲಿಲ್ಲ, ಈ ಆಸ್ಪತ್ರೆ 
ಅಲ್ಲದಿದ್ದರೆ ಬೇರೆ ಆಸ್ತತ್ರೆಗೆ ಸೇರಿಸಿ, ಔಷಧಿಗಳನ್ನು ಬೇರೆ ಕಡೆಯಿಂದ ತರಿಸಬೇಕು ಅವರ ಜೀವ 
ಅತ್ಯಮೂಲ್ಯವಾದದ್ದು ಅದನ್ನು ಉಳಿಸಿಕೊಳ್ಳು; ಸದಕ್ಕೆ ಪಯತ್ನಗಳನ್ನು ಮಾಡಬೇಕು. ಯಾವುದಕ್ಕೂ 
ಕೂಡ ಹಿಂದಕ್ಕೆ ಹೋಗುವುದು ಬೇಡ ಎಂದು ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದುಹೆಳಿದೆ. 
ಅವರು ವಾಪಸ್ಸು ಬಂದು ಹೇಳಿದರು. ವೈದ್ಯರು ತಮ್ಮ ಎಲ್ಲಾ ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ. 
ಅವರು ಒಂದು ಕಿಡ್ನಿ ಸಹ ಬೆಳಿಗ್ಗೆಯ ಫೇಲಾಗಿದೆ. ಅವರು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಆದರೂ 
ಕೂಡ ವೈದ್ಯರು ತಮ್ಮ ಎಲ್ಲಾ ಪ್ರಯತ್ನಗಳನ್ನು ಇಲ್ಲಿಯೆ ಮಾಡುತ್ತೇವೆ ಎನ್ನುವ ವಿಚಾರವನ್ನು 
ಕೂಡ ನನಗೆ ತಿಳಿಸಿದರು. ಆದರೂ ಅವರು ಮೂರು ಗಂಟೆಗೆ ಅವರು ತೀರಿಕೊಂಡಿದ್ದಾರೆ. 
ಇನ್ನೂ ಅವರ ಪಾರ್ಥೀವ ಶರೀರ ಜಯದೇವ ಆಸ್ಪತ್ರೆಯಿಂದ ಅವರ ಸದಾಶಿವನಗರದ ಮನೆಗೆ 
ಹೋಗಿದೆ. ಇವತ್ತು ಇಡೀ ದಿವಸ ಪಾರ್ಥೀವ ಶರೀರ ಬೆಂಗಳೂರಿನಲ್ಲಿ ಇರುತ್ತದೆ ನಾಳೆ ಬೆಳಿಗ್ಗೆ 
ಅವರ ಪಾರ್ಥೀವ ಶರೀರವನ್ನು ಚನ್ನರಾಯಪಟ್ಟಣಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ನಾವು ಅವರ 
ಅಭಿಮಾನಿಗಳು ಅವರು ಆಗ್ರಗಣ್ಯರೋ ಇಲ್ಲವೋ ಆ ಬಗ್ಗೆ ಚರ್ಚೆಮಾಡುವುದು ಬೇಡ. ಅಗ್ರಗಣ್ಯ 
ವಿರೋಧಪಕ್ಷದ ನಾಯಕರಾಗಿ ವಿಧಾನಪರಿಷತ್ತಿನ ಸಭಾಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 
ಆದರೆ ನಮ್ಮ ಸದನ ಮುಂದೂಡಿದ ಮೇಲೆ ಎಲ್ಲರೂ ಅಲ್ಲಿಗೆ ಹೋಗುತ್ತಾರೆ ಎನ್ನುವುದು ಏನು 
ಇಲ್ಲ ನಾಳೆ ಶವಸಂಸ್ಕಾರಕ್ಕೆ ಹೋಗುವವರಿಗೆ ಯಾವ ನಿರ್ಬಂಧವೂ ಇರುವುದಿಲ್ಲ. ಇವತ್ತು ಅವರ 
ಪಾರ್ಥೀವ ಶರೀರ ಅವರ ಮನೆಯಲ್ಲೆ ಇರುತ್ತದೆ. ಆದ್ದರಿಂದ ಯಾರಾದರೂ ಹೋಗಿ ಗೌರವ 
ಸಲ್ಲಿಸತಕ್ಕಂಥವರು ಇದ್ದರೆ ಗೌರವವನ್ನು ಸಲ್ಲಿಸಬಹುದು ಸದನವನ್ನು ನಾವು ಮುಂದೂಡಬೇಕೆ 
ಎಂಬುದು ಅವರಿಗೆ ಗೌರವ ತೋರಿಸಬಾರದು ಎಂಬ ಕಾರಣಕ್ಕಾಗಲ್ಲ ನಮಗೆ ಇರತಕ್ಕಂಥ 
ನಿರ್ಬಂಧಗಳಿಗಾಗಿ ಅಗತ್ಯವೆ ಎಂಬುದನ್ನು ತಾವು ಇನ್ನೊಮ್ಮೆ ಯೋಚನೆ ಮಾಡಬೇಕು ಎಂದು 
ಹೇಳುತ್ತೇನೆ ಅವರಿಗೆ ಅಗೌರವವನ್ನು ಸೂಚಿಸಬೇಕು ಎಂದು ಅಲ್ಲ. 


ಶ್ರೀ ವಾಟಾಳ್‌ ನಾಗರಾಜ್‌:- ತಾವು ಸದನವನ್ನು ಮುಂದೂಡತಕ್ಕಂಥ ಉದ್ದೇಶ ಈ 
ರಾಜ್ಯದ ಒಬ್ಬ ಧೀಮಂತ ನಾಯಕ ಆವರಿಗೆ ವಿಶೇಷವಾದಂಥ ಸ್ಥಾನಮಾನ ಎಲ್ಲಾ ಇದೆ. ಹಿಂದೆ 
ಗುಂಡೂರಾಯರು ತೀರಿಕೊಂಡಾಗಲೂ ಇದೇಸದನ ನಡೆಯುತ್ತಾ ಇತ್ತು. ಮೂರು ದಿನಗಳ 

ಎಲ ಮುಂದಕ್ಕೆ ಹಾಕಿದ್ದು ಉಂಟು. ನಾನು ನಿಮಗೆ ಏಸು ಹೇಳುತ್ತೇನೆ. ಎಂದರೆ, ನಾಳೆಯಾದರೂ 
ಸಂತಾಪ ಸೂಚನಾ ಸಭೆಯನ್ನು ಮಾಡಲೇಬೇಕು. ಈಗಾಗಲೇ ಅದನ್ನು ಸಂತಾಪ ಸೂಚನೆ ಎಂದು 


ಪರಿವರ್ತನೆ ಮಾಡಿ ಯಾರು ಯಾರು ಮಾತನಾಡುತಾರೋ ಅವರು ಮಾತನಾಡಲಿ ಆದಾದ 


290 ಎಸ್‌. ತಿವಪ್ಪ 


ನಂತರ ತಮ್ಮ ಈ ಸದನವನ್ನು ಅವರ ಗೌರವಾರ್ಥವಾಗಿ ಮುಂದಕ್ಕೆ ಹಾಕುವುದು ಒಳ್ಳೆಯದು. 
ಶಿವಪ್ಪನವರು ಬಹಳಕಾಲ ವಿರೋಧಪಕ್ಷದ ನಾಯಕರಾಗಿದ್ದರು. ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೆ 
ಈ ಸದನ ಅಪಾರವಾದ ಗೌರವವನ್ನು ಶೋರಿಸಬೇಕಾದದ್ದು ಅತಿ ಮುಖ್ಯ. ಎಂಬ ಮಾತನ್ನು ತಮ್ಮ 
ಮನವಿಗೆ ಬಿಡುತ್ತಿದ್ದೇವೆ. ತಾವು ಯೋಚನೆ ಮಾಡಿ ತಿಳಿಸಬೇಕು. 


ತ್ರೀ ಕೆ.ಎನ್‌. ನಾಗೇಗೌಡ:- ನಿಯಮದ ಒಳಗಡೆ ಅವಕಾಶ ಏನು ಇದೆ ಅಂದರೆ ಈ 
ನಿರ್ಬಂಧ ಏಸು ಇದೆ ಅದನ್ನು ತೆಗೆಯುವುದಕ್ಕೆ ರೂಲ್ಸ್‌ ಒಳಗಡೆ ಅವಕಾಶ ಇದೆ. ವಿರೋಧಪಕ್ಷದವರು 
ಎಲ್ಲರೂ ಒಪ್ಪಿದ್ದಾರೆ. ಆದ್ದರಿಂದ ಸದನವನ್ನು ಮುಂದೂಡತಕ್ಕಂಥದ್ದು ಒಳ್ಳೆಯದು. 


ಶೀ ಎಂ.ವೀರಪ್ಪಮೊಯಲಿ:- ಮಾನ್ಯ ಅಧ್ಯ ಧ್ಯಕ್ಷರೆ ಮಾನ್ಯ ಶಿವಪ್ಪನವರ ಆರೋಗ್ಯ 


ಪರಿಸ್ಥಿತಿಯನ್ನು ನೋಡಲು ಇತ್ತು ಬೆಳಿಗ್ಗೆ ಗಂಟೆಗೆ ಅಲ್ಲಿಗೆ ಹೋಗಿದ್ದೆವು. ಅವರು ಅತ್ಯಂತ 


kd 


ಕಠಿಣ ಪರಿಸ್ಥಿಶಿಯಲ್ಲಿ ಇದ್ದರು. ಆ ಬಗ್ಗೆ ವೈದ್ಯರು ಕೂಡ ಅಭಿಪ್ರಾಯ ಕೊಟ್ಟರು ಬಹಳ ಸಮಸ್ಯೆ 
ಇದೆ, ಬಹುಶಃ ಪ್ರಾಣ ಉಳಿಯುವುದು ಕಷ್ಟ ಎಂದು ಹೇಳಿದರು. ಈಗ ಇಲ್ಲಿ ಏನಾಗಿದೆ. ಅಂದರೆ 
ಈ ಪ್ರಶ್ನೆಯನ್ನು ಮಾನ್ಯ ವಾಟಾಳ್‌ ನಾಗರಾಜ್‌ರವರು ಎತ್ತಿದ್ದಾರೆ. ಶಿವಪ್ಪನವರು ಬಹಳ 
ಉನ್ನತವಾದಂಥ ಹುದ್ದೆಯಲ್ಲಿದ್ದವರು ಅವರು ತೀರಿಕೊಂಡ ವಿಚಾರ ನನ್ನ ಗಮನಕ್ಕೆ ಬಂದಕೂಡಲೆ 
ಸಂತಾಪಸೂಚನೆಯನ್ನು ನಾಳೆಗೆ ಮುಂದೂಡವಂಧದ್ದು ಸರಿಯಲ್ಲ, ಇವತ್ತೆ ಸಂತಾಪಸೂಚನೆಯನ್ನು 
ಮಾಡುವುದಿದ್ದರೆ ಚೆನ್ನಾಗಿರುತ್ತಿತ್ತು. ಮತ್ತು ಅದನ್ನು ನೀವು ಮಾಡಬಹುದು. ನಾಳೆ ಬೇಕಾದರೆ ಬಜೆಟ್‌ 
ಮೇಲಿನ ಭಾಷಣವನ್ನು ಮುಂದುವರಿಸಬಹುದು. ಈ ಸುದ್ದಿ ನಮಗೆ ಬಂದ ಕೂಡಲೆ ಮಾಡುವುದರಲ್ಲಿ 
ಹೆಚ್ಚು ಅರ್ಥ ಇದೆ. ಪ್ರಾಮಾಣಿಕತೆ ಇದೆ, ಅವರು ವಿರೋಧಪಕ್ಷದ ನಾಯಕರು ಅಂಥ ಅಲ್ಲ. 
ಸಭಾಪತಿಗಳು ಆಗಿದ್ದರು. ಈ ಎರಡೂ ವಿಚಾರಗಳನ್ನು ಇವತ್ತು ಪರಿಗಣನೆ ಮಾಡಿದರೆ ನಾಳೆ 
ಬೇಕಾದರೆ 9ಗಂಟೆಗೆ ಸೇರಿ ಇದನ್ನು ಮುಂದುವರಿಸಬಹುದು. ಅದ್ದರಿಂದ ಸಂತಾಪ ಸೂಚನೆಯನ್ನು 
ನಾಳೆಗೆ ಮುಂದೂಡುವುದರಲ್ಲಿ ಅರ್ಥ ಇಲ್ಲ. ಅದನ್ನು ಇವತ್ತೆ ಮುಗಿಸಬೇಕು. ಅವರು ಅತ್ಯಂತ 
ಹಿರಿಯರು ಹೀಗಿರುವಾಗ ನಾನು ಇಲ್ಲಿ ನಿಂತು ಭಾಷಣ ಮಾಡಲಿಕ್ಕೆ ಅಷ್ಟು ಆಸಕ್ತಿ ಬರುತ್ತಿಲ್ಲ. 
ವೈಯಕ್ತಿಕವಾಗಿ ನನಗೂ ಕೂಡ ಆ ರೀಶಿ ಆಗುತ್ತಿದೆ. ಆದುದರಿಂದ ಈ ವಿಚಾರ ತಿಳಿದ ಮೇಲೆ 
ನಾನು ಬೆಳಿಗ್ಗೆ ಫ್ರೆಶ್‌ ಆಗಿ 1॥1.3೪0ಗಂಟೆಗೆ ಅವರನ್ನು ನೋಡಿಕೊಂಡು ಬಂದಿದ್ದೇನೆ ದಯವಿಟ್ಗು ಈಗ 


ಸು 
PD pS ಎ೨ s 4 ಷ್ಟ pk ಗರ್‌ 
ಸಭಿಯನ್ನು ಮುಂದೂಡಿ ನಾಳೆ 9.00ಗಂಟೆಗೆ ಸಭೆ ಸೇರೋಣ ಬೆಾದರೆ ನಾಳೆ ನಾವು ಲಂಚ್‌ 


ಸಂಸದೀಯ ಪಟು 291 


ತ್ರೀ ಹೆಚ್‌.ಎನ್‌. ನಂಜೇಗೌಡ:- ಸನ್ಮಾನ್ಯ ಅಧ್ಯಕ್ಷರೆ. ಸಭೆ ಈಗ ಸಂತಾಪ ಸೂಚಕ 
ನಿರ್ಣಯವನ್ನು ಚರ್ಚೆ ಮಾಡುತ್ತಿದೆ. ಎಂದು ನನ್ನ ಭಾವನೆಯಾಗಿದೆ. ವಾಸ್ತವವಾಗಿ ಅಧ್ಯಕ್ಷರು 
ಅಂತಹ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಬೇಕಾಗಿತ್ತು. ಸಭಾನಾಯಕರು 
ಅದನ್ನು ಅನುಮೋದಿಸಿ ಮಾತನಾಡಬೇಕಾಗಿತ್ತು. ಪದ್ದತಿ ಪಕಾರ ಸಭೆ ನಡೆಯುವ ಕಾಲದಲ್ಲಿ ವಿಷಯ 
ಗೊತ್ತಾದ ತಕ್ಷಣ ಪ್ರಿಸಿಡೆಂಟ್‌ ಇಲ್ಲದಿದ್ದರೂ ಸಭೆಯನ್ನು ಸಡೆಸುವಂಥದ್ದು ಬರುವುದಿಲ್ಲ. ಮಾಜಿ 
ಸದಸ್ಕರು ಗೌರವಾನ್ನಿತರಾಗಿದ್ದು ನಿಧನ ಹೊಂದಿದ ಸಂದರ್ಭದಲ್ಲಿ ಸಬೆಯನ್ನು ಎರಡು ಮೂರು 
ದಿನಗಳ ಕಾಲ ಮುಂದೂಡಿದ ಉದಾಹರಣೆಗಳಿವೆ. ಶೀಮಾನ್‌ ಗುಂಡೂರಾವ್‌ ಅವರು ನಿಧನ 
ಅದಾಗ ಸದನವನ್ನು ಮುಂದೂಡಿಸಿದ್ದರು. ಶ್ರೀಮಾನ್‌ ಶಿವಪ್ಪನವರು ಈ ಸಭೆಯಲ್ಲಿ ಕೆಲವರಿಗೆ 
ಶ್ರೀಮಾನ್‌ ದೇವೇಗೌಡರಿಗೆ ಇರಬಹುದು ನನಗೆ ಇರಬಹುದು. ವಾಟಾಳ್‌ರಿಗೆ ಇರಬಹುದು. 
ನಮಗೆಲ್ಲಾ ಗುರುವಿನ ರೀತಿಯಲ್ಲಿದ್ದರು. ನನಗೂ ಸಹ ಹೊಸದರಲ್ಲಿ ಟ್ರೈನಿಂಗ್‌ ಕೊಟ್ಟಿದ್ದರು. 
ವಿರೋಧಪಕ್ಷದ ಜವಾಬ್ದಾರಿ ಏನಿದೆ ಎನ್ನುವುದನ್ನು ಜನಕ್ಕೆ ಸಮಾಜಕ್ಕೆ ತೋರಿಸಿಕೊಡುವ ಕಾರ್ಯವನ್ನು 
ಅವರು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು. ಅವರು ನಿಧನ ಹೊಂದಿದ್ದಾರೆ ಎನ್ನುವುದನ್ನು 
ನನಗೆ ನಂಬಲಿಕ್ಸಾಗುತ್ತಿಲ್ಲ. ಅಷ್ಟೇಕೆ ಚುರುಕಾಗಿ ಮತ್ತು ಪಾದರಸ ಇದ್ದ ಹಾಗೆ ಎಲ್ಲರಿಗೂ ತಿಳುವಳಿಕೆ 
ನೀಡುತ್ತಿದ್ದರು ಹಾಗೆ ಅವರು ಮಾರ್ಗದರ್ಶಕರಾಗಿದ್ದರು. ಮೊದಲಿನಿಂದ ಕೊನೆಯವರಿಗೆ 
ಮಾರ್ಗದರ್ಶನ ಮಾಡುತ್ತಿದ್ದರು. ಅವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ. ನನಗಂತೂ 
ವೈಯಕ್ತಿಕವಾಗಿ ನಷ್ಟವಾಗಿದೆ. ಸಾಸು ವಿದ್ಯಾರ್ಥಿ ಆಗಿದ್ದಾಗಿನಿಂದಲೂ ಅವರನ್ನು ಬಲ್ಲೆ. ಸಿಂಡಿಕೇಟ್‌ 
ಸದಸ್ಯರಾಗಿದ್ದರು. ವಿರೋಧ ಪಕ್ಷದ ನಾಯಕರಾಗಿದ್ದರು. ಆಮೇಲೆ ಸಭಾಪತಿಗಳಾಗಿದ್ದರು. ನನಗೆ 
ನನ್ನ ಮನೆಯಲ್ಲಿ ಒಬ್ಬ ಹಿರಿಯರನ್ನು ಕಳೆದುಕೊಂಡ ಅನುಭವವಾಗುತ್ತಿದೆ. ಅವರ ಆತ್ಕಕ್ಕೆ ಭಗವಂತನು 
ನೆಮ್ಮದಿ ನೀಡಲೆಂದು ನಾನು ಹಾರೈಸುತ್ತೇನೆ. ಈ ಸಭೆಯನ್ನು ತಾವು ಮೃತರ ಗೌರವಾರ್ಥ ಮುಂದಕ್ಕೆ 
ಹಾಕುವುದು ಒಳ್ಳೆಯದು. 


ಮಾಡಿದಂತಹ ದಿನಗಳು ನನಗೆ ಜ್ಞಾಪಕ್ಕೆ ಬರುತ್ತವೆ. ನಮಗಿಂತ ಹತ್ತು ವರ್ಷ ಮುಂಚೆ ಅವರು 


1952ರಲ್ಲಿ ಮೊದಲ ಬಾರಿಗೆ ಈ ಸಭೆಗೆ ಬರಲಿ 


ಕ್ಕೆ ಧೃವಾಃ ಲಿಲ್ಲ. ಬಹುಶಃ ಈ ರಾಜ್ಯದ ಎಲ್ಲಾ 
pe 
[8] 


ಲ, 
ಹೋಗಿ ಕೆಲಸವ ಮಾಡಿದ್ದಾರೆಂದು ಭಾವಿಸಿದರೆ 


y 
L 


ಮುಖಂಡರುಗಳಿಗಿಂತ ಒಂದು ಹೆಜ್ಜೆ ಮುಂ 


292 ಎಸ್‌. ಫಿ 


F 


ತಪ್ಪಾಗಲಾರದು. ಅದು ಉತ್ಸೇಕ್ಷೆ ಕೂಡ ಅಲ್ಲ. ಸುಮಾರು ಎಂಟೂವರೆ ವರ್ಷಗಳ ಕಾಲ ವಿರೋಧ 
ಪಕ್ಷದ ನಾಯಕರಾಗಿ ಸುಮಾರು 5ವರ್ಷಗಳ ಕಾಲ ಈ ಸದಸದಲ್ಲಿ ಕೆಲಸ ಮಾಡಿ ವಿಧಾನಪರಿಷತ್ತಿನಲ್ಲಿ 
ಸುಮಾರು [ವರ್ಷ ಕೆಲಸ ಮಾಡಿ ವಿಧಾನಪರಿಷತ್ತಿನ ಸಭಾಪತಿಗಳಾಗಿಯೂ ಕೂಡ ಕೆಲಸ ಮಾಡಿ 
ಈ ರಾಜ್ಯಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆ ಯನ್ನು ಸಲ್ಲಿಸಿದ್ದಾರೆ. ಈಗ್ಗೆ ಮೂರು ದಿವಸದ 
ಹಿಂದೆ ಆವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತ್ತು. ನಿನ್ನೆ ರಾತ್ರಿ ನಾನು ಶಿವಪ್ಪನವರನ್ನು ಕೊನೆಯದಾಗಿ 
ಭೇಟಿ ಮಾಡಿದ್ದೆ. ಅವರು ಅತ್ಯಂತ ಚಿಂತಾಜನಕವಾದಂತಹ ಸ್ಥಿತಿಯಲ್ಲಿರುವ ಒ೦ದು ದೃಶ್ಯವನ್ನು 
ನೋಡಿದಾಗ ಅದು ನನ್ನ ಮನಸ್ಸಿನ ಮೇಲೆ ಭೀಕರವಾದ ಪರಿಣಾಮ ಬೀರಿತು. ಅವರ ಕುಟುಂಬ 
ವರ್ಗದವರೊಡನೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಾಲ ಕಳೆದೆ. ಈಗ ಅವರು ನಮ್ಮನ್ನು 
ಆಗಲಿ ಹೋಗಿದ್ದಾರೆ. ಮೃತರ ಆತಕ್ಕೆ ಚೆರಠಾಂತಿಯನ್ನು ಹಾಗೂ ಅವರ ಕುಟುಂಬ ವರ್ಗದವರಿಗೆ 
ಈ ಮರಣದಿಂದ ಉಂಟಾಗಿರತಕ್ಕ ತೀವತರವಾದ ನಷ್ಟವನ್ನು ತುಂಬಿಕೊಳ್ಳತಕ್ಕ ಸರ್ವಶಕ್ಷಿಯನ್ನು 
ಭಗವಂತನು ನೀಡಲೆಂದು ನಾನು ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. 


ಅಧಕ್ಷರು:- ಶ್ರೀ ಎಸ್‌.ಶಿವಪ್ತನವರು 945ರಿಂದ 1950ರವರೆಗೆ ಪಜಾಪ್ರತಿನಿದಿ ಸದಸ್ಕರಾಗಿ 
ತಮ್ಮ ರಾಜಕೀಯ ಜೀವನವನ್ನು ಪಾರಂಭಿಸಿದರು. 1952ರಿಂದ 1956ರವರೆಗೆ ವಿಧಾನಪರಿಷತ್ತಿನಲ್ಲಿ 
ಮತ್ತು 1962ರಿಂದ 17ರವರೆಗೆ ವಿಧಾನಸಭೆಯ ಸದಸ್ಯರಾಗಿದ್ದರು. ಮತ್ತು 1967ರಿಂದ 7ರವರೆಗೆ 
ವಿರೋಧ ಪಕ್ಷದ ನಾಯಕರಾಗಿ ಕೆಲಸಮಾಡಿದ್ದಾರೆ. 1974ರಿಂಧ 1980ರವರೆಗೆ ವಿಧಾನ ಪರಿಷತ್ತಿನ 
ಅಧ್ಯಕ್ಷರಾಗಿ ಕೆಲಸಮಾಡಿದ್ದಾರೆ. ಬಹುಶಃ: 1969ರಲ್ಲಿ ಸಂಸ್ಥಾನ ಕಾಂಗ್ರೆಸ್‌ ಅನಿರೀಕ್ಷಿತವಾಗಿ 
ವಿಭಾಗವಾಗದೇ ಹೋಗಿದ್ದರೆ 1972ರಲ್ಲಿ ನಡೆಯಬಹುದಾಗಿದ್ದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು 


ಸಂಘಟಿಸುವುದರಲ್ಲಿ ಬಹಳ ಪಾಮುಖ್ಯ ವಾದ ಪಾತ್ರವನ್ನು ವಹಿಸಿದ್ದರು. ಮಾನ್ಯ ಸದಸ್ಮ್ಕರಾದ 
ನಂಜೇಗೌಡರು, ಪ್ರಸ್ತಾಪ ಮಾಡಿರುವಂತೆ ಬಹಳ ಸಕ್ರಿಯವಾದ ಕೆಲಸ ಮಾಡಿಕೊಂಡು ಬಂದಂತಹ 
ಒಬ್ಬ ವ್ಯಕ್ತಿ. ಕಾಂತರಾಜಪುರ ಶಿವಪ್ಪನವರು ಎಂದು ಬಹಳ ಹೆಸರುವಾಸಿಯಾಗಿದ್ದರು. ನನಗೆ ತಿಳಿದ 


ವ ಉತ್ಸಾಹ, ಲವಲವಿಕೆ ಅವರಲ್ಲಿತ್ತು. ಪ್ರಜಾಸೋಷಲಿಸ್ಟ್‌ ಪಾರ್ಟಿಯನ್ನು 


ಮಟ್ಟಿಗೆ ಆಗಿನ ಕಾಲದಲ್ಲಿ ಒಂದು ಶ್ರೀಮಂತ ಕುಟುಂಬದಿಂದ ಬಂದು ತಮ್ಮನ್ನು ರಾಜಕೀಯ 


) ಎಮಿ ಹ J 
ಚಟುಪಟಿಕೆಗಳಿಗೆ ವಿನಿಯೋಗಿಸಿಕೊಂಡರು. ಸಾರ್ವಜನಿಕ ಬದುಕಿನಲ್ಲಿ ಮಾರ್ಗದರ್ಶಕರಾಗಿ 


ಸಂಸದೀಯ ಪಟು 293 


ಬಾಳಬೇಕೆಂದು ಆಸೆಪಡತಕ್ಕ ನಮ್ಮಂತಹವರಿಗೆ ಮಾರ್ಗದರ್ಶಕರಾಗಿದ್ದರು. ಇವರ ನಿಧನದಿಂದ 
ನಮಗೆ ತುಂಬಲಾರದ ನಷ್ಟವುಂಬಾಗಿದೆ. 

ಈ ಸದನ ಜೊತೆಗೂಡಿ ಎಲ್ಲಾ ಸದಸ್ಥರ ಜೊತೆ ಒಟ್ಟು ಗೂಡಿ ನಾನು ಶ್ರದ್ಧಾಂಜಲಿಯನ್ನು 
ದಿವಂಗತರಿಗೆ ಅರ್ಪಿಸುತ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ಸದನದ ಭಾವನೆಗಳನ್ನು ಒಂದು 
ನಿರ್ಣಯದ ಮೂಲಕ ತಿಳಿಸುತ್ತಿದ್ದೇವೆ ಮತ್ತು ತಾವು ಎಲ್ಲರೂ ಇಲ್ಲಿ ಏನು ಹೇಳಿದ್ದೀರಿ, ತಮ್ಮ 
ಭಾವನೆಗಳಿಗೆ ನಾನು ಸ್ಪಂದಿಸುತ್ತಾ ಮೃತರ ಗೌರವಾರ್ಥ ಯಾವುದೇ ಒಂದು ಕೆಲಸಗಳನ್ನು ಮುಂದೆ 
ನಡಸದೆ ನಾವು ಮೌನವನ್ನು ಆಚರಿಸಿ ಸಭೆಯನ್ನು ಮುಂದೂಡುತ್ತಿದ್ದೇನೆ. ಎಲ್ಲಾ ಸದಸ್ಯರು ಮೃತರ 
ಗೌರವಾರ್ಥ ಒಂದು ನಿಮಿಷ ಮೌನವನ್ನು ಆಚರಿಸಬೇಕೆಂದು ಕೋರುತ್ತೇನೆ. 

(ಸಭೆಯು ದಿವಂಗತರ ಗೌರವಾರ್ಥ ಒಂದು ನಿಮಿಷದ ಮೌನವನ್ನು ಆಚರಿಸಿತು) 

* (ವಿ.ಸ. ನಡವಳಿಕೆ ದಿನಾಂಕ : 28ನೇ ಮಾರ್ಚ್‌, 1995) 


—— 


ವಿಧಾನ ಪರಿಷತ್ತು 
OBITUARY REFERENCE * 


Mr. Chairman -1 request to make a refernce to the sad demise 
of former Chairman of Legislative Council, Sri S. Sivappa who expired 
on 27th March 1995, afternoon. He was born on June 20. 1914. 


Sri Sivappa was a member of the Mysore Representative 
Assembly from 1945 to 1950. He was a member of Legislative Council 
from 1952 to 1956 and was member of the Legislative Assembly from 
1962 to 1971 and during 1967-71 he was leader of Opposition in 
Legislative Assembly. He was elected to Legislative Council. He served 
as chairman of the Karnataka Socialist party form 1956 to 197]. He 
participated in Kissan Movement in 1964 and courted arrest. Besides 
being an active politician, he was advising and dedication. In his death, 
the State with utmost discipline and dedication. In his death, the State 
and country has suffered an irreparable loss. I request the Member to 


stand in silence for a minute as a mark of respect to the deceased. 


{The House observed a minute silence as a mark of respect to the 


departed soul) 


Mr. Chairman - The Obituary reference will be sent to the 


bereaved family. 


The House now stands adjourmed for day as a mark of respect 


to the deceased. The house will meet tomorrow at 10.00 AM. 
(The House adjourned at 4.35 to meet again at 10 AM on 
28th March 1995) 
* (L.C. Debates dated 28th March. 1995) 


— x — 


ಭಾಗ-5 
ಗಣ್ಯರ ದೃಷ್ಟಿಯಲ್ಲಿ ಎಸ್‌.ಶಿವಪ್ಪ 


295 


ಸಂಸದೀಯ ಪಟು 297 


py ಲಾ ಲ್ಸ ಖಿ nn 
ಎಸ್‌.ಶಿವಪ್ಪನವರ ಮರಣದ ನಂತರದಲ್ಲಿ ಅವರ ವ್ಯಕ್ಷತ್ತ ಕುರಿತಂತೆ ರಾಜದ ಉಭಯ 
ಹ್‌ ww 
ಸದನದಲ್ಲಿ ವ್ಯಕ್ತವಾದ ಕೆಲವು ಅಭಿಪ್ರಾಯವನ್ನೂ ಸಹ ಇಲ್ಲಿ ಕೋಢಿಕರಿಸಲಾಗಿದೆ 


ep 
4 
| 


ಶಿವಪ್ಪನವರು ನಾವು ಕಂಡಂಥ ಬಹುದೊಡ್ಡ ವೃಕ್ತಿತ್ತ ಸಮಾಜವಾದಿ ನಾಯಕರಾಗಿ 
ರಾಜ್ಯದಲ್ಲಿ ಸಮಾಜವಾದವನ್ನು ಬಿತ್ತಿ ಬೆಳೆದವರು. ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ 
ನಾಯಕರಾಗಿ, ಗೌರವ ಘನತೆಯನ್ನು ತಂದು ಕೊಟ್ಟವರು. ಹಿರಿಯರಾದ ಶ್ರೀ ಶಿವಪ್ಪನವರು 
ನಮಲ್ಲಿರುವ ಆನೇಕರಿಗೆ ಮಾರ್ಗದರ್ಶಿಗಳಾಗಿದ್ದರು. ಅವರು ಸದನದಲ್ಲಿ ಯಾವುದೇ ವಿಷಯವನ್ನು 
ಪ್ರಸ್ತಾಪ ಮಾಡುವಾಗ ಜನಸಾಮಾನ್ಯರ ಪರವಾಗಿ ಇರುತ್ತಿತ್ತು. ಅವರೆಂದೂ ವಾದಕ್ಕಾಗಿ ವಾದ 
ಮಾಡುತ್ತಿರಲಿಲ್ಲ. ಸದನದಲ್ಲಿ ವಿಷಯ ಪಸ್ತಾಪ ಆಗುತ್ತಿದೆ ಎಂದರೆ ಅದಕ್ಕೊಂದು ತಾರ್ಕಿಕತೆಯ 
ಸ್ವರೂಪವನ್ನು ಒದಗಿಸುತ್ತಿದ್ದರು. ನೇರ ನಡೆ ನುಡಿಯ ನಿಷ್ಟುರ ವ್ಯಕ್ತಿತ್ವವನ್ನು ಅವರಲ್ಲಿ ಕಾಣುತ್ತೇವೆ. 


ಭಾರತೀಯ ರಾಜಕಾರಣದಲ್ಲಿ ಇವರೊಬ್ಬ ಶುದ್ಧ ರಾಜಕಾರಣಿ. ನಮ್ಮಲ್ಲಿರುವ ಅನೇಕ ಹಿರಿಯ 


ಬಿ 


ರಾಜಕಾರಣಿಗಳು ಅವರ ಮಾರ್ಗದರ್ಶನದಲ್ಲಿ ಬೆಳೆದವರು. ಅವರ ಸೈದ್ದಾಂತಿಕ ರಾಜಕೀಯದಲ್ಲಿ 

ನಿಕಟ ಸಂಪರ್ಕ ಹೊಂದಿದ್ದ ನಮ್ಮಂಥವರಿಗೆ ಸ್ಫೂರ್ತಿ ತಂದುಕೊಟ್ಡ್ಟಂಥ ಒಬ್ಬ ವಿಶಿಷ್ಠ 
ನಾಯಕರಾಗಿದ್ದರು. 

ಎಸ್‌.ಎಂ.ಕೃಷ್ಣ 

ಮಾಜಿ ಮುಖ್ಯಮಂತ್ರಿಗಳು 

ಧೈರ್ಯವಾಗಿ ಸದನದಲ್ಲಿ ಪ್ರಸ್ತಾಪಮಾಡುತ್ತಿದ್ದರು. ನನ್ನ ಅವರ ಸಂಬಂಧ ಹಲವಾರು 

ವರ್ಷಗಳಿಂದಲೂ ಇತ್ತು. ಅವರು ವಿದ್ಯಾಭ್ಯಾಸದ ದಿನಗಳಲ್ಲಿಯೇ ಸಮಾಜವಾದಿ ಚಳವಳಿಯಲ್ಲಿ 

ಭಾಗವಹಿಸಿದ್ದಂತಹವರು. ಶ್ರೀ ಶಿವಪ್ಪನವರು ರಾಜ್ಯದಲ್ಲಿ ಸಮಾಜವಾದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ, 

ಅಧಿಕಾರ ವಿಕೇಂದ್ರಿಕರಣ, ರೈತರ ಇತರೆ ವಿಚಾರ ಕುರಿತಂತೆ ರಾಜ್ಯದ ಹಿತಚಿಂತನೆಯನ್ನು 

ಮಾಡುತ್ತಿದ್ದರು. ಸದನದಲ್ಲಿ ಅವರು ಎದ್ದು ಮಾತನಾಡುತ್ತಿದ್ದರೆ ಒಂದು ಗಾಂಭೀರ್ಯ ಕಂಡು 


ಶೀ ಎಸ್‌.ಶಿವಪ್ಪ ಅವರು ನೇರ ನಡೆನುಡಿ, ಸತ್ಯವನ್ನು ಯಾವುದೇ ಪೂರ್ವರ್ರಹವಿಲ್ಲದೆ 


ಬರುತ್ತಿತ್ತು. ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ, ಪರಿಷತ್ತಿನಲ್ಲಿ ಸಭಾಪತಿಯಾಗಿ, 


ಅನೇಕ ಉಪಸಮಿತಿಯ ಅಥಢ್ನಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಅವಕಾಶವಾದಿ ರಾಜಕಾರಣವನ್ನು 


298 ಎಸ್‌. ತಿವಕ್ರ 


ಅವರೆಂದಿಗೂ ಮಾಡಲಿಲ್ಲ. ಆಧಿಕಾರಕ್ಷಾಗಿ ಎಂದೂ ರಾಜಕಾರಣ ಮಾಡಲೀ ಲ ಪದವಿಗಳು ಶಾನಾಗೇ 


ಕೆ.ಎಚ್‌.ರಂಗವಾಥ್‌ 
ಮಾಜಿ ಅರಣ್ಯ ಸಚಿವರು 


ಎಸ್‌.ಶಿವಪ್ಪನವರು ಈ ರಾಜ್ಯದ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರಾಗಿದ್ದರು. ಬಹಳ 

ಎತ್ತರಕ್ಕೆ ಬೆಳೆದಂತಹ ವ್ಯಕ್ತಿ. 1962ರ೦ದ 1969ರವರೆಗೆ ಇದೇ ಸದನದಲ್ಲಿ ನಾವಿಬ್ಲರೂ ಒಂದುಗೂಡಿ 
ಕೆಲಸ ಮಾಡಿದಂತಹ ದಿವಗಳು ನನಗೆ ಜ್ಞಾಪಕಕ್ಕೆ ಬರುತ್ತವೆ. ನಮಗಿಂತ ಹತ್ತು ವರ್ಷ ಮುಂಚೆ 
ಅವರು ಮೊದಲ ಬಾರಿಗೆ ಈ ಸಭೆಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಬಹುಶಃ ಈ ರಾಜ್ಯದ ಎಲ್ಲಾ 
ಮುಖಂಡರುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಿದ್ದಾರೆಂದು ಭಾವಿಸಿದರೆ 
ತಪ್ಪಾಗಲಾರದು. ಅದು ಉತ್ಸೇಕ್ಷೆ ಕೂಡ ಆಲ್ಲ. ಸುಮಾರು ಎಂಟೂವರೆ ವರ್ಷಗಳ ಕಾಲ ವಿರೋಧ 
ಪಕ್ಷದ ನಾಯಕರಾಗಿ ಸುಮಾರು 15 ವರ್ಷಗಳ ಕಾಲ ಈ ಸದನದಲ್ಲಿ ಕೆಲಸ ಮಾಡಿ ವಿಧಾನಪರಿಷತ್ತಿನಲ್ಲಿ 
ಷಶ್ತಿನ ಸಭಾಪತಿಗಳೂ ಆಗಿಯೂ ಕೂಡ ಸ 


ಮಾಡಿ ರಾಜ್ಯಕ್ಕೆ ತ ತಮದೇ ಆದಂತಹ ಒಂದು ಕೊಡುಗೆಯ ನ್ನು ಸಲ್ಲಿಸಿದ್ದಾರೆ. ಈ ನಾನು ಕಂಡ 
ಅಪರೂಪದ ವಕ್ಕಿ. 
pa 


ಹೆಚ್‌.ಡಿ. ದೇವೇಗೌಡ 
ಮಾಜಿ ಪಧಾನಿ 


ಬಹಳ ಗಟ್ಟಿ ಕುಳ, ಧೈರ್ಯವಂತ, ಯಾರಿಗೂ ತಲೆ ಬಾಗದೆ ತಾನು ಹೇಳಬೇಕಾದ್ದನ್ನು 

ಸಷ್ಟವಾಗಿ ಧೈರ್ಯವಾಗಿ ಹೇಳುತ್ತಿದ್ದರು. ಎತ್ತರವಾದ ಆಳು ಸುಂದರ ವಾದ ಮೈಕಟ್ಟು ರಾಜಕೀಯಕ್ಕೆ 

ಹೇಳಿಮಾಡಿದಂತಹ ವ್ಯಕ್ತಿತ್ವ. ವಸ್ತಗಳ ವಿಚಾರದಲ್ಲಿ ಶಿಸ್ತಿನ ಸಿಪಾಯಿ. ಶುದ್ಧವಾದ ಮನಸ್ಸಿನಿಂದ 

ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದರು. ಅವರೆಂದೂ ಸಣ್ಣತನದ ಬದುಕನ್ನು ಮಾಡಲಿಲ್ಲ. ವಿರೋಧ 

ಪಕ್ಷದ ನಾಯಕರಾಗಿ ಒಳ್ಳೆಯ ಹೆಸರು ಮಾಡಿದ್ದರು. ನ್ಯಾಯಪರ ವ್ಯಕ್ತಿತ್ತ ಮೈಗೂಡಿಸಿಕೊಂಡಿದ್ದರು. 
2 


ಕ್ಷ ಬೇಧವಿಲ್ಲದೆ ಎಲ್ಲಾ ಪಕ್ಷಗಳಲ್ಲೂ ಇವರಿಗೆ ಅನೇಕ ಸ್ನೇಹಿತರಿದ್ದರು. ಈ ನಾಡು 


ದೇ. ಜವರೇಗೌಡ 
ಸಾಹಿತಿಗಳು 


ಸಂಸದೀಯ ಪಟು 299 


ತೀ ಎಸ್‌.ನಿಜಲಿಂಗಪ್ಪ 
ಮಾಜಿ ಮುಖ್ಯಮಂತ್ರಿಗಳು 


ಎಸ್‌.ಶಿವಪುನವರವ್ವ ವಕ್ತಿತ್ರದೆಃ ದೊಡ್ಡದು, ನಮಗೆಲ್ಲರಿಗೂ ಮಾಗ ದರ್ಶಕರಾಗಿದ್ದರು. ಕರ್ನಾಟ ಕ 
ಕಂಡ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ಸಾರ್ವಜನಿಕ ಬದುಕಿಗೆ ತಮ್ಮ ಜೀವನವನ್ನು 
ಮುಡಿಪಿಟ್ಟು ಮಡಿದವರು. ವೈಯಕ್ಷಿಕವಾಗಿ ಇವರೊಬ್ಬ ಬ ಕ್ಲೀನ್‌ಹ್ಯಾಂಡ್‌ ರಾಜಕಾರಣದಲ್ಲಿ ಲ್ಲಿ ಅವರೆಂದೂ 
ಅಧಿಕಾರಿಕ್ಸಾಗಿ ಹಾತೊರೆದವರಲ್ಲ. ಜನಸಾಮಾನ್ಯರ ರಕ್ಷಣೆಗಾಗಿ ಸದನದಲ್ಲಿ ಚರ್ಚೆಯ ಅಖಾಡಕ್ಕೆ 
ಇಳಿಯುತ್ತಿದ್ದರು. 

ಡಾ. ಮುನೇಗೌಡ 
ಒಡನಾಡಿ 


ಸ್‌.ಶಿವಪ್ಪನವರು ಸೈಬ್ದಾಂತಿಕ ರಾಜಕೀಯ, ಸೈ ದ್ದಾಂತಿಕ ಹೋರಾಟ ಮಾಡುತ್ತಿದ್ದರು. 
ವಿದ್ವಾರ್ಥಿ ದಿಸೆಯಲ್ಲಿ ಯುವಕರಾಗಿದ್ದಾಗಿನಿಂದಲೇ ಸೋಷಲಿಸ್ಟ್‌ ಚಳವಳಿಯಲ್ಲಿ ಲ್ಲಿ ಗುರುತಿಸಿಕೊಂಡಿದ್ದ 
ಯುವ ನಾಯಕರಾಗಿದ್ದರು. ನೇರ ನಡೆ ನುಡಿಯ ವ್ಯಕ್ತಿಯಾಗಿದ್ದರು ಶಿವಪ್ಪನವರು. ಜಾತ್ಯಾತೀತ 
ಮನೋಭಾವ ಅವರ ಮನದಲ್ಲಿ ತುಂಬಿ ತುಳುಕುತ್ತಿತ್ತು. ಯಾವುದೇ ಕೆಲಸ ಕಾರ್ಯವನ್ನು ಮಾಡಲು 
ಆರಂಭಿಸಿದರೆ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದರು. 


ರಾಜ್ಯದಲ್ಲಿ ಸಮಾಜವಾದಿ ಪಕ್ಷವನ್ನು ಕಟ್ಟಲು ಪಮುಖ ಪಾತ್ರವನ್ನು ವಹಿಸಿದವರಲ್ಲಿ 
ಇವರು ಒಬ್ಬರು. ಪಜಾಸೋಷಲಿಸ್ಟ್‌ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ಎಲ್ಲಾ ಪೆದೇಶಗಳನ್ನು ಸುತ್ತಾಡಿ 
ಪಕ್ಷವನ್ನು ಸಂಘಟಿಸಿದ್ದರು. ಲೋಹಿಯಾ, ಜೆ.ಪಿ. ಮಧುಮೇಲಿಯೆ ಮುಂತಾದ ಸಮಾಜವಾದಿ 
ಮುಖಂಡರ ಒಡನಾಡಿಯಾಗಿದ್ದರು. ರಾಜ್ಯದಲ್ಲಿ ಸಮಾಜವಾದಕ್ಕೆ ಭದೆಬುನಾದಿ ಹಾಕಿಕೊಟ್ಟ 
ಮಹಾಶಯರಲ್ಲಿ ಇವರು ಒಬ್ಬರು. 


ಗುರುಪಾದಸ್ಟಾಮಿ 


ಮಾಜಿ ಕೇಂದ್ರ ಸಚಿವರು 


300 ಎಸ್‌, ತಿವಪ್ರ 


ಭಾ . — — ಲ ಎಲ್‌ 

ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಯಾವುದೇ ಕ್ಷೇತ್ರದ ಪಚಾರಕ್ಕೆ ಹೋದ ಪ್ಲಕ್ಷಃ 
ಪತಿನಿಧಿಸುತ್ತಿದ್ದರು. ಸಮಾಜವಾದಿ ಪಕ್ಷವನ್ನು ಬಲಗೊಳಿಸಲು ರಾಜ್ಯದ ಅನೇಕ ಪದೇಶಗಳಿಗೆ ಭೇಟ 
ನೀಡಿ ವಿದ್ಯಾರ್ಥಿ ಮತ್ತು ಯುವಕರನ್ನು ಹುರಿದುಂಬಿಸುತ್ತಿದ್ದರು. 


ರಾಜ್ಯದಲ್ಲಿ ರೈತರ ಹಿತರಕ್ಷಣೆ, ಶೈಕ್ಷಣಿಕ ಪಗತಿಯ ರ ವಶೇಷ ಒಲವನ್ನು ಹೊಂದಿದ್ದರು. 
ಶಿವಪ್ಪನವರು ಶುದ್ಧ ಹಸ್ತ ರಾಜಕಾರಣಿ, ಪ್ರಮಾಣಿಕತೆ ಅವರ ಜೀವನದ ಅವಿಭಾಜ್ಯ ಅಂಗವಾಗಿದ್ದಿತು. 
5; ಗೂ ಆಃ p ಜಕಾರಣವನು, ಮಾಡಲೀ ಫ ನ ಮುಖ.ಮಂತಿಯಾಗು 

ಅವರೆಂದಿಗೂ ಅಧಿಕಾರಕ್ಕಾಗಿ ರಾಜಕಾರಣವನ್ನು ಮಾಡಲಿಲ್ಲ. ಸ ಮುಖ್ಯಮಂತಿಯಾಗುವ 
ಅವಕಾಶ ಒದಗಿಬಂದಿತ್ತು, ಆದರೆ ಅವರನ್ನು ಅದನ್ನು ನಿರಾಕರಿಸಿದರು. ವಿರೋಧ ಪಕ್ಷದ ನಾಯಕರಾಗಿ 


ರಾಜ್ಯದ ಜನತೆಯ ಸಮಸ್ಯೆ ವಿವಧ ಮಜಲವನ್ನು ಬಯಲಿಗೆಳೆದು ಆದಕ್ಕೆ ಸೂಕ್ತ ಪರಿಹಾರವನ್ನು 


ರಿ ಲ್ಸ ೩ 
ಒದಗಿಸಿಕೊಡುತ್ತಿದ್ದರು. ಯಾವುದೇ ವಿಚಾರವನ್ನು ಸದನದಲ್ಲಿ ತೆಗೆದುಕೊಂಡರೆ ಅದಕ್ಕೆ ತರ್ಕಬದ್ಧ 
ಸೂತ್ರವನ್ನು ಹೆಣೆದು ಅದಕ್ಕೆ ಒಂದು ಗಂಭೀರ ಸ್ವರೂಪವನ್ನು ಕೊಡುತ್ತಿದ್ದರು. 


ಸಮಾಜವಾದಿ ಸಂಗಾತಿಗಳಲ್ಲಿ ಮುಂಜೂಣಿಯಲ್ಲಿದ್ದ ನಾಯಕರಲ್ಲಿ ಶಿವಪ್ಪನವರು 

ಪಮುಖರು. ಸದನದಲ್ಲಿ ಶಿವಪ್ಪನವರು ಒಬ್ಬ ಅನುಭವಿ ಸಂಸದೀಯ ಪಟುವಾಗಿ ವಿಷಯವನ್ನು 

ಮಂಡಿಸುತ್ತಿದ್ದರು. ವಿರೋಧಪಕ್ಷದ ನಾಯಕರಾಗಿ ದಶಕಗಳ ಕಾಲ ನಿರ್ವಹಿಸಿದ್ದ ಇವರು, ವಿರೋಧ 
ಪಕ್ಷದ ನಾಯಕತ್ವಕ್ಕೆ ಒಂದು ಘನತೆ ತಂದುಕೊಟ್ಟಂತಹ ವ್ಯಕ್ತಿ. 

ವೇದಾಂತ ಹೆಮ್ಮಿಗೆ 

ಮಾಜಿ ಶಾಸಕರು 


ಶಿವಪ್ಪನವರು ಪ್ರಮಾಣಿಕವಾಗಿ ತಮ್ಮ ಬದುಕನ್ನು ರಾಜಕಾರಣಕ್ಕಾಗಿ ತೊಡಗಿಸಿಕೊಂಡವರು. 
ಸಮಾಜವಾದಿ ಚಳವಳಿಯಲ್ಲಿ ಗ ರುತಿಸಿಕೊಂಡಿದ್ದ ಅವರು ಎಂದಿಗೂ ಯಾವ ಮುಲಾಜಿಗು 


6) 


ಬಗ್ಗಿದವರಲ್ಲ. ವಿಧಾನ ಮಂಡಲದಲ್ಲಿ ವಿರೋಧಪಕ್ಷದ ನಾಯಕರಾಗಿ ಗೌರವ ತಂದು ಕೊಟ್ಟ ವ್ಯಕ್ತಿ 


al 


ಾ್‌ . PP ಬು — : 8 
ಅವರದು. ಸದನದಲ್ಲಿ ಒಬ್ಬ ಉತ್ತಮ ಸಂಸದೀಯ ಪಟುವಾಗಿ ಸಾಮಾನ್ನ ಜನಜೀವನದ ಕಾಳಜಿಯ 
ಜೊ fi - Ky 


ವಿಚಾರಗಳು ವ್ಯಕ್ತವಾದುತ್ತಿದ್ದವ. ಶಿಕ್ಷಣಕ್ಕೆ ನೀರಾವರಿಗೆ ಕೃಷಿಗೆ ಸಂಬಂಧಿಸಿದಂತೆ ಅವರು ವಿಶೇಷವಾಗಿ 


Eo ೪ 


ಕಾಳಜಿ ವಹಿಸುತ್ತಿದ್ದರು. ಹಿರಿಯರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. 
ಮಾಜಿ ಸಚಿವರು 


ಶಿವಪ್ಪನವರು ನಮ್ಮ ಸಮಕಾಲೀನರು, ಇವರೊಬ್ಬ ಶುದ್ಧ ಪ್ರಮಾಣಿಕ ವ್ಯಕ್ತಿ ಕರ್ನಾಟಕ 
ಜೃದ ಸಮಗ್ರ ಅಭಿವೃದ್ಧಿಗಾಗಿ ಅಪರು ಚಿಂತನೆ ಮಾಡುತ್ತಿದ್ದ ವ್ಯಕ್ತಿಯಾಗಿದ್ದರು. ಕರ್ನಾಟಕದಲ್ಲಿ 
ಸಮಾಜವಾದಿ ನಾಯಕರಾಗಿ ಜನಪರ ಅಂದೋಲನವನ್ನು ಹುಟ್ಟುಹಾಕಿದಂಥ ವ್ಯಕ್ಷಿಯಾಗಿದ್ದರು. 
ವಿರೋಧಪಕ್ಷದ ನಾಯಕರಾಗಿ ತಮ್ಮ ಪ್ರಖರ ಬುದ್ದಿವಂತಿಕೆಯಿಂದ ಶೋಷಿತ ಮತ್ತು ಹಿಂದುಳಿ 
ವರ್ಗಗಳ ಪರವಾದ ದನಿ ಎತ್ತಿ ಅವರ ಸಿಗಬೇಕಾದ ನ್ಯಾಯಸಮ್ಮತವಾಗಿ ದೊರಕಿಸಿಕೊಡುವಲ್ಲಿ 
ಹೋರಾಟ ಮಾಡಿದ ಒಬ್ಬ ಧೀಮಂತ ನಾಯಕರಾಗಿದ್ದರು. 


ಹಾರ್ಗಳ್ಳಿ ರಾಮಸ್ವಾಮಿ 
ರಾಜಿ ಸಚಿವರು 


ಶೀ ಎಸ್‌.ಶಿವಪ್ಪನವರು ಒಬ್ಬ ಧೀಮಂತ ನಾಯಕನಾಗಿ 50ವರ್ಷಗಳ ಕಾಲ ರಾಜ್ಯಕ್ಕೆ 
ಸೇವೆ ಮಾಡಿ, ತಾಗ ಮಾಡಿ ಅಪಾರವಾದ ಸೇವೆ ಮಾಡಿ ನಮ್ಮೆಲ್ಲರಿಗೂ ಅವರೂ ದಾರಿ ದೀಪವಾಗಿದು. 
ಅದರಲ್ಲಿ ಎರಡನೆಯ ಅಭಿಪ್ರಾಯವಿಲ್ಲ. ಒಂದು ರೀತಿ ಅವರು ನಮ್ಮ ತಂದೆಯಂತೆ ಪೇಮ. ಪೀತಿ 
ವಿಶ್ವಾಸಗಳನ್ನು ತೋರಿಸಿದಂಥ ಒಬ್ಬ ವ್ಯಕ್ತಿ. 


ವಾಟಾಳ್‌ ನಾಗರಾಜ್‌ 
ಶಾಸಕರು 


ಎಸ್‌.ಶಿವಪ್ಪನವರು ಈ ನಾಡು ಕಂಡ ಒಬ್ಬ ಅಗಗಣ್ಯ ಸಂಸದೀಯ ಪಟು, ಸಮಾಜವಾದಿ 
ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಜೇವನದ ಕೊನೆಯವರೆಗೂ ಸಮಾಜದ ಏಳಿಗೆಗಾಗಿ ದುಡಿದರು. 
ವಿರೋಧ ಪಕ್ಷದ ನಾಯಕರಾಗಿ ಸದನಕ್ಕೆ ಗೌರವ ಘನತೆಯನ್ನು ತಂದುಕೊಟ್ಟಂತ ವ್ಯಕ್ತಿಯಾಗಿದ್ದರು. 


ದಿ. ಕೆ.ಎನ್‌. ನಾಗೇಗೌಡ 


R 
ಮಾಜಿ ಸಜಿಪ 


ಶ್ರೀ ಎಸ್‌.ಪಿವಪ್ಪನವರು ನಮ ಜಿಲ್ಲೆಯವರಾಗಿದು ಅವರು ಕೇವಲ ರಾಜಕಾರಣಿ 
ಮಾತ್ರವಲ್ಲದೆ ಅತ್ತಂತ ಧೀಮಂತ ರಾಜಕಾರಣಿಯಾಗಿ ಈ ಸಭೆಯ ವಿರೋಧಪಕ್ಷದ ನಾಯಕರಾಗಿ 
ಆತ್ಯಂತ ಪ್ರಬಲವಾದಂಥ ದಕ್ಷ ವಿರೋಧಪಕ್ಷದ ನಾಯಕರಾಗಿದ್ದಂತಹವರು. 


ನಾನು ವಿದ್ಧಾರ್ಥಿ ಆಗಿದ್ದಾಗಿನಿಂದಲೂ ಅವರನ್ನು ಬಲ್ಲೆ, ಸಿಂಡಿಕೇಟ್‌ ಸದಸ್ಯರಾಗಿದ್ದರು 
ವಿರೋಧ ಪಕ್ಷದ ನಾಯಕರಾಗಿದ್ದರು ಆಮೇಲೆ ಸಭಾಪತಿಗಳಾಗಿದ್ದರು. ನಮಗೆಲ್ಲಾ ಗುರುವಿನ 
ರೀತಿಯಲ್ಲಿದ್ದರು. ನನಗೂ ಸಹ ಹೊಸದರಲ್ಲಿ ಟ್ರೈನಿಂಗ್‌ ಕೊಟ್ಟಿದ್ದರು. ವಿರೋಧ ಪಕ್ಷದ ಜವಾಬ್ದಾರಿ 
ಏನಿದೆ ಎನ್ನುವುದನ್ನು ಜನಕ್ಕೆ ಸಮಾಜಕ್ಕೆ ತೋರಿಸಿಕೊಡುವ ಕಾರ್ಯವನ್ನು ಅವರು ಯಶಸ್ವಿಯಾಗಿ 
ನಿರ್ವಹಣೆ ಮಾಡಿದರು. ಅಷ್ಟೇಕೆ ಚುರುಕಾಗಿ ಮತ್ತು ಪಾದರಸ ಇದ್ದ ಹಾಗೆ ಎಲ್ಲರಿಗೂ ತಿಳುವಳಿಕೆ 
ನೀಡುತ್ತಿದ್ದರು. 


ಶೀ ಎಸ್‌.ಶಿವಪ್ಪನವರು ಒಬ್ಬ ಧೀಮಂತ ನಾಯಕನಾಗಿ 50 ವರ್ಷಗಳ ಕಾಲ ರಾಜ್ಯಕ್ಕೆ 
ಸೇವೆ ಮಾಡಿ, ತ್ಯಾಗ ಮಾಡಿ ಅಪಾರವಾದ ಸೇವೆ ಮಾಡಿ ನಮ್ಮೆಲ್ಲುಗೂ ಅವರೂ ದಾರಿ ದೀಪವಾಗಿದ್ದು. 
ಆದರಲ್ಲಿ ಎರಡನೆಯ ಅಭಿಪ್ರಾಯವಿಲ್ಲ. ಒಂದು ರೀತಿ ಅವರು ನಮ್ಮ ತಂದೆಯಂತೆ ಪ್ರೇಮ, 


a 
NE 


ವಾಟಾಲ್‌ ನಾಗರಾಜ್‌ 
ಶಾಸಕರು 


ಎಸ್‌.ಶಿವಪ್ಪುನವರು ಈ ನಾಡು ಕಂಡ ಒಬ್ಬ ಅಗ್ರಗಣ್ಯ ಸಂಸದೀಯ ಪಟು, ಸಮಾಜವಾದಿ 
ಸಿದ್ದಾಂತದಲ್ಲಿ ನಂಬಿಕೆ ಇಟ್ಟು ಜೀವನದ ಕೊನೆಯವರೆಗೂ ಸಮಾಜದ ಏಳಿಗೆಗಾಗಿ ದುಡಿದರು. 
ವಿರೋಧ ಪಕ್ಷದ ನಾಯಕರಾಗಿ ಸದನಕ್ಕೆ ಗೌರವ ಘನತೆಯನ್ನು ತಂದುಕೊಟ್ಟಂತ ವ್ಯಕ್ತಿಯಾಗಿದ್ದರು. 


ಕೆ.ಎನ್‌.ನಾಗೇಗೌಡ 
ಮಾಜಿ ಸಚಿವ 


pe) 
೫ 


ಸಂಸದೀಯ 


ದ ನಾಯಕರಾಗಿ 


ಕ್ಷ 


ನಯಕರಾಗಿದ್ದಂತಹವರ 


ಬಿ.ಬಿ.ಶಿವಪ 


, ಹಿ೦ಡಿಕೆ 


ಬಲ್ಲೆ 


ಲೂ ಅವರನ್ನು 


ಗಿದಾಗಿನಿಂದ 


ರು ಯ 


ಕೊಡುವ ಕಾರ್ಯವನ್ನು ಅ 


px 


ಸ್ಲಿಯಾಗಿ 


ಶ 


ವ್‌ 
ಬ 


ಎಲ್ಲರಿಗೂ ತಿಳುವಳಿಕೆ 


ಹೆಚ್‌.ಎನ್‌. ನಂಜೇಗೌಡ 


304 


ಸ್‌ 


ಎಸ್‌.ಶಿವಪುನವರ ಬದುಕಿನ ಪ್ರಮುಖ ಘಟನೆಗಳು 


ಸ್‌ 
As] 


ಕಿ 


[] 


ಕಾಗಿ ಬೆಂಗಳೂರಿನ ಸಂ 


0 


ಭಾಸ 


ಲಿ ಕಾಲೇಜು ವಿದ್ಧ್ವಾ 


ಕಾಂತರಾಜಪುರದರಲ್ರಿ 


pT 


ನಲ್ಲಿಯೇ ಬಿಎಸ್ಸಿ ಪದವಿಗಳಿಕೆ 


್‌ ಕಾಲೇಜಿ 


ರಾಜಕೀಯ ಪವೇಶ 


he 


ಯಾಗಿ ಮೈಸೂರು ಪ್ರಜಾ ಪ್ರತಿನಿಧಿ ಸಭೆಯ 


ಭೃರ್ಥಿ 


py 


fe 


ಪರೆಗೆ ಸ್ವತಂತ್ರ ಪಕ್ಷದ ಅ 


[p» 


19450೦1950 


ರಾಗಿ ಆಯ್ಕೆಯಾದರು 


[] 


ನ ಸದಸ್ನ 


ಲಿ 
ರಿಷತ್ತಿ 


1952ರಿಂದ1956 


1953ರಿಂದ।958 


195900197 


1959ರಿ೦ದ 197 


py 
ಈ 


ನ್‌ ಗಡಾ ಯ 
ರು ಮಿಲಿ 


ನಲೋ 
೦ದಿಕೇಟ್‌ 


~) 


ಯದ 


p) 


ನ 
pe 


ಣರು ವಶ್ಷದ 


ps 
Bp 


_—_—— 
ರಿಜರಗ ಬ್ಹು 


1959೨೦ದ 1917 


— 
UI 


192ರಿಂದ 197 


ಸಂಸದೀಯ ಪಟು 305 
1962ರಿಂದ 197 ರವರೆಗೂ ಕರ್ನಾಟಕ ವಿಧಾನಸಭೆಯ ವಿರೋಧಪಕ್ಷದ ನಾಯಕರಾಗಿ ಒಂಭತ್ತು 
ವರ್ಷಗಳ ಅವಧಿಯವರೆಗೂ ನಾಯಕತ್ವ. 


1968 ರಲ್ಲಿ ಬಹಾಮಾಸ್‌ನಲ್ಲಿ ನಡೆದ ಕಾಮನ್‌ವೆಲ್ತ್‌ನ ಸಂಸದೀಯ ಸಭೆಯನ್ನು 


1969ರಿಂದ 1971 ರವರೆರಿಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧಕರು 
1976ರಿಂದ 178 ರವರೆಗೆ ವಿಧಾನ ಪರಿಷತ್ತಿನ ಪ್ರಿವಿಲೇಜ್‌ ಕಮಿಟಿಯ ಅಧ್ಯಕ್ಷರು 
1974ರ೦ದ 1980 ರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ನರು 

1978ರಿಂದ 1980 ರವರೆಗೆ ಕರ್ನಾಟಕ ವಿಧಾನಪರಿಷತ್ತಿನ ಸಭಾಪತಿಗಳು 


1971ರಿಂದ 1980 ರ ಅವಧಿಗೆ ಎಐಸಿಸಿ ಯ ಸದಸರು ಕೆಖಸಿಸಿಯ ಕಾರ್ಯಕಾರಿ ಸಮಿತಿಯ 


p) 


ಸದಸ್ಯರು 
1989 ರಿಂದ 190 ರವರೆಗೆ ಕರ್ನಾಟಕ ಜನಶಾದಳ ಉಪಾಧ್ಯಕ್ಷರು 


195 ಮಾರ್ಜ್‌ 21] ರಂದು ಜಯದೇವ ಹೃದ್ರೋಗ ಆಸತ್ರೆಯಲ್ಲಿ ನಿಧನ. 


ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 
ಪ್ರಕಟಣೆ ಕರ್ನಾಟಕ ವಿಧಾನ ಮಂಡಲ ಕಾರ್ಯಾಲಯ ವಿಧಾನ ಸೌಧ 


ಬೆ೦ಗಳೂರು 
1 ಎಸ್‌. ನಿಜಲಿಂಗ 7. ವೀರೇಂದ್ರ ಪಾಟೀಲ್‌ 
೩ ಡಾ. ರಾಮಮನೋಹರ ಲೋಹಿಯಾ 4 ಡಾ.ಬಿ.ಆರ್‌. ಅಂಬೇಡ್ಕರ್‌ 
3. ಶಾಂತವೆಣಿ ಗೋಪಾಲಗೌಡ 9. ಬಿ.ರಾಚಯ್ಯ 
4, ಬಿಜೆ. ಬಣಕಾರ 10, ಡಿ. ದೇವರಾಜ ಆರಸು 
5. ಕೆ. ಹನುಮಂತಯ್ಯ 1. ಕೆ.ಎಸ್‌. ನಾಗರತ್ನಮ್ಮ 
6. ಕಡಿದಾಳು ಮಂಜಪ್ಪ 1. ವಿಕೆ . ಕೃಷ್ಣ ಷ್ಠ ಮೆನನ್‌ 


ಕರ್ನಾಟಕ ವಿಧಾನ ಮಂಡಲದ ನಡವಳಿಗಳು 


ಸಿ 
A 


1. 1945 ರಿಂದ 1980ರ ವರೆಗಿನ ಎಲ್ಲಾ ಸಂಪುಟಗಳು ಸಂಶೋಧನಾ ಮತ್ತು ಉಲ್ಲೇಖನಾ 
ಶಾಖೆ. ಕರ್ನಾಟಕ ವಿಧಾನ ಮಂಡಲದ ಸಚಿವಾಲಯ, ವಿಧಾನ ಸೌದ, ಬೆಂಗಳೂರು. 
2 1945 ರಿಂದ 1980ರ ವರೆಗಿನ ಎಲ್ಲಾ ಸಂಪುಟಗಳು ಗ್ರಂಥಾಲಯ, ಶಾಸಕರ ಭವನ, . 
ಬೆಂಗಳೂರು. , 


3. ವಡವಳಿಕೆಗಳ ಶಾಖೆ, ವಧ ಧಾನ ಸೌಧ, ಬೆಂಗಳೂರು. 


ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ 


2001 - 2002 


ಶ್ರೀ ಯುತರುಗಳಾದ : 
1. ಬಿ.ಎಲ್‌. ಶಂಕರ್‌ 
2. ಎಂ.ವಿ. ವೆಂಕಟಪ್ಪ 


3. ಬಿ.ಬಿ. ಶಿವಪ್ಪ 
4. ಸುಭಾಷ್‌ ರುಕ್ಕಯ್ಯ ಗುತ್ತೇದಾರ್‌ 
ಚಂದ್ರಕಾಂತ ಗುರಪ್ಪ ಬೆಲ್ಲದ್‌ 


ಉಮೇಶ್‌ ವಿ. ಕತ್ತಿ 


ಕೆ.ಎನ್‌. ಸುಬ್ಬಾರೆಡ್ಡಿ 
[ 


90) 


ಡಾ॥ ಎಲ್‌. ಹನುಮಂತಯ್ಯ 


9. ಕೆ. ವಿರಂಜನ್‌ ನಾಯ್ದು 
10. ಶ್ರೀಮತಿ ನಿರ್ಮಲಾ ವೆಂಕಟೇಶ್‌ 


ವಿಧಾನ ಪರಿಷತ್ತಿನ ಸಭಾಪತಿಯವರು, ಅಧ್ಯಕ್ಷರು 
ವಿಧಾನ ಸಭೆಯ ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಕರು 
ವಿಧಾನಸಭಾ ಸದಸ್ಯರು ಹಾಗೂ 

ಉಪ ಸಮಿತಿಯ ಅಧ್ಯಕ್ಷರು 

ವಿಧಾನಸಭಾ ಸದಸ್ಯರು ಹಾಗೂ 

ಸಮಿತಿಯ ಸದಸ್ಯರು 


ವಿಧಾನಪರಿಷತ್ತಿನ ಸದಸ್ಕರು ಹಾಗೂ 
ಸಮಿತಿಯ ಸದಸ್ಕರು 


0 A MX UU 
< . bp ¢ p 


ಶ್ರೀಯುತರುಗಳಾದ : 


ಬಿ.ಎಲ್‌. ಶಂಕರ್‌ 


ಎಂ.ವಿ. ವೆಂಕಟಪ್ಪ 


ಬಿ.ಬಿ. ಶಿವಪ್ಪ 


ಪಿ. ರಮೇಶ್‌ 

ಡಾ. ಭಾರತಿ ಶಂಕರ್‌ 
ಡಿ.ಆರ್‌. ಪಾಟೀಲ್‌ 
ಕೆ.ಬಿ. ಚಂದ್ರಶೇಖರ್‌ 
ರಾಮಚೆಂದ್ರೇಗೌಡ 


ಡಾ. ಎಂ.ಪಿ. ನಾಡಗೌಡ 


. ಎಂ.ಎಸ್‌. ಸಿದ್ದರಾಜು 


2002-2003 


ವಿಧಾನಪರಿಷತ್ತಿನ ಸಭಾಪತಿಯವರು ಹಾಗೂ 
ಸಮಿತಿಯ ಅಧ್ಯಕ್ಷರು 

ವಿಧಾನ ಸಭೆಯ ಸಭಾಧ್ಯಕ್ಷರು ಹಾಗೂ ಸಮಿತಿ 
ಸದಸ್ಯರು 

ವಿಧಾನ ಸಭಾ ಸದಸ್ಯರು ಹಾಗೂ 

ಉಪ ಸಮಿತಿ ಅಧ್ಯಕ್ಷರು 

ವಿಧಾನ ಸಭಾ ಸದಸ್ಯರು ಹಾಗೂ ಸಮಿತಿ ಸದಸ್ಯರು 


ವಿಧಾನ ಪರಿಷತ್‌ ಸದಸ್ಯರು ಹಾಗೂ 
ಸಮಿತಿ ಸದಸ್ಯರು 


OO 


2003-2004 


ಶ್ರೀಯುತರುಗಳಾದ: 

ಬಿ.ಎಲ್‌. ಶಂಕರ್‌ ವಿಧಾನಪರಿಷತ್ತಿನ ಸಭಾಪತಿಯವರು ಹಾಗೂ 
ಸಮಿತಿಯ ಅಧ್ಯಕ್ಷರು 

ಎಂ.ವಿ. ವೆಂಕಟಪ್ಪ ವಿಧಾನ ಸಭೆಯ ಸಭಾಧ್ಯಕ್ಷರು ಹಾಗೂ ಸಮಿತಿ 
ಸದಸ್ಯರು 

ಬಿ.ಬಿ. ಶಿವಪ್ಪ ವಿಧಾನ ಸಭಾ ಸದಸ್ಯರು ಹಾಗೂ ಉಪಸಮಿತಿ 
ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರು 

ಎಸ್‌.ಕೆ. ಬೆಳ್ಳುಬ್ಬಿ ವಿಧಾನ ಸಭಾ ಸದಸ್ಯರು ಹಾಗೂ ಸಮಿತಿಯ 
ಸದಸ್ಯರು 

ಬಿ.ಜಿ. ಗೋವಿಂದಪ್ಪ -- 

ಷಡಾಕ್ಷರಿ ಕೆ. -”- 

ಗೋಪಾಲಕೃಷ್ಣ ಎನ್‌.ವೈ. -P- 

ಯಡಿಯೂರಪ್ಪ ಬಿ.ಎಸ್‌ ವಿಧಾನ ಪರಿಷತ್‌ ಸದಸ್ಯರು ಹಾಗೂ 
ಸಮಿತಿಯ ಸದಸ್ಯರು 


ಡಾ. ಎಂ.ಪಿ. ನಾಡಗೌಡ -P 
ಖೋತ ಸಚ್ಚಿದಾನಂದ - 


12. 


2004-2005 


ಶ್ರೀಯುತರುಗಳಾದ : 


ವಿ.ಆರ್‌. ಸುದರ್ಶನ್‌ 
ಸಭಾಪತಿಗಳು, 
ಕರ್ನಾಟಕ ವಿಧಾನ ಪರಿಷತ್ತು 


ಕೃಷ್ಣ 

ಸಭಾಧ್ಯಕ್ಷರು, 

ಕರ್ನಾಟಕ ವಿಧಾನ ಸಭೆ 
ವಿಶ್ವನಾಥ್‌ ಪಾಟೀಲ್‌ ಹೆಬ್ಬಾಳ್‌ 
ವಿಧಾನ ಸಭಾ ಸದಸ್ಯರು ಹಾಗೂ 
ಉಪ ಸಮಿತಿಯ ಅಧ್ಯಕ್ಷರು 
ಜಿ.ಎಸ್‌. ಗಡ್ಡದೇವರ ಮಠ 
ವಿಧಾನ ಸಭಾ ಸದಸ್ಯರು 

ಆರ್‌. ಧುವನಾರಾಯಣ್‌ 
ವಿಧಾನ ಸಭಾ ಸದಸ್ಯರು 

ಕಳಕಪ್ಪ ಜಿ. ಬಂಡಿ 

ವಿಧಾನ ಸಭಾ ಸದಸ್ಯರು 


ಡಾ. ವೀರಬಸವಂತರೆಡ್ಡಿ ಮುದ್ದಾಳ್‌ 


ವಿಧಾನ ಸಭಾ ಸದಸ್ಯರು 


ಡಾ. ವಿ.ಎಸ್‌. ಆಚಾರ್ಯ (ದಿನಾಂಕ 26.11.04ರವರೆಗೆ) 


ವಿಧಾನ ಪರಿಷತ್ತಿನ ಸದಸ್ಕರು 


ಡಾ. ಎಲ್‌. ಹನುಮಂತಯ್ಯ (ದಿನಾಂಕ 26.11.04ರವರೆಗೆ) 


ವಿಧಾನ ಪರಿಷತ್ತಿನ ಸದಸ್ಯರು 
ಡಾ. ಚಂದ್ರಶೇಖರ ಬಿ. ಕಂಬಾರ 
ವಿಧಾನ ಪರಿಷತ್ತಿನ ಸದಸ್ಯರು 


ವಿಠಲ ಹೆರೂರು (ದಿನಾಂಕ 26.11.04 ರಿಂದ ) 


ವಿಧಾನ ಪರಿಷತ್ತಿನ ಸದಸ್ಕರು 


ಖಾಜ್ಞಿ ಅರಶದ ಅಲಿ (ದಿನಾಂಕ 26.11.04 ರಿಂದ) 


ವಿಧಾನ ಪರಿಷತ್ತಿನ ಸದಸ್ಯರು 


ಅಧ್ಯಕ್ಷರು 


Cc. 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 
ಸಂಪಾದಕ ವರ್ಗ 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 


ಶ್ರೀಯುತರುಗಳಾದ : 
1. ಟಿ. ರಾಜಣ್ಣ ಕಾರ್ಯದರ್ಶಿ 
2. ಎಸ್‌.ಬಿ. ಪಾಟೇಲ್‌ ಅಪರ ಕಾರ್ಯದರ್ಶಿ 
3. ಟಿ.ಎನ್‌. ಧ್ರುವಕುಮಾರ್‌ ಜಂಟಿ ಕಾರ್ಯದರ್ಶಿ 
4. ಕೆ.ಎನ್‌. ಪ್ರಬಾಕರ್‌ರಾವ್‌ ಜಂಟಿ ಕಾರ್ಯದರ್ಶಿ (ಪು) 
5. ಎಸ್‌. ಬಸವರಾಜ ಉಪ ಕಾರ್ಯದರ್ಶಿ (ಪ್ರ) 
6. ಕೆ. ಚಿನ್ನಸ್ಸಾಮಿ ಉಪೆ ಕಾರ್ಯದರ್ಶಿ 
7. ಮಿರ್ಜಾ ಮೆಹ್ಲಿ ಅಧೀನ ಕಾರ್ಯದರ್ಶಿ 
8. ಹೆಚ್‌.ಎಸ್‌. ಜಗನ್ನಾಥ್‌ ಅಧೀನ ಕಾರ್ಯದರ್ಶಿ 
9. ಎ. ರಂಗಸ್ವಾಮಿ ಶಾಖಾಧಿಕಾರಿ 
10. ಅನಸೂಯ ಎನ್‌. ದೇವಗಿರಿ ಸಹಾಯಕ ಗ್ರಂಥಪಾಲಕಿ 
ಕರ್ನಾಟಕ ವಿಧಾನ ಪರಿಷತಿನ ಸಚಿವಾಲಯ 
ಶ್ರೀಯುತರುಗಳಾದ : 
1. ಕ. ಜಯಶಂಕರಮೂರ್ತಿ ಕಾರ್ಯದರ್ಶಿ (ಪ್ರ) 


2. ವಿ.ಶ್ರೀಶ್‌ ಸಬಾಪತಿಯವರ ಕಾರ್ಯದರ್ಶಿ 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ 
ಮಾಲಿಕೆಯಡಿಯಲ್ಲಿ ಬಿಡುಗಡೆಗೊಂಡಿರುವ ಪುಸ್ತಕಗಳು 


ಪುಸ್ತಕಗಳು ದರ ರೂ. 
1. ಕೆ. ಹನುಮಂತಯ್ಯ 20.00 
2: ಎಸ್‌. ನಿಜಲಿಂಗಪ್ಪ 15.00 
3. ಶಾಂತವೇರಿ ಗೋಪಾಲಗೌಡ 15.00 
4. ವೈಕುಂಠ ಬಾಳಿಗಾ 20.00 
5. ವೀರೇಂದ್ರ ಪಾಟೀಲ್‌ 20.00 
6. ಕಡಿದಾಳ್‌ ಮಂಜಪ್ಪ 15.00 
7. ಜಿ.ವಿ. ಹಳ್ಳಿಕೇರಿ 15.00 
8. ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ 15.00 
9. ಡಿ. ದೇವರಾಜ ಅರಸು 15.00 
10. ಕೆ.ಟಿ: ಭಾಷ್ಯಂ 15.00 
11. ಟಿ.ಸಿದ್ದಲಿಂಗಯ್ಯ 20.00 
12. ಕ. ಪುಟ್ಟಸ್ತಾಮಿ 15.00 
13. ಜಗಳೂರು ಇಮಾಂ 15.00 
14. ಕೆ.ಸಿ.ರೆಡ್ಡಿ 20.00 
15. ಬಿ.ವಿ. ಕಕ್ಕಿಲ್ಲಾಯ 20.00 
16. ಜೆ.ಬಿ. ಮಲ್ಲಾರಾಧ್ಯ 15.00 
17. ಹೆಚ್‌.ಎಂ. ಚನ್ನ ಬಸಪ್ಪ 20.00 
18. ಎಂ. ನಾಗಪ್ಪ 15.00 
19. ಬಿ. ರಾಚಯ್ಯ 20.00 


20. ಗಂಗಾಧರ ನಮೋಶಿ 15.00 


pe 
- 


_—-___ 
a 


14. 


D0 NN ci CU 


ಪುಸ್ತಕಗಳು 


- ಬಿ.ಡಿ. ಜತ್ತಿ 
. ಆರ್‌. ಗುಂಡೂರಾವ್‌ 


ಕೆ.ಎಚ್‌. ಪಾಟೇಲ್‌ 
ಅಜೀಜ್‌ ಸೇರ್‌ 

ಸಿ.ಎಂ. ಆರ್ಮುಗಂ 
ಎಸ್‌.ಡಿ. ಗಾಂವಕರ್‌ 
ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ 
ಟಿ.ಆರ್‌. ಶಾಮಣ್ಣ 


. ಜೆ.ಹೆಚ್‌. ಪಾಟೀಲ್‌ 


ಭಾಷಾಂತರ ಪುಸ್ತಕಗಳು 


ಡಾಃ ಬಿ.ಆರ್‌. ಅಂಬೇಡ್ಕರ್‌ 
ಡಾ: ರಾಮ ಮನೋಹರ ಲೋಹಿಯಾ 
ಎ.ಕೆ. ಕೃಷ್ಣಮೆನನ್‌ 
ಡಾ: ಶ್ಯಾಂಪ್ರಸಾದ್‌ ಮುಖರ್ಜಿ 
ಶೇಖ್‌ ಮಹಮದ್‌ ಅಬ್ದುಲ್ಲಾ 
ಡಾ: ರಾಜೇಂದ್ರ ಪ್ರಸಾದ್‌ 
ಹೇಶ್‌ ಗುಪ್ತಾ 
ಅನಂತಶಯನಂ ಅಯ್ಯಂಗಾರ್‌ 


ಶ್ರೀಮತಿ ರಾಜಕುಮಾರಿ ಅಮೃತ್‌ ಕೌರ್‌ . 


ಡಾ: ಚೆಂತಾಮನ್‌ ಡಿ. ದೇಶ್‌ಮುಖ್‌ 


. ಷನಂಪಿಲ್ಲಿ ಗೋವಿಂದ ಮೆನನ್‌ 


ಜೈ ಸುಖಲಾಲ್‌ ಹಾಧಿ 
ಎಸ್‌.ಎಂ. ಜೋಷಿ 


ಡಾ. ಲಂಕಾ ಸುಂದರಂ 


ದರ ರೂ. 


15.00 
20.00 
15.00 
15.00 
15.00 
20.00 
15.00 
20.00 
30.00 


20.00 
15.00 
20.00 
20.00 
15.00 
20.00 
20.00 
20.00 
20.00 
20.00 
15.00 
15.00 
15.00 
15.00 


